ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ಟಿ. ಸಿದ್ದಲಿಂಗಯ್ಯ 


K 923.209 54 SID 


1 
WW ; | ನ ಹೇ ಹ್‌ 
UR 

k | * ಮನ್‌ * 

»° ೬8 “c-59000 EF ಎ 

ip ಪ್ರಕಟಣೆ 


ಸಂಶೋಧನಾ ಮತ ) 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ, 
ವಧಾನಸೌಧ, ಬೆಂಗಳೂರು - 560 001 


ಪತಿಭಾವಂತ ಸಂಸದೀಯ ಪಟುಗಳ 
ಬದುಕು ಬರಹ ಮಾಲಿಕೆ 


ಟಿ. ಸಿದ್ದಲಿಂಗಯ್ಮ 


Eminent Parlimentarian Series 


T. SIDDALINGAIAH 


ಲ ಮುದ್ರಣದ ಹಕ್ಕನ್ನು ಕಾಯ್ದಿರಿಸಲಾಗಿದೆ 


ಮೊದಲ ಮುದ್ರಣ: 
ಜನವರಿ, 2000 - 1,500 ಪ್ರತಿಗಳು 


ಮುಖಪುಟ ವಿನ್ಯಾಸ: 
ಸರ್ಕಾರಿ ಮುದ್ರಣಾಲಯ 
ಬೆಂಗಳೂರು. K 923.209 54 SID 


SD 


೨೧೦ 
ಸಂಶೋಧನಾ ಮತ್ತು ಉಲ್ಲೇಖನಾ ಶಾಖೆ, 
ಕರ್ನಾಟಕ ವಿಧಾನಸಭೆ ಸಚವಾಲಯ 
ವಿಧಾನಸೌಧ, ಬೆಂಗಳೂರು - 560 ೫1. 


ಪೀಠಿಕೆ 


ದೇಶದ ಸ್ವಾತಂತ್ರ ಸುವರ್ಣ ಮಹೋತ್ಸವದ ಆಚರಣೆಯ ಅಂಗವಾಗಿ ಈ ದೇಶಕ್ಕಾಗಿ 
ದುಡಿದು ಅಗ್ರಮಾನ್ಯ ಸಂಸದೀಯ ಪಟುಗಳಾಗಿ ಕೊಡುಗೆಯನ್ನು ನೀಡಿರುವ ಮಹನೀಯರನ್ನು 
ಸ್ಮರಿಸುವುದು ನಮ್ಮಲಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಲೋಕಸಭಾ ಕಾರ್ಯಾಲಯದವರು 
ಇಂತಹ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗ್ಗೆ ಅನೇಕ ಕಿರುಹೊತ್ತಿಗೆಗಳನ್ನು ಹಿಂದಿ 
ಹಾಗೂ ಆಂಗ್ಲ ಭಾಷೆಯಲ್ಲಿ ಹೊರತಂದಿರುತ್ತಾರೆ. ಅವುಗಳಲ್ಲಿ ಡಾ: ಬಿ.ಆರ್‌. ಅಂಬೇಡ್ಕರ್‌ 
ಡಾ; ರಾಂಮನೋಹರ ಲೋಹಿಯಾ ಮತ್ತು ಶೇಖ್‌ ಮಹಮದ್‌ ಅಬ್ದುಲ್‌ ಮತ್ತು ಕೃಷ್ಣಮೆನನ್‌ 
ಮೊದಲಾದ ಗಣ್ಯರ ಬಗ್ಗೆ ಆಂಗ್ಲ ಭಾಷೆಯಲ್ಲಿ ಪ್ರಕಟವಾಗಿದ್ದ ಕಿರುಹೊತ್ತಿಗೆಗಳನ್ನು ನಾವು 
ಕನ್ನಡದಲ್ಲಿ ಹೊರತಂದಿರುವ ಸಂತೋಷಕರ ವಿಷಯವನ್ನು ಉಲ್ಲೇಖಿಸಬಯಸುತ್ತೇನೆ. 

ಹಾಗಿದ್ದಲ್ಲಿ ಸಂಸದೀಯ ಪಟುಗಳಾದ ಅನೇಕ ಮಹನೀಯರ ಕುರಿತ ಕಿರುಹೊತ್ತಿಗೆಗಳನ್ನು 
ಸಿದ್ದಪಡಿಸಿ ಪ್ರಕಟಿಸುವ ಯೋಜನೆಯನ್ನು ಕರ್ನಾಟಕ ವಿಧಾನ ಮಂಡಲವು ಹಮಿಕ್ಷೊಂಡಿದ್ದು 
ಈ ಕಾರ್ಯವನ್ನು ವಿಧಾನಸಬೆಯ ಸದಸ್ಯರಾದ ಶ್ರೀ ಬಿ.ಬಿ. ಶಿವಷ್ಪನವರ ಅಧ್ಯಕ್ಷತೆಯಲ್ಲಿ 
ರಚಿತವಾದ ವಿಧಾನ ಮಂಡಲದ ಗ್ರಂಥಾಲಯ ಉಪಸಮಿತಿಗೆ ವಹಿಸಲಾಗಿತ್ತು. ಈ`ಉಪ 
ಸಮಿತಿಯು ಕಾರ್ಯ ಪ್ರವೃತ್ತವಾಗಿ ರಾಜ್ಯದ ವಿಶ್ವವಿದ್ಯಾನಿಲಯಗಳ ವಿದ್ದಾಂಸರ ಸಹಕಾರದಿಂದ 
ಈ ಯೋಜನೆಯ ನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿತು. ' 


ಈ ಪ್ರತಿಭಾವಂತ ಸಂಸದೀಯ ಪಟುಗಳ ಮಾಲಿಕೆಯಲ್ಲಿ ಈಗಾಗಲೇ ಶ್ರೀ ಕೆಂಗಲ್‌ 
ಹನುಮಂತಯ್ಯ, ಶ್ರೀ ಶಾಂತವೇರಿ ಗೋಪಾಲಗೌಡ, ಶ್ರೀ ಎಸ್‌. ನಿಜಲಿಂಗಪುನವರ ಹಾಗೂ 
ಇನ್ನಿತರೆ ಸಂಸದೀಯ ಪಟುಗಳ ಬಗೆಗಿನ ಪ್ರತಿಗಳನ್ನು ಹೊರತರಲಾಗಿದೆ. 


ಈಗ ಶ್ರೀ ಟಿ. ಸಿದ್ದಲಿಂಗಯ್ಯನವರ ಬಗ್ಗೆ ಶ್ರೀ ಜಿ. ದಕ್ಷಿಣಾಮೂರ್ತಿಯವರು ರಚಿಸಿರುವ 
ಪುಸಕದ ಪ್ರತಿಯನ್ನು ತಮ್ಮ ಮುಂದಿಡಲು ಹೆಮ್ಮೆ ಎನಿಸುತ್ತದೆ. ಈ ಪುಸ್ತಕವನ್ನು ರಚಿಸಿದ ಈ 
ಲೇಖಕರಿಗೆ ಹಾಗೂ ಈ ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟ ಸರ್ಕಾರಿ ಮುದ್ರಾಣಾಲಯದ 
ನಿರ್ದೇಶಕರಿಗೂ ಹಾಗೂ ಉಪ ಸಮಿತಿಯ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 
ಪ್ರತಿಭಾವಂತೆ ಸಂಸದೀಯ ಪಟುಗಳ ಬಗೆಗಿನ ಈ ಕಿರುಹೊತ್ತಿಗೆಗಳು ಮಾನ್ಯ 
ಸ್ಯರುಗಳಿಗೆ ಮತ್ತು ಸಂಶೋಧಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಸಂಸದೀಯ 
ವಿಷಯಗಳಲ್ಲಿ ಅನುಭವ ನೀಡುತ್ತವೆ ಮತ್ತು ಉಪಯುಕ್ತವಾಗುತ್ತವೆಂದು ಭಾವಿಸುತ್ತೇನೆ. 


ದಿ.ಬಿ.ಕಲ್ಮಣಕರ್‌ ; ಎಂ.ವಿ. ಹೆಂಕಟಪ್ಪ 
ಸಭಾಪತಿ | ಸಭಾಧ್ಯಕ್ಷರು 
ಕರ್ಪಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನ ಸಬೆ 


ಹೊದಲ ಮಾತು 


ಮೈಸೂರು ಕಾಂಗ್ರೆಸ್‌ನ ಸಂಸ್ಥಾಪಕರೂ, ಪ್ರಥಮ ಅಧ್ಯಕ್ಷರೂ ಆಗಿ ಈ ನಾಡಿನಲ್ಲಿ 
ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಸತ್ಯಾಗ್ರಹದ ರೂವಾರಿಯಾಗಿ, ಭಾರತ ಸೇವಾದಳದ 
ಹಿಂದಿನ ಪ್ರೇರಕಶಕ್ತಿಯಾಗಿ, ಮೈಸೂರು ಕಾಂಗ್ರೆಸ್‌ ಅಧಿವೇಶನ ಹಾಗೂ ದ್ವಜ ಸತ್ಯಾಗ್ರಹದ 
ನೇತಾರನಾಗಿ, ಆಗ ಹೊರವಾಡೆನಿಸಿದ ದಾರವಾಡ ಹಾಗೂ ಜಮಖಂಡಿ ಪ್ರಾಂತ್ಯಗಳ ಕಾಂಗ್ರೆಸ್‌ 
ಸಮಿತಿಗಳಲ್ಲೂ ಉಪಾಧ್ಯಕ್ಷನಾಗಿ, ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆ ಹಾಗೂ 
ವಿಧಿವಿಧಾಯಕ ಪರಿಷತ್ತುಗಳಲ್ಲಿ, ಜನ ಪ್ರತಿನಿಧಿಯಾಗಿ ಭಾರತ ದೇಶದ ಸ್ವಾತಂತ್ರ್ಯದ 
ಹರಿಕಾರನಾಗಿ, ಸ್ಟಾತಂತ್ರಾನಂತರದಲ್ಲಿ ರಾಜ್ಯದ ಪ್ರಜಾಸರ್ಕಾರದಲ್ಲಿ ಶಾಸಕನಾಗಿ, ಸಚಿವನಾಗಿ, 
ಬಾರತ ಸಂವಿಧಾನ ಸಭೆಯಲ್ಲೂ ಸಂಸತ್ತಿನ ರಾಜ್ಯ ಸಭೆಯಲ್ಲೂ ಸದಸ್ಯನಾಗಿ ಸುಮಾರು 4 
ದಶಕಗಳ ಕಾಲ ನಿರಂತರ ಸೇವೆ ಸಲ್ಲಿಪಿದ ಮಹಾನ್‌ ಶಕ್ತಿ ಶ್ರೀ ಟಿ. ಸಿದ್ದಲಿಂಗಯ್ಯ. 

ಈ ನಾಡಿನ ಜನತೆಗೆ ಸಿದ್ದಲಿಂಗಯ್ಯನವರ ಕೊಡುಗೆಯನ್ನು ನೆನಪಿಸುವ ಘನ ಸಾರಕ 
"ಸಿದ್ದಲಿಂಗಯ್ಯ ಸನಾನ ಸಮಿತಿ'ಯ ಸಂಕಲ್ಪ ಮತ್ತು ಕಾರ್ಯನಿಷ್ಠೆಯ ಫಲವಾಗಿ ಶಿವಪುರದಲ್ಲಿ 
"ವೀರ ಸೌಧ” ಎನಿಸಿ ನೆಲೆನಿಂತಿದೆ. ಬೆಂಗಳೂರು ಮಹಾನಗರಪಾಲಿಕೆ ಕಬ್ಬನ್‌ ಪಾರ್ಕ್‌ನ 
ಪೂರ್ವದ ಬಾಗಿಲಿನ ಮುಂದಿರುವ ವೃತ್ತಕ್ಕೆ ಇವರ ಹೆಸರನ್ನಿಟ್ಟು ಗೌರವಿಸಿದೆ. ಸಿದ್ದಲಿಂಗಯ್ಯನವರ 
ಹುಟ್ಟೂರಾದ ದೊಡ್ಡಬಳ್ಳಾಪುರದ ಪುರಸಭೆ ಸಹ ಪಟ್ಟಣದ ಬಸ್‌ ನಿಲ್ದಾಣದ ಬದಿಯ ವೃತ್ತಕ್ಕೆ 
ಶ್ರೀಯುತರ ಹೆಸರನ್ನಿಟ್ಟು ಸಧಿಸಿದೆ. 

1975ರಲ್ಲಿ ಶ್ರೀ ಕೆಂಗಲ್‌ ಹೆನುಮಂತಯ್ಯನವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡ 
“ಸಿದ್ದಲಿಂಗಯ್ಯ ಸನಾನ ಸಮಿತಿ” ಟಿ. ಸಿದ್ದಲಿಂಗಯ್ಯನವರ 80ನೇ ಹುಟ್ಟುಹಬ್ಬದ ನೆನಪಿಗಾಗಿ 
ಹೊರತಂದ ಸರಣ ಸಂಚಿಕೆ ಸಿದ್ದಲಿಂಗಯ್ಯನವರ ಅನೇಕಾನೇಕ ಸಹವಂದಿಗರು ಬಿಡಿಸಿದ 
ಶ್ರೀಯತರ ಬದುಕಿನ ಹಲವು ಮುಖಗಳ ಪ್ರಾಮಾಣಿಕ ಚಿತ್ರಣಗಳನ್ನು ಹೊತ್ತ ಜೀವಂತ 
ಸ್ಮಾರಕವಾಗಿ ಮೂಡಿ ಬಂದಿದೆ. 


ಇವೆಲ್ಲಕ್ಕೂ ಮಿಗಿಲಾಗಿ, ಜನಜಾಗೃತಿಯನ್ನುಂಟುಮಾಡಿ ಅತ್ಯಮೂಲ್ಯವಾದ 
ಸ್ವಾತಂತ್ರ ವನ್ನು ಪ್ರಜಾಕೋಟಿಗೆ ಕೊಡಮಾಡಿ ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಂಡ 
ಸಾಧನೆಯನ್ನು ದಿನನಿತ್ಯ ನೆನೆದು ಕೊಂಡಾಡುವ ಅಖಂಡ ಕರ್ನಾಟಕದ ಲಕ್ಟೋಪಲಕ್ಷ 
ಜನಮನಗಳು ಟಿ. ಸಿದ್ದಲಿಂಗಯ್ಯನವರ ವಿರಾಟ್‌ ವ್ಯಕ್ತಿತ್ವದ ನಿತ್ಯ ಸತ್ಯ ಸ್ಮಾರಕಗಳಾಗಿ ನಿಂತಿವೆ. 


ಕಮದ 
ಸಿದ್ದಲಿಂಗಯ್ಯನವರ ಒಡನಾಡಿದ ಯಾರೇ ವ್ಯಕ್ತಿಯನ್ನು ಕೇಳಿ, ಅವರಿಂದ ತತ್‌ಕ್ಷಣವೇ 
ಭಾವ ತುಂಬಿ ಬರುವ ಮಾತುಗಳು - "ಉದಾತ್ತ ಜೀವಿ', ಪ್ರಾಮಾಣಿಕರು”, "ಸರಳ ಹೃದಯಿ, 
"ಸ್ನೇಹಮಯಿ, "ನಿಸ್ತಾರ್ಥಿ', "ನಿರ್ಮೋಹಿ, "ನಿರ್ಲಿಪ್ತ', "ಸ್ಥಿತಪ್ರಜ್ಞ, "ನಿಷ್ಕಾಮಯೋಗಿ', 
"ಅಜಾತ ಶತ್ಯ' - ಸಿದ್ದಲಿಂಗಯ್ಯನವರ ಬಗ್ಗೆ ಸಾಮಾನ್ಯವಾಗಿ ಕೇಳಿಬರುವ ಈ ಗುಣಗಾನ 
ಕೇವಲ ಉಪಚಾರದ ಹೊಗಳಿಕೆಯಲ್ಲ ಜನಮನದ ಹೃದಯದಾಳದಿಂದ ಹೊಮ್ಮಿ ಬರುವ 


ಪ್ರಾಮಾಣಿಕ ನಿಷ್ಟತ್ರಿಗಳು, ಸಿದ್ದಲಿಂಗಯ್ಕನವರನ್ನು ನೆನಪಿಸಿಕೊಳ್ಳುವಾಗ ಅವರ ರಾಜಕೀಯ 
ವಿರೋಧಿಗಳೂ ಬಾವಪೂರ್ಣರಾಗಿ ಮೃದುವಾಗಿ ಬಿಡುತ್ತಾರೆ. ಕೆಲವರು ಮಿತ್ರರು 
ಸಿದ್ದಲಿಂಗಯ್ಯನವರನ್ನು “ಹುಚ್ಚು” ಎಂದು ಹಾಸ್ಯ ಮಾಡಿದುದನ್ನು ಕೇಳಿದ ಡಿ.ವಿ.ಜಿ. ಯವರು 
ಇಂತಹ “ಹುಚ್ಚ” ನಮಲ್ಲಿ ಹೆಚ್ಚು ರಾಜಕಾರಣಿಗಳಾಗಿದ್ದಿದ್ದರೆ ನಮ್ಮನಾಡೇ ಪಾವನವಾಗುತಿತ್ತೆಂದು 
ಹಲುಬಿದ್ದಾರೆ. ಇದಿಷ್ಟು ಸಿದ್ದಲಿಂಗಯ್ಯನವರ ಮಹಾನ್‌ ವ್ಯಕ್ತಿತ್ತಕ್ಕೆ ಹಿಡಿದ ಕೈಗನ್ನಡಿಯಷ್ಟೆ. 

ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾಡ ಸೇವೆಗೆ ತೊಡಗಿಸಿಕೊಂಡು ಶಾಸಕರಾಗಿ 
ಶ್ರಮಿಸಿದ ಸಾರ್ಥಕ ಪುರುಷರನ್ನು ಗುರ್ತಿಸಿ ಮುಂಬರುವ ರಾಜಕೀಯ ಪೀಳಿಗೆಗೆ 
ದಾರಿದೀಪಗಳಾಗುವಂತೆ ಇಂಥವರ ವ್ಯಕ್ತಿತ್ವಗಳನ್ನು ದಾಖಲಿಸಿ “ಪ್ರತಿಭಾವಂತ ಸಂಸದೀಯ 
ಪಟುಗಳೆ ಬದುಕು ಬರಹ'' ಮಾಲಿಕೆಯಲ್ಲಿ ಪ್ರಕಟಗೊಳಿಸುವ ಮಹಾತ್ಕಾರ್ಯವನ್ನು ಕರ್ನಾಟಕ 
ವಿಧಾನ ಮಂಡಲ ಹಮಿಕ್ರೊಂಡಿರುವುದು ಶ್ಲಾಘನೀಯ. 

ಈ ಮಾಲಿಕೆಯಲ್ಲಿ ಟಿ. ಸಿದ್ದಲಿಂಗಯನವರಂಥ ಆದರ್ಶ ಪುರುಷರನ್ನು ಪರಿಚಯಿಸುವ 
ಅವಕಾಶವನ್ನು ನನಗೆ ಒದಗಿಸಿರುವುದಕ್ಕಾಗಿ ವಿಧಾನ ಮಂಡಲದ ಗಂಥಾಲಯ ಸಮಿತಿಯ 
ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ನಾನು ಆಭಾರಿಯಾಗಿದ್ದೇನೆ. ಸಿದ್ದಲಿಂಗಯ್ಯನವರ ಘನ ವ್ಯಕ್ತಿತ್ವಕ್ಕೆ 
ಮತ್ತು ಈ ಪರಿಚಿಯ ಮಾಲಿಕೆಯ ಪ್ರಕಟಣೆಯನ್ನು ಹಮಿಕ್ಲೊಂಡ ಕರ್ನಾಟಕ ವಿಧಾನ ಮಂಡಲದ 
ಘವತೆಗೆ ಕುಂದು ಬಾರದ ರೀತಿಯಲ್ಲಿ ಗ್ರಂಥ ರಚನೆ ಮಾಡುವ ಕಾರ್ಯದ ಹಿಂದಿರುವ 
ಮಹತ್ತರ ಜವಾಬ್ದಾರಿಯನ್ನು ಸದಾ ಗಮನದಲ್ಲಿಟ್ಟುಕೊಂಡು ಆದಷ್ಟು ಎಚ್ಚೆರದಿಂದ ಈ ಕೃತಿ 
ರಚನೆಯನ್ನು ಸಾಧಿಸಿ ತಮ್ಮ ಮುಂದಿಟ್ಟಿರುತ್ತೇನೆ. ಇದು ನನ್ನ ಚೊಚ್ಚಲ ಕೃತಿ. ತಿಳಿಯದೆ 
ಆಗಿರಬಹುದಾದ ತಪ್ಪುಗಳನ್ನು ಓದುಗರು ವಿಶಾಲಹ್ಟದಯರಾಗಿ ಮನ್ನಿಸುವರೆಂದು ನಂಬುತ್ತೇನೆ. 


ಶ್ರೀ ಟಿ. ಸಿದ್ದಲಿಂಗಯ್ಯನವರ ಬದುಕು ಸಾಧನೆಗಳ ಬಗೆಗಿನ ಎಲ್ಲಾ ಸಂಗತಿಗಳನ್ನೂ 
ದಾಖಲಿಸುವುದೊಂದು ದೊಡ್ಡ ಕೆಲಸ. ಬರೆಯುತ್ತಾ ಕುಳಿತರೆ ಪುಟಗಳು ಬೆಳೆಯುತ್ತಲೇ 
ಹೋಗುತ್ತವೆ. ಸಮಯ ಕಳೆಯುತ್ತಲೇ ಹೋಗುತ್ತದೆ. ಈ ಕೃತಿಯನ್ನು ರಚಿಸುವಲ್ಲಿ ನಾನು ಈ 
ಬಗೆಯ ಇತಿಮಿತಿಗಳಲ್ಲಿ ಕೆಲಸ ಮಾಡಬೇಕಾಯಿತು. ಸಿದ್ದಲಿಂಗಯ್ಯನವರ ಬದುಕಿನ ಒಂದೊಂದು 
ಘಟನೆಯೂ ಒಂದೊಂದು ರೀತಿಯಲ್ಲಿ ವಿಶೇಷವೆನಿಸುತ್ತಿದ್ದುದರಿಂದ ಗ್ರಂಥದ ವ್ಯಕ್ತಿ ಪರಿಚಯ 
ಭಾಗಕ್ಕೆ ಸೂಚಿಸಲಾದ ಮಿತಿಯಲ್ಲಿ ಯಾವುದನ್ನು ಆರಿಸಿಕೊಳ್ಳಬೇಕು ಯಾವುದನ್ನು ಬಿಡಬೇಕು 
ಎನ್ನುವುದು ಒಂದು ಬಗೆಯಲ್ಲಿ ಗೊಂದಲ ಉಂಟುಮಾಡಿದರೆ ಮತ್ತೊಂದು ಆಯಾಮದಲ್ಲಿ 
ಶ್ರೀಯುತರ ಶಾಸಕೀಯ ಪಟುತ್ವ ನಿರೂಪಿಸಲು ನೀಡಿದ ಮಿತಿಯಲ್ಲಿ ಸದನ ಕಲಾಪಗಳ 
ವರದಿಗಳಿಂದ ಪುಟಗಳನ್ನು ತುಂಬುವುದು ಇನ್ನೊಂದು ಬಗೆಯಲ್ಲಿ ಗೊಂದಲಮಯವಾಯಿತು. 
ಕಾರಣ, ಸಿದ್ದಲಿಂಗಯ್ಯನವರು ಕೇವಲ ಕಾರಣ ಪುರುಷರಂತೆ ಮೈದೋರಿ ಪ್ರಜಾಸ್ಟಾತಂತ್ರ ದ 
ತಮ್ಮ ಸಂಕಲ್ಪ ಸಿದ್ದಿಯಾಗುತ್ತಲೇ ಕೈಂಕರ್ಯ ತೀರಿತೆಂದು ರಾಜಕೀಯದಿಂದ ದೂರವಾಗ 
ಬಯಸಿದರು. ಸ್ವಾತಂತ್ರಾ ,ನಂತರದ ಅವರ ಕಾರ್ಯಾಚರಣೆ ಕೇವಲ ಅನಿವಾರ್ಯಗಳಿಗಷ್ಟೇ 


ಸೀಮಿತವಾಯಿತು. ಸ್ವಾತಂತ್ರ ವನ್ನು ಸಾಧಿಸಿಕೊಟ್ಟಿನೆಂಬ ಹಮ್ಮು ಅವರಲ್ಲಿ ಉದ್ಭವಿಸಲಿಲ್ಲ. 
ಅಧಿಕಾರಸ್ಥಾನಗಳನ್ನು ಬಯಸಿ ಅವುಗಳ ಹಿಂದೆ ಹೋಗಲಿಲ್ಲ. ಕಾಂಗ್ರೆಸ್‌, ಹಿಂದೆ 
ಕೆಂಡುಕೇಳರಿಯದ ವ್ಯಕ್ತಿಗಳು ಸ್ವಾತಂತ್ರ, ಸಿದ್ದಿಯಾಗುಕ್ತಿದ್ದಂತೆಯೇ ಸಾಧಕರ ಸೋಗು 
ಹಾಕಿಕೊಂಡು ಅಧಿಕಾರಗಳಿಗಾಗಿ ಪೈಪೋಟಿ ನಡೆಸಿದ್ದು ಸಿದ್ದಲಿಂಗಯ್ಯನವರಿಗೆ 
ಜಿಗುಷೆಯನ್ನುಂಟುಮಾಡಿತು. ಸ್ವಾತಂತ್ರಾನಂತರದ ಸಮಯಸಾಧಕ ರಾಜಕೀಯ ಪ್ರವೃತ್ತಿ 
ಎಳ್ಳಷ್ಟೂ ಹಿಡಿಸದಾಗಿ ಅದರಿಂದ ಆದಷ್ಟು ದೂರ ಉಳಿದರು. ಮುಂದಾಳತ್ವ, ಮಾರ್ಗದರ್ಶನ . 
ಬೇಕೆಂದು ಕೋರಿದ ಕಡೆ ವಾಸ್ತವಿಕ ವಿದ್ಯಮಾನಗಳ ಪ್ರತಿಕೂಲಗಳನ್ನೂ ಲೆಕ್ಕಿಸದೆ 
ಜೊತೆಗೂಡುತ್ತಿದ್ದರು. ಆದರೆ ತನ್ನ ಆದರ್ಶಕ್ಕೆ ಒಪ್ಪುವ ಸನ್ನಿವೇಶ ಇಲ್ಲವೆಂದಾದ ಕೂಡಲೇ 
ಅಲ್ಲಿಂದ ಹೊರಗೆ ಬಂದುಬಿಡುತ್ತಿದ್ದರು. 


ಸಿದ್ದಲಿಂಗಯ್ಯನವರು ಒಬ್ಬ ರಾಜಕಾರಣಿ ಎನ್ನುವುದಕ್ಕಿಂತಲೂ ಮುತ್ನದ್ದಿ ಎನ್ನಬಹುದು. 
ವ್ಯವಸ್ನೆಯೊಳೆಗೇ ಉಳಿದು ಅವರ ಹಿರಿಯ ಅನುಭವದಿಂದ ಆಂತರಿಕ ಅಸಮರ್ಪಕತೆಯನ್ನು 
ಸರಿಪಡಿಸಬಹುದಿತ್ತೆಂಬ ಶಂಕೆ ಏಳುವುದು ಸಹಜ. ಆದರೆ ಅವರು ಮಹಾಕ್ಕಾಗಾಂಧಿಯವರು 
ಹೇಳಿದಂತೆ "chaos is better than British Ruie” aoಬ ಮಾತಿನಲ್ಲಿ ನಂಬಿಕೆ ಇಟ್ಟವರು. 
ಅಲ್ಲದೆ ಯಾರಿಗೇ ಆದರೂ ತಮ್ಮ ಅನುಭವದಿಂದ ಕಲಿತ ಪಾಠಕ್ಕೆ ಶಿಕ್ಷಣದಿಂದ ಕಲಿತ ಪಾಠ 
ಸಾಟಿಯಾಗಲಾರದೆಂಬ ಸತ್ಯವನ್ನು ಅರಿತಿದ್ದರು. ನ 

ಹೀಗಾಗಿ ಗ್ರಂಥದ ಎರಡನೇ ಭಾಗಕ್ಕೆ ವಸ್ಸುವೈವಿಧ್ವದ ಕೊರತೆಯುಂಟಾಯಿತು. ಇದನ್ನು 
ಸರಿದೂಗಿಸಲು ಅಪರ ದಿಟ್ಟತನ ದೃಢನಿಶ್ಚಯಗಳನ್ನು ಪ್ರತಿಬಿಂಬಿಸುವ ಕೆಲವು ಸಂಭಾಷಣೆಗಳನ್ನು, 
ವರದಿಗಳನ್ನು ಮತ್ತು ಭಾಷಣಗಳನ್ನು ಸೇರಿಸುವ ಮೂಲಕ ಸಮನ್ವಯ ಸಾಧಿಸುವ ಪ್ರಯತ್ನ 
ಮಾಡಿದ್ದೇನೆ. ಸಿದ್ದಲಿಂಗಯ್ಯನವರು ಶಾಸಕರಾಗಿ ರೂಘೆಗೊಂಡಿದುದರ ಹಿಂದೆ ಅವರ ವೈಯಕ್ತಿಕ 
ಬದುಕಿನ ಅನೇಕ ಪ್ರೇಕರಣೆಗಳಿದ್ದುದರಿಂದ ಈ ಗ್ರಂಥಕ್ಕಾಗಿ ವಿಷಯಗಳನ್ನು ವಿಂಗಡಿಸಿ ವಿಭಾಗ 
ಮಾಡುವುದು ಸಹ ಕಷ್ಟದ ಕೆಲಸವೇ ಆಯಿತು. ಹೀಗಾಗಿ ಗ್ರಂಥವನ್ನು ವ್ಯಕ್ತಿ ಪರಿಚಯ, ನೀತಿ 
ಧೋರಣೆಗಳು ಮತ್ತು ಶಾಸಕ ಪಟುತ್ವ ಎಂದು ಮೂರು ಭಾಗಗಳಾಗಿ ವಿಂಗಡಿಸಿ ಒಪ್ಪಿಸಿದ್ದೇನೆ. 

ಈ ವಿಶೇಷ ಸನ್ನಿವೇಶದಲ್ಲಿ ಮೂಡಿಬಂದ ಈ ಪರಿಚಯ ಗ್ರಂಥ ಓದುಗರಿಗೆ ಈ 
ಪ್ರಕಟಣಿ ಮಾಲೆಯ ಇತರ ಕೃಿಗಳಿಗಿಂತಲೂ ವಿಭಿನ್ನವಾಗಿ ಕಾಣಬಹುದು. ಸಹೆದ್ಧಯ ಓದುಗರು 
ಅದನ್ನು ತದ್ರೂಪದಲ್ಲೇ ಸ್ವೀಕರಿಸಿ ಓಲೈಸುವರೆಂದು ನಂಬುತ್ತೇನೆ. 


ಬೆಂಗಳೂರು, ಜಿ. ದಕ್ಷಿಣಾಮೂರ್ತಿ 
ದಿವಾಂಕ: 25.10.1999 


ಹ 


ಪರಿವಿಡಿ 

ಬಾಗ - ೧ ಪುಟ 
ವ್ಯಕ್ತಿ ಪರಿಚಯ ೧-೪೨ 
ಬಾಗ - ೨ 


ಸಿದ್ದಲಿಂಗಯ್ಯನವರ ರಾಜಕೀಯ ನೀತಿ, ಧೋರಣೆಗಳು ಉಣಾ-೭೮ 
ಭಾಗ-೩ 


ಸಿದ್ದಲಿಂಗಯ್ಯನವರ ಶಾಸಕಪಟುತ್ತ ಆ೧-೧೬೪ 


ಭಾಗ - 41 


ವ್ಯಕ್ತಿ ಪರಿಚಯ 


ಸ್ವಾತಂತ್ರದ ಹರಿಕಾರ: 

1938ರ ಏಪ್ರಿಲ್‌ ಹನ್ನೊಂದನೇ ದಿನ. ಮೈಸೂರು ಜಿಲ್ಲೆಯ ಮದ್ದೂರು ಬಳಿ ಇರುವ 
ಶಿವಪುರದಲ್ಲಿ ಆಂದು ಪ್ರಾತಃಕಾಲ 8.39ರ ವೇಳೆಯನ್ನು ಸಮೂಪಿಸುತ್ತಿದ್ದ ಘಳಿಗೆಗಳ ಶವಕವನ್ನು 
ಕಂಡವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂದು ಬೆರಳೆಣಿಕೆಯಷ್ಟು ಜನ ಜೀವಿಸಿದ್ದರೆ ಹೆಚ್ಚು. 


8.30ರ ಘಂಟೆಗೆ ಸರಿಯಾಗಿ ಮೈಸೂರು ಸಂಸ್ಥಾನದಲ್ಲಿ ಮೊಟ್ಟ ಮೊದಲಬಾರಿಗೆ ತ್ರಿವರ್ಣ 
ದ್ರೆಜ ಹಾರಲಿತ್ತು. ಸಂಸ್ಥಾನದ ಪ್ರಜಾಕೋಟಿಗೆ ಅದು ತಮ್ಮ ಸ್ಟಾತಂತ್ರ ದ ಶುಭೋದಯದ 
ಸಂಕೇತ. ಅದೇ ಬ್ರಿಟಿಷರ ಕೈಪಾವಲಂಬಿತ ಸ್ಥಳೀಯ ರಾಜಾಧಿಪತ್ಯಕ್ಕೆ ತನ್ನ ಸರ್ವಾಧಿಕಾರದ 
ಅವಸಾನದ ಮುನ್ಸೂಚನೆ. ಅಂತೆಯೇ ಧ್ವಜಾರೋಹಣವನ್ನು ಭಂಗಗೊಳಿಸಲು ಸರ್ಕಾರ ಸೆಣಸಿ 
ದಿಂತಿತ್ತು. ತ್ರಿವರ್ಣಧ್ವಜ ಸತ್ಯಾಗ್ರಹದಲ್ಲಿ ತೊಡಗುವುದು ಹರಿಪುರ ಕಾಂಗ್ರೆಸ್‌ ರಾಷ್ಟ್ರೀಯ 
ಅಧಿವೇಶನದ ನಿರ್ಣಯಕ್ಕೆ ವಿರುದ್ಧವಾಗಿತ್ತು . ಬಾರತ ಸ್ವಾತಂತ್ರ್ಯ ಚಳುವಳಿಯ ನೇತಾರ 
ಮಹಾತ್ಮಗಾಂಧೀಜಿಯವರ ಅಭಿಪ್ರಾಯದಲ್ಲಿ ಆಳರಸರ ದಬ್ಬಾಳಿಕೆಯನ್ನು ನಿಭಾಯಿಸುವ ಶಕ್ತಿ 
ಸಂಸ್ಥಾನಗಳ ಪ್ರಜೆಗಳಿಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ರಾಜಾಧಿಕಾರವನ್ನು ಎದುರಿಸಿ 
ಪ್ರಜಾತಂತ್ರಕ್ಕಾಗಿ ಹೋರಾಡುವ ಶಕ್ತಿ ಮೈಸೂರು ಸಂಸ್ಥಾನದ ಪ್ರಜೆಗಳಿಗಿದೆ ಎಂದು ಬಾರ್ಟ್ಮ್ಯದಿಂದ 
ನುಡಿದು ಗಾಂಧೀಜಿಯವರ ಮನ ಒಲಿಸಿದ ಧೀಮಂತಿಕೆ ಕರ್ನಾಟಕದ ಆ ಒಬ್ಬ ಧೀರ 
ಕುವರನಲ್ಲಿತ್ತು. ಅಷ್ಟೇ ಅಲ್ಲ; ಸಂಸ್ಥಾನಗಳಲ್ಲಿ ನಡೆಸುವ ಸತ್ಕಾಗ್ರಹೆಗಳು ರಾಷ್ಟ್ರೀಯ ಕಾಂಗ್ರೆಸ್‌ನ 
ಹೆಸರಿನಲ್ಲಿ ನಡೆಯಬಾರದೆಂಬ ಗಾಂಧೀಜಿಯವರ ಷರತಿಗೂ ಆ ಧೀಮಂತನಲ್ಲಿ ಉತ್ತರವಿತ್ತು. 
ಈತನ ದೃಡನಿಷ್ಟೆಯ ಫಲವಾಗಿ ದೇಶೀಯ ಕಾಂಗ್ರೆಸ್‌ ಇತಿಹಾಸದಲ್ಲಿ ಮೊಟ್ಟಮೊದಲನೆಯದಾಗಿ 
ಮೈಸೂರು ಕಾಂಗ್ರೆಸ್‌ ಸ್ಥಾಪಿತಗೊಂಡಿತು. 

ಈ ಮೈಸೂರು ಕಾಂಗ್ರೆಸ್‌ನ ಪ್ರಥಮ ಅಧಿವೇಶನ ತ್ರಿವರ್ಣ ಧ್ವಜಾರೋಹಣದೊಂದಿಗೆ 
ಅಂದು ಆರಂಭಗೊಳ್ಳಲು ಶಿಂಷಾ ನದೀ ತೀರದ ಮದ್ದೂರು ಬಳಿ ಶಿವಪುರದಲ್ಲಿ ಏರ್ಪಾಚಾಗಿತ್ತು. 
ಅಧಿವೇಶನದ ಎಂಟು ಎಕರೆಯ ವಿಶಾಲ ಮೈಬಾನದ ನಡುವೆ ಆರು ಅಡಿ ಎತ್ತರದ ಸಬಾವೇದಿಕೆ 
ಮತ್ತದರ ಮೇಲೆ ಒಂದೂವರೆ ಅಡಿ ಎತ್ತರದ ಧ್ವಜ ವೇದಿಕೆ. ಅದರ ಮಧ್ಯೆ ಅರವತ್ತು ಅಡಿ 
ಎತ್ತರದ ದ್ವಜ ಸ್ನಂಭ. ಅದಕ್ಕೆ ತ್ರಿವರ್ಣ ಧ್ವಜವನ್ನು ದುಂಡುಗಟ್ಟಿ ಧ್ವಜ ಸೂತ್ರವನ್ನು ಎಳೆದು 
ಏರಿಸಿದ ಕೂಡಲೇ ಧ್ವಜ ಹಾರಾಡುವಂತೆ ಸಜ್ಜುಗೊಳಿಸಲಾಗಿತ್ತು. ಮಹಿಳೆಯರೂ ಸೇರಿದಂತೆ 
ಸುಮಾರು ಇನ್ನೂರು ಜನ ಕಾಂಗ್ರೆಸ್‌ ಸ್ವಯಂಸೇವಕರು ಎಂಥ ಪರಿಸ್ಥಪಿಯಲ್ಲೂ ಸ್ವಾತಂತ್ರ 
ಧ್ವಜದ ಗೌರವ ರಕ್ಷಣೆ ಮಾಡಲು ದೀಕ್ಷೆ ತೊಟ್ಟಿವರಾಗಿ, ಶಿಸ್ತಿನಿಂದ ವೇದಿಕೆಯನ್ನು ಸುತ್ತುವರಿದು 
ನಿಂತಿದ್ದರು. ಇಡೀ ಮೈದಾನವನ್ನು ಪಸರಿಸಿ ಸುಮಾರು ಮೂವತ್ತು ಸಾವಿರಕ್ಕೂ ಮಿಕ್ಕ ಜನಸ್ನೋಮ 
ಹೆಂಗಸರು ಮಕ್ಕಳಾದಿಯಾಗಿ ಕಿಕ್ಕಿರಿದು ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಸಮಾವೇಶಗೊಂಡಿತ್ತು. 
ದ್ರಜಾರೋಹಣದ ಘಳಿಗೆ ಸನ್ನಿಹಿತವಾಗುತಿದ್ದಂತೆ ಮುಂದಿನ ಕ್ಷಣಗಳಲ್ಲಿ ಎಂಥ ಘೋ 
ಪರಿಣಾಮ ಕಾದಿದೆಯೋ ಎನ್ನುವ ಆತಂಕ ಏನೇ ಆದರೂ ಎದೆಗೊಟ್ಟು ನಿಲ್ಲುವೆವೆಂಬ ದೃಢ 


ಸ ಟ.ಸಿದ್ದಲಿಂಗಯ್ಸ 


ಸಂಕಲ್ಪದಲ್ಲಿ ಪರ್ಯವಸಾನಗೊಳ್ಳುತ್ತಿತ್ತು. ಎದುರಾಗಿ, ಧ್ವಜಾರೋಹಣ ನೆರವೇರುವುದನ್ನು ಸರ್ವ 
ವಿಧಗಳಿಂದ ತಡೆಯಲು ಸಂಸ್ಥಾನದ ಇಡೀ ಪೋಲೀಸ್‌ ವ್ಯವಸ್ಥೆ ಸಜ್ಜಾಗಿ ನಿಂತಿತ್ತು. ರಸ್ತೆಯುದ್ದಕ್ಕೂ 
ಸುಮಾರು ಆರುಮೂರು ಮಂದಿ ಸಶಸ್ತ್ರ ಪೋಲೀಸರು ಪೋಲೀಸು ಮಹಾನಿರ್ದೇಶಕರಿಂದ 
ಆಜ್ಞೆ ದೊರೆತ ಕ್ಷಣದಲ್ಲೇ ಚಳುವಳಿಗಾರರತ್ತ ಗುಂಡು ಹಾರಿಸಿ ಚದುರಿಸಲು ಸನ್ನದ್ದರಾಗಿದ್ದರು. 
ಜತೆಗೆ ಸಾವಿರಾರು ಜನ ಲಾಠಿ ಹಿಡಿದ ಪೋಲೀಸರು ಎಲ್ಲ ಕ್ರಮಗಳಿಂದ ಚಳುವಳಿಯನ್ನು 
ಹತ್ತಿಕ್ಕಲು ತಯಾರಾಗಿ ನಿಂತಿದ್ದರು. ಸ್ವಲ್ಪ್ಲದೂರದಲ್ಲೇ ಪೋಲೀಸ್‌ ಮಹಾ ನಿರೀಕ್ಷಕರು ಸನ್ನಿವೇಶದ 
ಬೆಳವಣಿಗೆಯನ್ನು ಕ್ಷಣ ಕ್ಷಣಕ್ಕೂ ಗಮನಿಸುತ್ತಾ ಧ್ವಜ ಹಾರಿಸುವ ಘಳಿಗೆಯಲ್ಲೇ ಗುಂಡು ಹಾರಿಸುವ 
ನಿರ್ಧಾರ ತಳೆದೇ ನಿಂತಿದ್ದರು. ನೇತಾರರು ದ್ವಜ ಸ್ಥಂಬವನ್ನು ಮುಟ್ಟಿದೊಡನೆ ಪೋಲೀಸರು 
ಗುಂಡು ಹಾರಿಸುವರೆಂಬ ಸುದ್ದಿ ಜನಜನಿತವಾಗಿತ್ತು. ಮುಂದಿನ ಆ ಕ್ಷಣಗಳಲ್ಲಿ 
ಏನಾಗಬಹುದೆಂಬುದನ್ನು ಯಾರೂ ಊಹಿಸಲಾಗದ ಗಂಭೀರ ವಾತಾವರಣ ದ್ಹಾಪರದ 
ಕುರುಕ್ಷೇತ್ರವನ್ನು ನೆನಪಿಗೆ ತರುವಂತಿತ್ತು. 
ಕಾಂಗ್ರಸ್‌ ಸೇವಾ ದಳದ ಮಹಾನಿಯಂತ್ರಕರ (6.0.೦) ರಕ್ಷಣೆಯಲ್ಲಿ ಆ ಧೀರ ನೇತಾರ 
ದಿಟ್ಟತನದಿಂದ ವೇದಿಕೆಯನ್ನೇರಿ ಧ್ವಜ ಸ್ವಂಭದತ್ತ ನಿಧಾನವಾಗಿ ಕ್ರಮಿಸಿ ಬರುತ್ತಿದ್ದರು. ಎಲ್ಲರ 
ಸ್ಟಿ ವೇದಿಕೆಯ ಮೇಲೇ ನೆಟ್ಟಿದ್ದವು. ಕ್ಷಣಗಳುರುಳಿದಂತೆ ಧ್ವಜಾರೋಹಣವನ್ನು ತಡೆಯಲು 
ಪೋಲೀಸ್‌ ಅಧಿಕಾರಿಗಳು ವೇದಿಕೆಯನ್ನು ಹತ್ತಿ ಬರುತ್ತಲೇ ಏನಾಗುತ್ತಿದೆ ಎಂದು 
ಗಾಣುವಷ್ಟರಲ್ಲೇ ಕ್ಷಣಾರ್ಧದಲ್ಲಿ ಆ ವೀರ ನೇತಾರ ಧ್ವಜ ಸೂತ್ರವನ್ನು ಎಳೆದೇ ಬಿಟ್ಟರು. 
ಪೋಲೀಸರು ಅವರನ್ನು ತಡೆಯುವಷ್ಟರಲ್ಲೇ 60C ಸೂತ್ರವನ್ನು ಮೇಲೇರಿಸಿ ದ್ವಜವನ್ನು 
ಹಾರಿಸಿಯೇ ಬಿಟ್ಟರು. ವಂದೇ ಮಾತರಂ ಗೀತೆ ಗಾಳಿಯಲ್ಲಿ ಸುಶ್ರಾವ್ಯವಾಗಿ ತೇಲಿ ಬಂದಂತೆ 
ನೆರೆದಿದ್ದವರೆಲ್ಲರೂ ಭಾವಪರವಶರಾಗಿ ನಿಂತು ನಾಡಧ್ದಜಕ್ಕೆ ತಮ್ಮ ಗೌರವ ಸೂಚಿಸಿದರು. 
ವಾಡಗೀತೆ ಮುಗಿಯುತ್ತಲೇ ಇಡೀ ಜನಸ್ಲೋಮ ಅಸಾಧಾರಣ ಶಿಸ್ತು ಸಂಯಮಗಳನ್ನು ಮರೆದು 
ಶಾಂತವಾಗಿ ಕುಳಿತರು. ಮತ್ತೊಂದು ಜಲಿಯನ್ನಾಲಾ ಬಭಾಗ್‌ನಂಥ ಪ್ರಕರಣ ಜರುಗುವುದು 
ತಪ್ಪಿತ್ತು. 


2 
2A A 


ಜನರ ಸಂಕಲ್ಪ ಈಡೇರುತ್ತಲೇ ಅತ್ತ ಪೋಲೀಸರು ಧ್ವಜಸೂತ್ರವನ್ನೆಳೆದ ಆ ವೀರ 
ನೇತಾರನನ್ನು ಬಂಧಿಸಿದರು. ಜನಸ್ತೋಮ ಉದ್ರೇಕಗೊಳ್ಳುತ್ತಿತ್ತು. ಆದರೆ ಆ ವೀರ ತನ್ನ ಕಾರ್ಯ 
ಸಾಧಿಸಿದ ಸಂತೃಪ್ತಿಯಲ್ಲಿ ಚಳುವಳಿಗಾರರ ಕೆಡೆ ತಿರುಗಿ ಶಾಂತಿಯಿಂದ ವರ್ತಿಸುವಂತೆ, ಯಾವುದೇ 
ಸಂದರ್ಭದಲ್ಲೂ ಮಹಾತ್ಮಗಾಂಧೀಜಿಯವರ ಅಹಿಂಸಾ ಮಾರ್ಗವನ್ನು ಬಿಡದೆ ಸತ್ಕಾಗ್ರಹವನ್ನು 
ಮುಂದುವರಿಸುವಂತೆ ಹುರಿದುಂಬಿಸಿ ಪೋಲೀಸ್‌ ವಾಹನವನ್ನು ಏರಿ ಸೆರೆಮನೆ ಸೇರಿದರು. 
ಆ ಧೀರ ನೇತಾರ! ಅವರೇ ಶ್ರೀ ಟಿ. ಸಿದ್ದಲಿಂಗಯ್ಮ - ಇಂದಿನ ಇಡೀ ಕರ್ನಾಟಕದ ಆರು 
ಕೋಟಿ ಜನತೆಯ ಸ್ವ್ತಾಂತ್ರ ದ ಹರಿಕಾರ. 


ನಿಷ್ಕಾಮ ಕರ್ಮಯೋಗಿ: 


ಸದಾ 10-20 ಜನರನ್ನು ಹಿಂದಿಟ್ಟುಕೊಂಡು ದೊಡ್ಡ ಬಂಗಲೆ, ವಾಲ್ಕಾರು ಲಕ್ಸುರಿ 
ಕಾರುಗಳು, ಮನೆ ಮುಂದೊಂದು ಸುಂದರ ತೋಟ, ಪ್ರತಿದಿನವೂ ಇವರ ಬೇಟಿಗಾಗಿ 


ಪ್ರತಿಭಾವಂತ ಸಂಸದೀಯ ಪಟು 


[ON 


ಹಾತೊರೆದು ನಿಂತ ಸಾವಿರಾರು ಮಂದಿಯ ಗುಂಪು, ಮನೆಯ ಬಳಿ ಕಾವಲು ಪೋಲೀಸರ 
ದಂಡು, ಸಾಹೆಉರು ಹೇಳುವುದೇ ಪರಮಾನುಗ್ರಹವೆಂದು ಶಿರಸಾವಹಿಸುವ ಸೌಜನ್ಯ ತೋರುತ್ತಾ 
ನಿರ್ವಹಿಸುವ ಆಪ್ತ ಸಿಬ್ಬಂದಿ - ಇಂಥ ಮಾನದಂಡಗಳಿಂದ ಸಿದ್ದಲಿಂಗಯ್ಯನವರ ಹಿರಿತನವನ್ನು 
ಅಳೆಯಬ ಘುಮಶಿಪರಗೆ ಭ್ರಮ ನಿರಸನ ಕಟ್ಟಿಟ್ಟದ್ದು. 


9 


ಸಿದ್ದಲಿಂಗಯ್ಯನವರ ಚೀತನೋತೃರ್ಷವನ್ನು ಕಂಡರಿಯದ ಪ್ರಥಮ ಬೇಟಿಗರಿಗೆ ಇವರ 
ಎತ ಚಿತ್ತಾಕರ್ಷಕವಾಗಿ ಕಾಣಲಾರದು. ಇವರ ವದನದಲ್ಲಿ ಮನ ಸೆಳೆಯುವ ಮೋಹಕತೆಯಿಲ್ಲ. 
ರಾವೇಶದ ರಜಸ್ಸಿಲ್ಲ, ಆದರೆ ಸುಲಭವಾಗಿ ಉಪೇಕ್ಷಿನುವಂಥ ವ್ಯಕ್ತಿತ್ವವೂ ಅಲ್ಲ. ನಿರುತ್ನಾಹದ 
ಗುಣವೂ ಅಲ್ಲ. ತಾನು ಹೊರಗೆ ಹೇಗೆ ಕಾಣುತ್ತೇನೆಂಬುದರ ಪರಿವೆಯೂ ಇಲ್ಲದ 
ಜ್ಞ ಸದಾ ನಿರಪೇಕ್ಷ ಮುಖಮುದ್ರೆಯ ಇವರು ಕರ್ಮಣ್ಣೇವಾಧಿಕಾರಸ್ತೆ ಮಾ ಫಲೇಶು 
ತಾ ಸೂತ್ರವನ್ನೂ ಬದುಕಿನಲ್ಲಿ ಅಳವಡಿಸಿಕೊಂಡ ನಿರ್ಲಿಪ್ತ. 

ಸುಮಾರು 25ರ ಹರೆಯಲ್ಲಿ B.A. 3.1. ವ್ಯಾಸಂಗವನ್ನು ಪೂರೈಸಿ ಬಂದ ಟಿ. ಸಿದ್ದಲಿಂಗಯ್ಯ 
ಹೀಗಿರಲಿಲ್ಲ. ಆಗ ಅವರು ಯೂರೋಪಿಯನ್‌ ಪೋಷಾಕು ಧರಿಸಿ ಶೂ, ಟೈ ಮತ್ತು ಹ್ಯಾಟ್‌ 
ಗಳಿಂದ ಮೆರೆಯುತ್ತಿದ್ದ ನವನಾಗರೀಕರಾಗಿದ್ದರು. ಈ ಉಡುಪಿನಲ್ಲಿ ಇವರು ಮಹಾತ್ಮ 
ಗಾಂಧಿಯವರನ್ನು ಭೇಟಿ ಮಾಡಿದ ಮೊದಲ ಸಂದರ್ಭದಲ್ಲಿ ಗಾಂಧೀಜಿ ಇವರನ್ನು ಕಂಡು 
ದೇಶೀಯ ಸಂಸ್ಥಾನ ಕಾಂಗೈಸ್‌ನ ಇಂಗ್ಲೀಷ್‌ ಅಧ್ಯಕ್ಷ ಎಂದು ನಗೆಯಾಡಿದ್ದರಂತೆ 

ಒಂದುಕಡೆ ಪಾಶ್ನಾತ್ಮರ ದಬ್ಬಾಳಿಕೆ; ಮತ್ತೊಂದುಕಡೆ ಸ್ಥಳೀಯ ರಾಜರುಗಳ 
ವಿರ್ಲಕ್ಷಪೂರ್ಣ ರಾಜ್ಯಾಡಳಿತ ಇವುಗಳಿಗೆ ಸಿಕ್ಕು ದುಪ್ಪಟ್ಟು ದಾಸ್ಯಕ್ಕೊಳಗಾಗಿದ್ದ ಅಂದಿವ 
ಪ್ರಜಾಕೋಟಿಯ ಬಡತನ, ಅಜ್ಞಾನ, ದಾರಿದ್ರ್ಯಗಳು ಸಿದ್ದಲಿಂಗಯ್ಯನವರ ಮನಸ್ಸಿನಲ್ಲಿ 
ತುಂಬಿಕೊಂಡು ವಿದ್ಯಾರ್ಥಿದೆಸೆಯಿಂದಲೇ ಅವರನ್ನು ಕಾಡಿಸತೊಡಗಿದ್ದುವು. ಮುಂದೆ 
ವಕೀಲರಾದಾಗಲೂ "ಬಡವರ್ಗಗಳ ಭವಣೆ ಸದಾ ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದು ನನಗೆ 
ವೃತ್ತಿಯ ಕಡೆ ಗಮನಕೊಡುವುದಾಗಲಿಲ್ಲ' ಎಂದು ತಾವೇ ಹೇಳಿಕೊಂಡಿದ್ದಾರೆ. "ದುಂಬಿ ಪಿಡಿದಿಹ 
ಪುಳವು ದುಂಬಿಯನೆ ನೆನೆನೆನೆದು ದುಂಬಿಯೇ ತಾನಾಗುವಂತೆ' ಎಂಬ ನಿಜಗುಣ ಶಿವಯೋಗಿಗಳ 
ತತ್ವಪೂರ್ಣ ಉಪಮೆಯಂತೆ ರಾಜಕೀಯ ಪ್ರವೇಶ ಮಾಡಿದ ವೇಳೆಗಾಗಲೇ ಸಿದ್ದಲಿಂಗಯ್ಯ 
ಅಂದಿನ ದೇಶದ ಸಾಮಾಜಿಕ ಸ್ಥಿತಿಗತಿಗಳ ಪ್ರತಿಬಿಂಬವೇ ಆಗಿಬಿಟ್ಟಿದ್ದದು. ಬಿ.ಎ ತರಗತಿಗೆ 
ಡಾ: ಎಸ್‌. ರಾಧಾಕೃಷ್ಣನ್‌ ರವರು ಇವರ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು. ಬಮ್ಮೆ ಅವರು 
ಸಿದ್ಧಲಿಂಗಯ್ಯನವರ ಗಾನಿ ಪೀಡಿತ ಮನೋಭಾವವನ್ನು ಕಂಡು ಓನುಪ್ರ ಪಂಚೆದ ದುಃಖವನ್ನೇ 
ನಿನ್ನ | ತಲೆಯಮೇಲೆ ಹೊತ್ತಂತೆ ಚಿಂತಾಕ್ರಾಂತನಾಗಿರುತ್ತೀಯೇ” ಎಂದು ಛೇಡಿಸಿದ್ದರಂತೆ. ಬಹುಶಃ 
ಆ ದಿನಗಳಲ್ಲಿ ಸಿದ್ದಲಿಂಗಯ್ಯನವರು ತಮ್ಮ ಭಾವನಾ ಸೂಕ್ಷೈದೆ 
ತೀವ್ರತೆಯನ್ನೆದುರಿಸುತ್ತಿದ್ದಿರಬಹುದು. “ಡಾ: ರಾಧಾಕೃಷ್ಣನ್‌ ರವರು ನನಗೆ ಹೇಳಿದ ಸಾಂತ್ಸನದ 
ಮಾತುಗಳು ನನ್ನನ್ನು ಆತ್ಮಹತ್ಯಾ ಪ್ರೇರಣೆಯಿಂದ ಪಾರುಮಾಡಿದುವು'”” ಎಂದು ಶ್ರೀಯುತರು 
ತಮ್ಮ ನೆನಪಿನಂಗಳದಿಂದ ಹೇಳಿಕೊಂಡಿರುವುದು ಗಮನಾರ್ಹ. ಸ್ವಭಾವತಃ ನಿರ್ಲಿಪ್ರರಾದ 
ಇವರು ಬಡವರ್ಗಗಳ ಅಭ್ಯುದಯಕ್ಕಾಗಿ ಶ್ರಮಿಸುವ ಅವಕಾಶ ಒದಗಿ ಬಂದಾಗ ದಿಢೀರನೆ 
ರಾಜಕೀಯಕ್ಕೆ ಧುಮುಕುವ ಸಂಕಲ್ಪ ಮಾಡಿದ್ದರ ಹಿಂದೆ ಈ ಸಾಮಾಜಿಕ ಕಳಕಳಿಯ ಪ್ರೇರಣೆ 


ಭಂ 
2 
pe) 


4 ಟಿ.ಸಿದ್ದೆಲಿಂಗೆಯ್ಸ 


ಇರಲಿಕ್ಕೆ ಸಾಕು. ಅಂತರಾಳವನ್ನು ಹೊಕ್ಕು ನೋಡಿದವರಿಗೆ ಮಾತ್ರ ಇವರ ನೀರವ 
ಮುಖಮುದ್ರೆಯ ಹಿಂದಿನ ನಿರಹಂಕಾರ, ನಿರಾಡಂಬರ, ನಿರ್ಲಿಪ್ತ ಗುಣವಿಶೇಷಗಳ 
ಅರಿಮಾಗಬಹುದಾಗಿದೆ. 


KC pe ್ಸ [A ಗಸಿ > ನರ, ಮು 
ರಾಜಕೀಯ ವನಗೆ ಸ್ಪ ರಾಜಕೀಯಕ್ಕೆ ನಾನು ದೂರ ಎಂಬೆಲ್ಲಾ ಹೇಸಿ ಮಡಿದ 


[oN 2 
ಈ ವ್ಯಕ್ಷಿ ಹಳೆಯ ಮೈಸೂರು ಸಂಸ್ಥಾನವೇ ಅಲ್ಲದೆ ಉತ್ತರದ ಕರ್ನಾಟಕ ಪ್ರಾಂತ್ಮ, ಜಮಖಂಡಿ, 


ರಾಯದುರ್ಗ ಮೊಬಲಾದ ಇತರ ಸಂಸ್ಥಾವಾಧಿಪತ್ಯಗಳೆಲ್ಲಿ ಸ್ನಾತಂತ್ರ ;ದೆ ಕಹಳೆಯನ್ನೂದಿ 
ಗಾಂಧೀಜಿಯವರ ಸತ್ಕಾಗಹದ ಹಾದಿಯಲ್ಲಿ ಇಡೀ ರಾಜ್ಯವನ್ನು ಮುನ್ನಡೆಸಿ ಇಲ್ಲಿನ ಪ್ರಜಾಕೋಟಿಗೆ 
ಜವಾಬ್ದಾರಿಯುತ ಸರ್ಕಾರೀ ವ್ಯವಸ್ಥೆಯನ್ನು ಹಾಗೂ ಪ್ರಜಾತಂತ್ರವನ್ನು ಸಾದಿಸಿ ಕೊಟ್ಟ ಪರಿ 
'ಸಂಕಲ್ಲದಲ್ಲಿ ಸರ್ವ ಶಕ್ತಿ ಇದೆ' ಎಂಬುದಕ್ಕೆ ಜ್ವಲಂತ ನಿದರ್ಶನವಾಗಿದೆ. 


ಇಂದಿನ ರಾಜಕೀಯ ವಲಯಗಳಲ್ಲಿ ಸಿದ್ದಲಿಂಗಯ್ಕನವರ ಹೆಸರು ಮರೆತಂತಾಗಿದೆ. 
ಕಾರಣ "ರಾಜಕೀಯದ ಅರ್ಥ ಈಗ ಅಷಭ್ರಂಶಿತವಾಗಿದೆ. ನೀತಿ ಭ್ರಷ್ಟರಾದರೂ ಅಧಿಕಾರಕ್ಕೆ 
ಅಂಟಿಕೊಳ್ಳುವ ಪ್ರಚಲಿತ ರಾಜಕೀಯಕ್ಕೂ ಸಿದ್ದಲಿಂಗಯ್ಯನವರ ಲಾಲಸೆರಹಿತ ಲೋಕಹಿತಕಾರಿ 
ಹುದ್ದರಾಜಕೀಯಕ್ಕೂ ಅಜಗಜಾಂತರ. ಈ ಭ್ರಷ್ಟತೆ ಕೇವಲ ಇಂದಿನದೇ ಅಲ್ಲ. ಬ್ರಿಟಿಷರಿಂದ 
ಕಾಂಗ್ರೆಸ್‌ಗೆ ಅಧಿಕಾರ ಹಸ್ತಾಂತರವಾಗುತ್ತಲೇ ಅದು ಹುಟ್ಟಿಕೊಂಡಿತೆಂದು ಹೇಳಿರುವ 
ಸಿದ್ದಲಿಂಗಯ್ಯನವರು ಕೇವಲ ಅಧಿಕಾರಕ್ಕಾಗಿ ಪೈಪೋಟಿ ನಡೆಸುವ ಪಿಪಾಸುಗಳಿಂದ ದೂರ 
ಉಳಿದರು. ಅಂಥವರೊಂದಿಗೆ ಪದ್ಮ್ಧದಳದಂತೆ ಅಂಟಿಯೂ ಅಂಟದವರಾಗಿ ಬೆರೆತು ತಮ್ಮ 
ಸಂಕಲ್ಪ ಈಡೇರುತ್ತಲೇ ಪ್ರಸ್ತಾವಕ್ಕೆ ತೆರಳಿ ಮರೆಯಾಗಿ ನಿಂತ ಮಹಾತ್ಕಾಗಿ, ನಿಷ್ಕಾಮ 
ಕರ್ಮಯೋಗಿ; ಅವರೇ - ಟ. ಸಿದ್ದಲಿಂಗಯ್ದ. 


ಜನನ, ಬಾಲ್ಕ ಕೌಟುಂಬಿಕ ಪರಿಸರ, ವಿದ್ಯಾಬ್ಯಾನ 

ಸಿದ್ದಬಿಂಗಯ್ಯನವರಂತಹ ಮಹಾ ಚೇತನವನ್ನು ನಾಡಿಗಿತ್ತ ಹಿರಿಮೆ ಬೊಡ್ಡಬಳ್ಳಾಪುರಕ್ಕೆ 
ಸಲ್ಲುತ್ತದೆ. ಇದು ಇಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ ಬಂದು ಪಟ್ಟಣ ಮತ್ತು 
ತಾಲ್ಲೂಕು ಕೇಂದ್ರ. ಬೆಂಗಳೂರು ನೆಗರದಿಂದ ಸುಮಾರು 40 ಕಿಲೋಮೋಟರು ಮತ್ತು 
ಕರ್ನಾಟಕದ ಸುಪ್ರಸಿದ್ದ ನೈಸರ್ಗಿಕ ಹಾಗೂ ಐತಿಹಾಸಿಕ ಪ್ರವಾಸೀ ತಾಣವಾದ ನಂದೀ ಬೆಟ್ಟದಿಂದ 
ಕೇವಲ 25 ಕಿಲೋಮೋಟರು ದೂರದಲ್ಲಿದೆ. ಸಿದ್ದಲಿಂಗಯ್ಕನವರು ಮಹಾತಗಾಂಧೀಜಿಯವರನ್ನು 
ಮತ್ತು ಸರ್ದಾರ್‌ ಪಟೇಲರನ್ನು ಮೊದಲು ಭೆಟ್ಟಿಯಾಗಿ ಮೈಸೂರಿನಲ್ಲಿ ಸ್ಥಾತಂತ್ರ , ಸಂಗ್ರಾಮದ 
ರೂಪುರೇಷೆಗಳನ್ನು ಸಮಾಲೋಚಿಸಿದ್ದು ಈ ನಂದೀ ಬೆಟ್ಟದಲ್ಸೇ. ಮಹಾತಾಗಾಂಧಿಯವರು 
ಆಗ ವಿಶ್ರಾಂತಿಗಾಗಿ ಇಲ್ಲಿ ತಂಗಿದ್ದುದನ್ನು ನೆನಪಿಸಿಕೊಳ್ಳಬಹುದಾಗಿದೆ. ಬೊಚ್ಚಿಬಳ್ಳಾಪುರ ಒಂದು 
ಪ್ರಮುಖ ಉದ್ಮಮ ಕೇಂದ್ರ. ರೇಷ್ಮೆ ಇಲ್ಲಿನ ಪ್ರಮುಖ ಉದ್ಯಮ. ಇಲ್ಲಿ ರೇಷ್ಮೆ ಸೀಬೆಗಳು 
ತಮ್ಮ ನವುರಿಗೆ ದೇಶ ವಿದೇಶಗಳಲ್ಲಿ ವಿಖ್ಯಾತವಾಗಿವೆ. ಈ ಪ್ರದೇಶದ ಮತ್ತೊಂದು ವಿಶೇಷ 
ಸಂಪೆನೂಲವೆಂದರೆ ಕಟ್ಟಡ ಕಟ್ಟಲು ಬಳಸುವ ಗಟ್ಟಿ ಶಿಲೆ (6೯೩niಣ8). ಬೆಂಗಳೂರಿವ ಪ್ರಖ್ಯಾತ 
ವಿಧಾನ ಸೌಧ ಕಟ್ಟಲು ಈ ಶಿಲೆಯನ್ನು ಬಳಸಲಾಗಿದೆ. ಈ ಎರಡೂ ವಿಶೇಷಗಳನ್ನು 
ಮೈಗುಸಡಿಸಿಕೊಂಡು ಜನಿಸಿದರೋ ಎಂಬಂತೆ ಸಿದ್ದಲಿಂಗಯ್ಮನವರು ಸ್ವಭಾವತಃ ರೇಷೆಯಷ್ಟೇ 


ಪ್ರತಿಭಾವಂತ ಸಂಸದೀಯ ಪಟು 5 


ಮೃದು ಮತ್ತು ಕಲ್ಲಿನಷ್ಟೆ ದೃಢ. ಇವರ ನಿಕಟವರ್ಶಿಗಳಲ್ಲಿ ಒಬ್ಬರಾದ ಘಟಪ್ರಭಾದ 
ಬಿ.ಎನ್‌. ಗುಪ್ತಾರವರು ಸಿದ್ದಲಿಂಗಯ್ಕನವರನ್ನು ಸ್ಮರಿಸಿಕೊಳ್ಳುವ ಬಗೆ ಹೀಗೆ: 


“ದಜ್ರಾಡಸಿ ಕಕೋರಾಣಿ ಮೃದೂನಿ ಕುಸುಮಾದಪಿ 
ಲೋಕೋತರಾಣಾಮ್‌ ಚೇತಾಂಸಿ ಹಿ ವಿಜ್ಞಾತುಮರ್ಹತಿ”' 


(ವಜ್ರದಂತೆ ಕಕೋರವೂ ಹೂವಿನಂತೆ ಕೋಮಲವೂ ಆದ ಮಹಾಪುರುಷರ 
ಭಾವನಾಸೂಕ್ಷ ಗಳನ್ನು ಅಳೆವುದಾದರೂ ಹೇಗೆ ') 


ಸಿದ್ದಲಿಂಗಯ್ಯನವರ ಜನವಾಗಿದ್ದು 1896ನೇ ಇಸವಿ ಸೆಪ್ಟೆಂಬರ್‌ 3ನೇ ತಾರೀಖು, 
ದೊಡ್ಡಬಳ್ಳಾಪುರದ ಹೆಸರಾಂತ ವರ್ತಕ ಕುಟುಂಬದಲ್ಲಿ. ತಂದೆ ತೋಟಪ್ಪ, ತಾಯಿ ಸಿದ್ದಮ್ಮ 
ಸಂಭಾವಿತ ನಗರ್ತ ಮನೆತನಕ್ಕೆ ಸೇರಿದವರು. 


ನಗರ್ತ ಜನಾಂಗ ಒಂದು ಜಾತಿ ಎನ್ನುವುದಕ್ಕಿಂತಲೂ ಒಂದು ಪುಟ್ಟ ಸಮಾಜ ಎಂದರೆ 
ತಪ್ಪಾಗಲಾರದು. ನಗರ್ತರಲ್ಲಿ ವೈಷ್ಣವರು ಮತ್ತು ಶೈವರೇ ಅಲ್ಲದೆ ಜೈನರೂ ಇದ್ದಾರೆ. ಇವರೆಲ್ಲರಿಗೂ 
ಒಂದೇ ಕುಲದೈವ - ನಗರೇಶ್ವರ ಸ್ವಾಮಿ. ನಗರೇಶ್ವರ ದೇವಾಲಯಗಳಲ್ಲಿ ವಿಷ್ಣು ವಿಗ್ರಹವೂ 
ಇರುವುದು ಒಂದು ವಿಶೇಷ. ಇವರ ಕುಲಗುರುಗಳಲ್ಲಿ ಒಬ್ಬರು ಸ್ಮಾರ್ತ ಬ್ರಾಹಣರಾದ ಧರ್ಮ 
ಶಿವಾಚಾರ್ಯರು ಮತ್ತೊಬ್ಬರು ಶೈವ ಮುನಿ ಮಣ್ಣೇಶ್ವರ ಸ್ವಾಮಿ. ಎಲ್ಲ ಉಪಜಾತಿಗಳಿಗೂ 
ಗೋತ್ರಗಳು ಸಾಮಾನ್ಯವಾದರೂ ಅನೇಕ ಧರ್ಮಗಳನ್ನು ಇವು ವ್ಯಾಪಿಸಿವೆ. ಈ ಜನಾಂಗದ 
ಏಳು ಉಪಜಾತಿಗಳಲ್ಲಿ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಶಿವಾಚಾರ ವೈಶ್ಯರೆನಿಸಿಕೊಂಡ 
ಲಿಂಗಧಾರಿಗಳು ಇಡೀ ಜನಾಂಗದ ಜನಸಂಖ್ಯೆಯಲ್ಲಿ ಹೆಚ್ಚನ ಪ್ರಮಾಣದಲ್ಲಿರುವ ಕಾರಣ ಈ 
ಉಪಜಾತಿಗೂ ನಗರ್ತ ಎಂಬ ಹೆಸರೇ ಅನ್ವರ್ಥವಾಗಿ ಬಂದಿದೆ. ಇಡೀ ಕರ್ನಾಟಕದಲ್ಲಿ ಇವರ 
ಜನಸಂಖ್ಯೆ 1931ರ ಜನಗಣತಿ ಅನ್ವಯ ಕೇವಲ 9318 ಎಂದು ಹೇಳಲಾಗಿದೆ. ಇವರಲ್ಲಿ 
ಶೇಕಡ 90 ಪಾಲು ಬೆಂಗಳೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಆನೇಕಲ್‌, 
ಹೊಸಕೋಟೆ, ಶಿಡ್ಲಘಟ್ಟ ತಾಲ್ಲೂಕುಗಳಲ್ಲಿ ನೆಲೆಸಿದ್ದಾರೆ. ಹಿಂದುಳಿದ ಜಾಗೂ ಅಲ್ಪ ಸಂಖ್ಯಾತ 
ಪಂಗಡವೆನಿಸಿದ ನಗರ್ತಕರು ತಮ್ಮ ಸಾಮಾಜಿಕ ಹಾಗೂ ಧಾರ್ಮಿಕ ಪರಂಪರೆಯಿಂದಾಗಿ 
ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸಿದ್ದಾರೆ. ಬಳ್ಳಿಗಾವೆಯಲ್ಲಿ ದೊರೆತ ಒಂದು ಶಾಸನ 
ಹೊಗಳುವಂತೆ ನಗರ್ತರು “ಪರರ ಹಿತವನ್ನು ಬಯಸುವವರು, ಆಡಿದ ಮಾತನ್ನು ಆಫ್ರೆವದಿಲ್ಲ, 
ಜ್ಞಾನಿಗಳು, ಧರ್ಮಪಾಲಕರು, ಸರಸ ಕಲೆಗಳಿಗೆ ಆಶ್ರಯದಾತರು, ಖಕಾಂಗಖೂರರು 
ಮುಂದಾಲೋಚನೆಯುಳ್ಳವರು, ವಿಷ್ಣು ಶಿವ, ಬ್ರಹ್ಮ ಜಿನಾದಿ ದೇವತೆಗಳನ್ನು ಆರಾಧಿಸುವವರು, 
ರಾಜಾಧಿರಾಜರಂತೆ ಬ್ರಾಹ್ಮಣರಿಗೆ ಆಶ್ರಯದಾತರು, ದಾನಿಗಳು, ಚಂದ್ರನಂತೆ ಸತ್ಕಳರು 
ಭೂಮಿಯಂತೆ ಕ್ಷಮಾವಂತರು ಇವರು ನಾಶವಾಗುವಂತಹ (ಐಹಿಕ) ಲೋಕ ಸಂಪತ್ತನ್ನು 
ಆರ್ಜಿಸಲು ಇಷ್ಟಪಡದೆ ಶಾಶ್ವತವಾಗಿ ಇಹಪರಗಳಿಗೂ ಆಗುವಂಥ ಸಂಪತ್ತನ್ನು ಸಂಪಾದಿಸಲು 
ಸದಾ ದುಡಿಯುವಂತಹವರು”. ನಗರ್ತರಿಗೆ ಒಂದು ಪೌರಾಣಿಕ ಇತಿಹಾಸವೂ ಇದೆ. ಪೂರ್ವ 
ಭಾರತದ ಸಪ್ಪಮುಖ ಪಟ್ಟಣಗಳೆನಿಸಿದ ಆಯೋದ್ಯ, ಮಥುರಾ, ಕಾಶಿ, ಕಾಂಚಿ, ಆವಂತಿಕಾಪುರ 
ಮತ್ತು ದ್ವಾರಾವತಿ ನಗರಗಳಲ್ಲಿ ವ್ಯಾಪಾರಕ್ಕಾಗಿ ನೆಲಸಿದವರಾಗಿ ಇವರು ನಗರ್ತರೆನಿಸಿದರು. 
ರಾಜರುಗಳ ಕಾಲದಲ್ಲಿ ಧರ್ಮಾದಾಯ ದತ್ತಿಗಳು ಇವರ ನ್ಯಾಸದಾರಿಕೆಯಲ್ಲಿ 


6 ಟ.ಸಿದ್ದಲಿಂಗಯ್ದ 


ಸಂಸ್ಥಾಪಿತವಾಗುತ್ತಿದ್ದವು. ಊರಿನ ನ್ಯಾಯಪಾಲನೆ ಸಹ ಈ ಜನಾಂಗದ ಯಜಮಾನರ 
ಕಾರ್ಯಕ್ಷೇತ್ರವಾಗಿದ್ದುದಕ್ಕೆ" ಉಲ್ಲೇಖಗಳಿವೆ. 

ಕರ್ನಾಟಕದ ನಗರ್ತರಲ್ಲಿ ಹಿಂದಿನ ಒಂದೆರಡು ತಲೆಮಾರಿನವರೆಗೂ ವಿದ್ಯಾವಂತರ 
ಸಂಖ್ಯೆ ಕಡಿಮೆಯಿದ್ದು ಇದೊಂದು ಶೈಕ್ಟೆಣಿಕವಾಗಿ ಹಿಂದುಳಿದ ಅಲ್ಪ ಸಂಖ್ಯಾತ 
ಜನಾಂಗನೆನ್ನುವಂತಿತ್ತು. ಸಿದ್ದಲಿಂಗಯ್ಯನವರು ತಮ್ಮ ಜನಾಂಗ ಶೈಕ್ಷಣಿಕವಾಗಿ ಅತಿ ಹಿಂದುಳಿದಿತ್ತು 
ಎಂದು ಹೇಳಿದ್ದಾರೆ. ಇವರು ಈಗ ಸಮಾಜದ ವಿಶಾಲ ಸ್ಥರಗಳಲ್ಲಿ ಸಲಿಲವಾಗಿ ಚೆರೆತು 
ವಿವಿಧ ಉದ್ಯೋಗ ಮತ್ತು ವೃತ್ತಿಗಳಲ್ಲಿ ತೊಡಗಿ ಅಲ್ಲಿಯೂ ಪ್ರಗತಿ ಸಾಧಿಸಿದ್ದಾರೆ. ಈ 
ಜನಾಂಗದಲ್ಲಿ ಇಂದು ವೈದ್ಯರು, ಇಂಜಿನಿಯರರು, ವಕೀಲರು, ಉನ್ನತ ಸರ್ಕಾರಿ ಅಧಿಕಾರಿಗಳು, 
ಉದ್ಯಮಿಗಳು ಮುಂತಾಗಿ ಎಲ್ಲ ವೃತ್ತಿಯವರೂ ಇದ್ದಾರೆ. 

ದೊಡ್ಡಬಳ್ಳಾಪುರದಲ್ಲಿ ಟಿ.ಎಸ್‌. ಕುಟುಂಬವೆಂದೇ ಹೆಸರುವಾಸಿಯಾಗಿರುವ 
ಸಿದ್ದಲಿಂಗಯ್ಯನವರ ಕುಟುಂಬ ಪೊರ್ವ ಪರಂಪರೆಯ ಒಂದು ದೊಡ್ಡ ಒಟ್ಟು ಕುಟುಂಬ. 
ತೋಟಪ್ಪ - ಸಿದ್ದಮನವರಿಗೆ ಒಟ್ಟು ಏಳು ಜನ ಗಂಡು ಮಕ್ಕಳು - ಕ್ರಮವಾಗಿ ಸಿದ್ದಪ್ಪ, 
ಸಿದ್ದೇಶಪ್ಪ, ಸಿದ್ದಲಿಂಗಯ್ಯ, ಚಿಕ್ಕಸಿದ್ದಪ್ಪ, ಸಿದ್ದಬಸಪ್ಪ, ಚಿಕ್ಕಸಿದ್ದಬಸಪ್ಪ ಮತ್ತು ಚಿಕ್ಕೆಸಿದ್ದಲಿಂಗಯ್ಯ 
ಮತ್ತು ಹೆಣ್ಣು ಮಕ್ಕಳು ಸಿದ್ದಲಿಂಗಮ್ಮಹಾಗೂ ಚಿಕ್ಕಸಿದ್ದಲಿಂಗಮ್ಮ ಈ ಪೈಕಿ ಸಿದ್ದೇಶಪ್ಪ, ಚಿಕ್ಕಸಿದ್ದಪು, 
ಚಿಕ್ಕಪಿದ್ದಬಸಪ್ಪ ಇವರುಗಳು ಕಿರಿವಯಸಿನಲ್ಲಿ ತೀರಿಕೊಂಡರು. ಉಳಿದವರಲ್ಲಿ ಸಿದ್ದಲಿಂಗಯ್ಯನವರ 
ಅಣ್ಣ ಟಿ.ಸಿದ್ದಪ್ಪ ಇಡೀ ಸುತ್ತಿನ ಪ್ರದೇಶದಲ್ಲಿ ದೊಡ್ಡ ಜವಳಿ ವ್ಯಾಪಾರಿಯಾಗಿದ್ದು 
ದೊಡ್ಡಬಳ್ಳಾಪುರದಲ್ಲಿ ಒಂದು ಹಿರಿಯ ಶಕ್ತಿ ಎನಿಸಿದವರು. ಊರಿಗೆ ಊರೇ ಇವರನ್ನು ಕಂಡರೆ 
ನಡುಗುತ್ತಿತ್ತು. ಇವರು ಹೊರಟ ಹಾದಿಯಲ್ಲಿ ಯಾರೂ ಇವರ ಮುಂದೆ ಸುಳಿಯುತ್ತಿರಲಿಲ್ಲ. 
ಮನೆಯಲ್ಲಿ ಸಹ ಇವರ ಕಟ್ಟು ನಿಟ್ಟಿನ ನಿಯಮಗಳನ್ನು ಯಾರೂ ಮೀರುವಂತಿಲ್ಲ. ಹೊರ 
ಪ್ರಾಂತಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದ ಸಿದ್ದಲಿಂಗಯ್ಯನವರು ಅಣ್ಣನ ಈ 
ದರ್ಪದ ಪ್ರವೃತ್ತಿಯನ್ನು ವಿರೋಧಿಸುತ್ತಿದ್ದರಂತೆ. ಎಲ್ಲರೊಂದಿಗೆ ಬೆರೆಯುವ ಪ್ರಕೃತಿ ಇವರದು. 
ಇದೇ ವಿಷಯದಲ್ಲಿ ಅಣ್ಣ ತಮ್ಮೂದಿರಲ್ಲಿ ವಾಗ್ರಾದಗಳಾಗುತ್ತಿದ್ದು ಅಣ್ಣ ಪರಿಸ್ಪಿಶಿಯ ಚತುರ 
ನಿರ್ವಹಣೆಯಿಂದ ಸಿದ್ದಲಿಂಗಯ್ಯನವರನ್ನು ವಕೀಲ ವೃತ್ತಿ ಕಲಿಯಲು ಬೆಂಗಳೂರಿಗೆ ಕಳುಹಿಸಿದ 
ಪ್ರಸಂಗವನ್ನು ಸಿದ್ದಲಿಂಗಯ್ಯನವರ ಕಿರಿಯ ಪುತ್ರ ಟಿ.ಎಸ್‌.ಶಾಂತಕುಮಾರ್‌ ಸ್ವಾರಸ್ಯವಾಗಿ 
ಹೇಳುತ್ತಾರೆ. 

ಸಿದ್ದಲಿಂಗಯ್ಯನವರ ಬಾಲ್ಕ ಅಣ್ಣ ಸಿದ್ದಪ)ನವರ ಈ ಶಿಸ್ತಿನ ಶಿಕ್ಷಣದಲ್ಲಿ ಕಳೆಯಿತು. 
ಇವರ ಮೊದಲ ತಮ್ಮ ಟಿ. ಸಿದ್ದಬಸಪ್ಪ ಸ್ನೇಹ ಜೀವಿಯಾದರೂ ನಿಷ್ಠುರವಾದಿ. ಪುರಸಭೆ 
ಆಧ್ಯಕ್ಷರಾಗಿ ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆ ಸದಸ್ಯರೂ ಆಗಿದ್ದರು. ತುಂಬು 
ಗಾಂಭೀರ್ಯ ಇವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಕುಟುಂಬದ ಚಿಲ್ಲರೆ ಅಂಗಡಿ ವ್ಯಾಪಾರ 
ಇವರ ಜವಾಬುಬಾರಿಯಾಗಿತ್ತು. ಕಿರಿಯ ಸಹೋದರ ಟಿ. ಚಿಕ್ಕಸಿದ್ದಲಿಂಗಯ್ಯ 
(ಟಿ.ಸಿ. ಸಿದ್ದಲಿಂಗಯ್ಯ ಎಂದು ಪರಿಚಿತರಾಗಿದ್ದರು) ಉದಾರಿ, ಪರೋಪಕಾರಿ. ಅಣ್ಣಂದಿರೆಲ್ಲರಿಗೂ 
ಅನುವಾಗಿ ನಡೆದುಕೊಳ್ಳುತ್ತಾ ಕುಟಂಬದ ಆಗು ಹೋಗುಗಳನ್ನು ದಿನನಿತ್ಯ ಗಮನಿಸುತ್ತಾ 
ಅಣ್ಣಂದಿರಿಗೆ ವ್ಯಾಪಾರದಲ್ಲಿ ನೆರವಾಗುತ್ತಾ ಬಂದ ಪ್ರೇಮಮಯಿ, ಸರಳ ಜೀವಿ, ಊರಿನವರಿಗೆ 


ಪ್ರತಿಭಾವಂತ ಸಂಸದೀಯ ಪಟು 7 


ಈ ಸಹೋದರರು ವೃತ್ತಿ ಸಂಕೇತಗಳಿಂದಲೇ ಪರಿಚಿತರು. ಸಿದ್ದಲಿಂಗಯ್ಯನವರು ವಕೀಲಿ ಕಛೇರಿ 
ತೆರೆದವರಾಗಿ "“ಅಫೀಸಪ್ಪ'', ಸಿದ್ದಬಸಪ್ಪ ಜವಳಿ ಅಂಗಡಿ ಮಾಲೀಕರಾದ್ದರಿಂದ 
“ಜವಳಂಗಡಿಯಪ್ಪು”, ಚಿಕ್ಕಸಿದ್ದಲಿಂಗಯ್ಯ ಜಿಲ್ಲೆ ಅಂಗಡಿಯ ಮಾಲಿಕರಾಗಿ “ಚಿಲ್ಲರಂಗಡಿಯಪ್ಪು” 
ಆದರು. ಇಡೀ ಕುಟುಂಬ ವ್ಯಾಪಾರದಲ್ಲಿ ಮುಂದುವರೆದು ಊರಿಗೇ ಶ್ರೀಮಂತ ಕುಟುಂಬವೆಂದು 


$ 
ಖ್ಯಾತಿಗೊಂಡಿತ್ತು. 


ಮನೆತನದ ಮಹಿಳೆಯರು ಧರ್ಮನಿಷ್ಠರು, ಸಂಪ್ರದಾಯಶೀಲರು, ದೈವಭಕ್ತಿ, ಪತಿಭಕ್ತಿ 
ಸಂಪನ್ನರು, ಸೇವಾಪರತೆಯನ್ನು ನಿತ್ಯಜೀವನದಲ್ಲಿ ಅಳವಡಿಸಿಕೊಂಡವರು, ತಾಳ್ಮೆ - 
ಸಂಯಮಗಳನ್ನು ಮೆರೆದವರೂ, ದೈರ್ಯಶಾಲಿಗಳೂ ಆದುದರಿಂದ ಈ ಕುಟುಂಬಕ್ಕೆ ನೆಲೆಯಾದ 
ಇವರ ದೊಡ್ಡ ಮನೆ ನಂದಗೋಕುಲದಂತೆ ಶೋಭಿಸುತ್ತಿತ್ತು. ತವರಿಗೆ ಬಂದುಹೋಗುತ್ತಿದ್ದ 
ಹೆಣ್ಣುಮಕ್ಕಳು ಅವರ ಮಕ್ಕಳು ಮತ್ತು ಮನೆಯಲ್ಲಿ ನಿತ್ಯಾಶ್ರಯ ಪಡೆದ ಹತ್ತಿರದ ಬಂಧುಗಳು 
ಸೇರಿದಂತೆ ಯಾವುದೇ ಕಾಲಕ್ಕೆ ವೃದ್ಧರು, ಶಿಶುಗಳು, ಮಕ್ಕಳು ಮರಿ ಆದಿಯಾಗಿ 35-40 
ಜನರು ಅನ್ಯೋನ್ಯವಾಗಿ ವಾಸಿಸುತ್ತಿದ್ದ ಖ್ಯಾತಿ ಈ ಮನೆತನದ್ದಾಗಿದೆ. 


ಹೊರಗಿನ ಪ್ರಭಾವ 

ಟಿ.ಎಸ್‌. ಕುಟುಂಬದ ಒಂದು ವಿಶೇಷವೆಂದರೆ ಕುಟುಂಬದ ಎಲ್ಲ ಸದಸ್ಕರೂ ಬ್ರಹ್ಮವಿದ್ಧಾ 
ಸಮಾಜ(Theosophical Soceity)oೆ ಶಾಶ್ವತ ಸದೆಸ್ಯರುಗಳಾಗಿರುವುದು. ಬ್ರಹೆವಿದ್ಯಾ ಸಮಾಜ 
ವಶ್ವದ ಎಲ್ಲ ಧರ್ಮಗಳನ್ನು ಸಮನ್ನ್ವಯಗೊಳಿಸುವ ನಿಟ್ಟಿನಲ್ಲಿ ಸ್ಥಾಪಿತವಾದ ಒಂದು ಅಂತರಾಷ್ಟೀಯ 
ಸತ್ಯಾನ್ಟೇಷಣಾ ಸಂಸ್ಥೆ. ವಿವಿಧ ಧರ್ಮಗಂಥಗಳಲ್ಲಿ ಅಡಗಿರುವ ವೈಜ್ಞಾನಿಕ ವಿಚಾರಗಳನ್ನು 
ಸ್ವತಂತ್ರವಾಗಿ ವಿಶ್ಲೇಶಿಸುವುದರ ಮೂಲಕ ಸೃಷ್ಟಿಯ ಹಿಂದಿನ ಪರಮಸತ್ಯವನ್ನು ಅನ್ವೇಶಿಸಿ ಬದುಕಿನ 
ರಹಸ್ಯವನ್ನು ಭೇದಿಸುವುದು ಈ ಸಂಸ್ಥೆಯ ಉದ್ದೇಶ. ಭಾರತದಲ್ಲಿ ಇದರ ಶಾಖೆ 1905ರಲ್ಲಿ 
ಮದರಾಸಿನಲ್ಲಿ ಸಂಸ್ಥಾಪಿತವಾಯಿತು. ಕ್ರಮೇಣ ಎಲ್ಲ ರಾಜ್ಯಗಳ ಪ್ರಮುಖ ಪಟ್ಟಣಗಳಲ್ಲಿ 
Theosphical Lodge ಎಂಬ ಉಪ ಶಾಖೆಗಳು ಏರ್ಪಟ್ಟು ವಿಶ್ವಭ್ರಾತೃತ್ತವನ್ನೂ, "ಎಲ್ಲ 
ಧರ್ಮಗಳ ಗುರಿ ಒಂದೇ' ಎನ್ನುವ ಮತ್ತು "ಇಡೀ ವಿಶ್ವವೆಲ್ಲ ಒಂದೇ ಆತ ಎನ್ನುವ ತತ್ವ 
ಪ್ರಚಾರದಲ್ಲಿ ನಿರಂತರ ತೊಡಗಿಸಿಕೊಂಡ ವಿಶ್ವವೇದಿಕೆಗಳಾಗಿ ಉಳಿದಿವೆ. ದೊಡ್ಡಬಳ್ಳಾಪುರದಲ್ಲೂ 
ಇಂತಹ ಲಾಡ್ಜ್‌ ಒಂದು 1905 ರಲ್ಲಿ ಸ್ಥಾಪನೆಗೊಂಡಿದ್ದು ಟಿ.ಎಸ್‌. ಕುಟುಂಬದ ಸದಸ್ಯರು 
ಮೊದಲಿನಿಂದಲೂ ಇದರ ಯಶಸ್ವಿ ನಿರ್ವಹಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಬಂದಿರುತ್ತಾರೆ. 


ಹಿಂದೂ ಧರ್ಮದ ಒಂದು ಮೂಲ ನಂಬಿಕೆಯಾದ ಪುನರ್ಜನ್ಮದಲ್ಲಿ ನಂಬಿಕೆಯಿದ್ದ 
ಡಾಃ ಅನಿಬೆಸೆಂಟ್‌ ರವರು ಬಾರತದಲ್ಲಿ ಕಾಲಿಡುವ ಮೊದಲೇ ತಾನು ಹಿಂದಿನ ಜನಗಳಲ್ಲಿ 
ಅನೇಕಬಾರಿ ಬಾರತದಲ್ಲಿ ಹುಟ್ಟಿ ಬಂದಿದ್ದುದಾಗಿ ಘೋಷಿಸಿದ್ದರು. ಇವರು 1893ರಲ್ಲಿ ಭಾರತಕ್ಕೆ 
ಬಂದು ಅಲ್ಲಿನ ತಾತ್ವಿಕ ಮೌಲ್ಕಗಳನ್ನು ಅಭ್ಯಸಿಸಿ ಪುನಶ್ನೇತನಗೊಳಿಸಿದರು. ಹುಟ್ಟಿನಲ್ಲಿ 
ಪೆರಕೀಯರಾದರೂ ಭಾರತೀಯರ ಉದ್ದಾರಕ್ಕಾಗಿ ಟೊಂಕ ಕಟ್ಟಿ ನಿಂತು ಇಂಡಿಯಾ ಮತ್ತು 
ಅಫ್ಪಾನಿಸ್ತಾನಗಳಲ್ಲಿ ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಧ್ವನಿ ಎತ್ತಿದರು. ಭಾರತವನ್ನು ಬ್ರಿಟಿಷ್‌ 
ಕಾಮನ್‌ ವೆಲ್ಸ್‌ ರಾಷ್ಟಗಳ ಪಂಕ್ತಿಯಲ್ಲಿಟ್ಟು ತತ್ತದ ಆಧಾರದ ಮೇಲೆ ಇಲ್ಲಿ ಸ್ಟಾತಂತ್ರ್ಯವನ್ನು 


§ ಟ.ಸಿದ್ದಲಿಂಗಯ್ಸ 
ಪುನಃ ಸ್ಥಾಪಿಸುವ ಉದ್ದೇಶದಿಂದ 1915ರಲ್ಲಿ ಹೋಂ ರೂಲ್‌ ಲೀಗ್‌ ಪ್ರಾರಂಭಿಸಿದರು. 
ಪರತಂತ್ರದ ವಿರುದ್ಧ ಸತ್ಯಾಗ್ರಹ, ನಾಗರಿಕ ಪ್ರತಿರೋಧ (Civil Disobedience) 
ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯವನ್ನು ಸಾಧಿಸುವ ಕಾಂಗ್ರೆಸ್‌ ನೀತಿಗಿಂತಲೂ 
ಜನಸಾಮಾನ್ಯರಲ್ಲಿ ಸ್ವಾತಂತ್ರ ಪ್ರಜ್ಞೆಯನ್ನು ಮೂಡಿಸುವ ಮೂಲಕ ಸ್ವಾತಂತ್ರ್ಯವನ್ನು 
ಗಳಿಸಿಕೊಡುವುದು ಉತ್ತಮ ಮಾರ್ಗವೆಂದು ಇವರು ನಂಬಿದ್ದರು. ಮಿಂಟೋ-ಮಾರ್ಲೆ ಸುಧಾರಣೆ 
ಸೂತ್ರಗಳ ರೂಪದಲ್ಲಿ ಸ್ಥಳೀಯರನ್ನೊಳಗೊಂಡ ಜವಾಬ್ದಾರಿಯುತ ಸರ್ಕಾರವನ್ನು ಭಾರತಕ್ಕೆ 
ಒದಗಿಸುವ ಬ್ರಿಟಿಷ್‌ ತಂತ್ರವನ್ನು ಡಾ: ಅನಿಬೆಸಂಟ್‌ ಧಿಕ್ಕರಿಸಿ ಸ್ಥಳೀಯರೇ ಆಳ್ಣಿಕೆ ನಡೆಸಿಕೊಳ್ಳುವ 
ಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಮೊದಲಿಗೆ ಕಾಂಗ್ರೆಸ್‌ ಅನಿಬೆಸಂಟರ ಧೋರಣೆಗಳಿಗೆ 
ವಿರುದ್ದವಾಗಿದ್ದರೂ ಕ್ರಮೇಣ ಈ ಧೋರಣೆಗಳ ವೈಶಾಲ್ಕವನ್ನೂ ದೂರದೃಷ್ಟಿಯನ್ನೂ ಮನಗಂಡು 
1914ರಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಅನಿಬೆಸೆಂಟರು ಸಹಭಾಗಿಯಾಗಲು ಅನುವು 
ಮಾಡಿಕೊಟ್ಟಿತು. ಕಾಂಗ್ರೆಸ್‌ನ ಆತಿವಾದಿಗಳು (ಔxemists) ಮತ್ತು ಸುಧಾರಣಾ ವಾದಿ 
(Mಂderates)ಗಳಲ್ಲಿದ್ದ ಭಿನ್ನತೆಯನ್ನು ತೊಡೆದು ಸಂಸ್ಥೆಯನ್ನು ಬಲಪಡಿಸಿದ ಇವರ ಸಾಧನೆ 
1917ರಲ್ಲಿ ಇವರು ರಾಷ್ಟ್ರೀಯ ಕಾಂಗ್ರೆಸ್‌ನ ಪ್ರಪ್ರಥಮ ಮಹಿಳಾ ಅಧ್ಯಕ್ಷಿಣಿಯಾಗುವಂತೆ 
ಮಾಡಿತು. ಹೋಂ ರೂಲ್‌ ಲೀಗ್‌ ರಾಷ್ಟ್ರೀಯ ಕಾಂಗೈೆಸ್‌ನ ಅಂಗ ಸಂಸ್ಥೆಯಾಗಿ ಪರಿಣಮಿಸಿತು. 

ಅನಿಬೆಸಂಟರ ನೀತಿ ಧೋರಣೆಗಳು ಅಂದಿನ ಯುವ ಜನಾಂಗವನ್ನು ಬಹಳವಾಗಿ 
ಆಕರ್ಷಿಸಿದವು. ಈ ರೀತಿ ಪ್ರಭಾವಿತರಾದ ಯುವಕರಲ್ಲಿ ಸಿದ್ದಲಿಂಗಯ್ಯನವರೂ ಒಬ್ಬರು. 
ಮುಂದೆ 7924ರಲ್ಲಿ ಅನಿಬೆಸಂಟ್‌ ಬ್ರಹ್ಮವಿದ್ಯಾ ಸಮಾಜದೆ ಬಾರತ ಅಧ್ಯಾಯದ ಅಧ್ಯಕ್ಷಣಿಯಾಗಿ 
ಬಂದುದು ಸಿದ್ದಲಿಂಗಯ್ಕನವರನ್ನು ಅನಿಬೆಸಂಟರ ತತ್ವಗಳಿಗೆ ಮತ್ತಷ್ಟು ಹತ್ತಿರವಾಗಿಸಿತು. ಇದರಿಂದ 
ಸಿದ್ದಲಿಂಗಯ್ಯನವರ ಮನೋವೈಶಾಲ್ಕದ ಜತೆಗೆ ದೃಡ ನಿಶ್ಚಯ ಗುಣವೂ ಬೆಳೆಯುವಂತಾಯಿತು. 
ಬಾರತದ ಸಾಮಾಜಿಕ - ರಾಜಕೀಯ ಸ್ಥಿತಿಗತಿಗಳ ಬಗೆಗಿನ ಆನಿಬೆಸಂಟ್‌ರವರ ಕಳಕಳಿ ಅವರ 
ಪ್ರಬುದ್ದ ವಿಚಾರಧಾರೆ, ಸ್ವರಾಜ್ಯದ ವಿಶಿಷ್ಟ ಕಲ್ಪನೆ ಹಾಗೂ ಕಾರ್ಯಸಾಧನೆಯಲ್ಲಿ ಅವರು 
ತೋರಿದ ಆಚಲ ಸ್ಟೆರ್ಯ ಮತ್ತು ದೃಡ ನಿಶ್ಚಯ ಗುಣಗಳು ಇವುಗಳಿಂದ ಸಿದ್ದಲಿಂಗಯ್ಕ 
ವಿಶೇಷವಾಗಿ ಪ್ರಭಾವಿತರಾದರು. ಅನಿಬೆಸಂಟರ ಬದುಕಿನಲ್ಲಿ ಶಿಸ್ತು ಅತಿ ಮುಖ್ಯ ನೀತಿಯಾಗಿದ್ದು 
ಸಾರ್ವಜನಿಕ ಜೀವನದಲ್ಲೂ ಶಿಸ್ತು ಅತ್ಯವಶ್ಯಕವೆಂದು ಅವರು ಪ್ರತಿಪಾದಿಸುತ್ತಿದ್ದರು. ಅದೇ 
ಕಾರಣಕ್ಕೆ ಅವರು ಮಹಾತ್ಮಗಾಂಧೀಯವರ ಸತ್ಯಾಗ್ರಹ ಮಾರ್ಗವನ್ನು ಒಪ್ಪುತಿರಲಿಲ್ಲ. ಅದರಿಂದ 
ರಾಷ್ಟ್ರೀಸು ಬದುಕು ಶಿಸ್ತುಗೆಡುತ್ತದೆಂಬುದು ಆವರ ಅಭಿಪ್ರಾಯವಾಗಿತ್ತು. ಇದು 
ಸಿದ್ದಲಿಂಗಯ್ಯನವರು ಮೇಲೆ ವಿಶೇಷ ಪ್ರಭಾವವನ್ನು ಬೀರಿದ್ದಿತು. ಸಿದ್ದಲಿಂಗಯ್ಯನವರು ಬೆಳೆದು 
ಬಂದೆ ಪರಿಸರದಲ್ಲಿ ಇದು: ಒಂದು ಮಹತ್ರದ ಅಂಶವಾಗಿದೆ. ಶ್ರೀಯತರು ತಮ್ಮನೆನಪುಗಳಲ್ಲಿ 
"ನಾನು ಶಿಸಿನ ಬದುಕಿನಲ್ಲಿ ಭರವಸೆ ಇಟ್ಟವನು' ಎಂದೂ, "ನಾನು ಗಾಂಧೀ ವಿರೋಧಿಯಾಗಿದ್ದೆ' 
ಎಂದೂ ಹೇಳಿಕೊಂಡಿರುವುದು ಗಮನಾರ್ಹ. ಈ ಪರಿಸರವೇ ಸಿದ್ದಲಿಂಗಯ್ಯನವರನ್ನೂ 
ದೀನದಲಿತರ ಉದ್ದಾರದತ್ತ ಸಾಮಾಜಿಕ ಸುಧಾರಣೆಯತ್ತ ತನ್ಮೂಲಕ ಪ್ರಜಾಸ್ಟಾತಂತ್ರ ಕ್ಕಾಗಿ 
ಹೋರಾಡುವುದರತ್ತ ಪ್ರೇರೇಪಿಸಿರಬಹುದಾಗಿದೆ. 


ಪ್ರತಿಬಾವಂತ ಸಂಸದೀಯ ಪಟು 9 


ಬ್ರಹವಿದ್ಮಾ ಸಮಾಜದೊಂದಿಗಿನ ಈ ಸಂಬಂಧ ಆಧ್ಯಾತ್ತಿಕ ಶಿಕ್ಷಣವನ್ನೇ ಅಲ್ಲದೆ 
ಸಿದ್ದಲಿಂಗಯ್ಯನವರ ಬದುಕಿಗೆ ಅತಿ ಮಹತ್ವದ ತಿರುವನ್ನು ನೀಡಿದೆ. ಮುಂದೆ 1932ರಲ್ಲಿ ಇವರ 
ಸಮಕಾಲೀನರೂ ಬ್ರಹ್ಮವಿದ್ಯಾ ಸಮಾಜದ ಸದಸ್ಯರೂ ಆಗಿದ್ದ ಶಾಮಷಪುರದ 
ರಾಮಚೆಂದ್ರಯ್ಯನವರು ಸಿದ್ದಲಿಂಗಯ್ಯನವರಿಗೆ ವಿಶ್ವಪರ್ಯಟನೆ ಮಾಡಿ ಬರುವ 
ಪ್ರಚೋದನೆಯನ್ನೊಡ್ಡಿದರು. ಇವರು ಹಿರಿಯ ಸದಸ್ಯರಾದ ಜಿನರಾಜದಾಸ ರವರಿಂದ 
ವಿಶ್ವದಾದ್ಯಂತ ಹಲವು ಧಿಯಾಸಫಿ ಮಿತ್ರರಿಗೆ ಪರಿಚಯ ಪತ್ರಗಳನ್ನು ಬರೆಸಿಕೊಂಡು ವಿಶ್ವ 
ಪರ್ಯಟನ ಹೊರಟೇ ಬಿಟ್ಟರು. ಈ ಪ್ರವಾಸ ಇವರಿಗೆ ಉತ್ತೇಜನಕಾರಿಯಾಗಿ ಪರಿಣಮಿಸಲಿಲ್ಲ. 
ಸ್ಕಾನ್‌ ಫ್ರಾನಿಸ್ಕೊ ಬಂದರಿನಲ್ಲಿ ಬಂದಿಳಿದಾಗ ಇಮಿಗ್ರೇಷನ್‌ ನಿಯಮಗಳ ಉಲ್ಲಂಘನೆಗಾಗಿ 
ಅಮೇರಿಕ ಸಂಯುಕ್ತ ಸಂಸ್ಥಾನದ ಅಧಿಕಾರಿಗಳು ಇವರುಗಳನ್ನು ಬಂಧಿಸಿ ವಿಚಾರಣಾ 
ಪೂರ್ವಕವಾಗಿ ಕ್ವಾರೆಂಟೈನ್‌ನಲ್ಲಿ ಬಂಧಿಸಿಟ್ಟರು. ಈ ಬಂಧನದ ದಿನಗಳಲ್ಲಿ ಬ್ರಿಟಿಷರ 
ಆಳ್ಳಿಕೆಗೊಳಗಾಗಿದ್ದ ಭಾರತೀಯರ ಬಗ್ಗೆ ಪರಕೀಯರ ಕೀಳುಧೋರಣೆಯ ಅರಿವಾಯಿತು. 
ಸ್ವಾತಂತ್ರ್ಯದ ಬೆಲೆಯನ್ನು ಮನಗಂಡ ಇವರು ಅಲ್ಲಿಂದಲೇ ಸ್ವಾತಂತ್ರ್ಯದ ರಣಕಳಹೆಯನ್ನೂದಿದ 
ಯೋಧರಾದರು. ಬ್ರಹವಿದ್ಯಾ ಸಮಾಜದ ನಂಟು ಹೀಗೆ ಬಹುಮುಖವಾಗಿ ಸಿದ್ದಲಿಂಗಯ್ಮನವರು 
ಪ್ರಜಾ ರಾಜ್ಯದ ಹೆರಿಕಾರನಾಗಲು ನಿಮಿತ್ತವಾಗಿ ಪರಿಣಮಿಸಿತು. 1917ರಲ್ಲಿ ಮದರಾಸಿನ 
ಅಡಿಯಾರ್‌ನಲ್ಲಿ ಬ್ರಹವಿದ್ಯಾ ಸಮಾಬೇಶ ಹಾಗೂ ಕಾಂಗ್ರೆಸ್‌ ರಾಷ್ಟ್ರೀಯ ಸಮಾವೇಶ 
ಜಂಟಿಯಾಗಿ ಏರ್ಪಟ್ಟಿದ್ದುದು ಒಂದು ವಿಶೇಷ. 
ಇನ್ನೊಂದು ಸಂಗತಿ ಇವರ ಕುಟುಂಬದ ಬದುಕಿನ ಒಂದು ಗಮನಾರ್ಹ ವಿಷಯವಾಗಿದೆ. 
ಅದು ನಂದೀಬೆಟ್ಟದ ಬಳಿ ಇರುವ ಹೆಗ್ಗಡಹಳ್ಳಿಯ ಉದಾಸಿ ಮಠದ ತಪಸ್ವಿ ಬಾಬಾ ರವರೊಂದಿಗೆ 
ಈ ಕುಟುಂಬಕ್ಕೆ ಏರ್ಪಟಿದ್ದ ಸಂಪರ್ಕ. ತಪಸ್ತಿ ಮಹಾರಾಜ್‌ ಅಥವಾ ಗುರು ಮಹಾರಾಜ್‌ 
ಎಂದು ಜನಕ್ಕೆ ಪರಿಚಿತರಾದ ಈ ತಪಸ್ಥಿ ಬಾಬ ಸಿದ್ದಲಿಂಗಯ್ಯನವರ ಧಾರ್ಮಿಕ ಗುರುವೇ 
ಅಲ್ಲದೆ ರಾಜಕೀಯ ಗುರುವೂ ಆಗಿ ಒದಗಿ ಬಂದರು. ತಪಸ್ಥಿ ಬಾಬಾ ವಾಸ್ಸವಿಕವಾಗಿ ಪಂಜಾಬಿನ 
ರಾಜಮನೆತನದಲ್ಲಿ ಜನಿಸಿದ ಅರಸು ಕುಮಾರ. ಇವರು ಆಶ್ರಮ ಜೀವನಕ್ಕೆ ಪೂರ್ವದಲ್ಲಿ 
ಮೊಗಲರ ವಿರುದ್ಧ ಮತ್ತು ಮುಂದೆ ಸ್ವಾತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ 
ಹೋರಾಡಿದವರು. ಕೊನೆಗೆ ಇಹ ಸಂಸಾರವನ್ನು ತ್ಯಜಿಸಿ ಉದಾಸಿ ಪಂಥವನ್ನು ಸೇರಿ ಪಂಜಾಬ್‌ನ 
ಸಿ ಕಲನ್‌ ಎಂಬ ಊರಿನಲ್ಲಿ "ವಿಷ್ಣುಧಾಮ' ಎಂಬ ಆಶ್ರಮವನ್ನು ನೆಲೆಗೊಳಿಸಿದ್ದಾರೆ. 
ಗುರು ಮಹಾರಾಜ್‌ರವರು 1956ರಲ್ಲಿ ಇಚ್ಛಾ ಮರಣ ಶಕ್ತಿಯನ್ನು ಜಗತ್ತಿಗೆ ತೋರಿಸಿ ತಮ್ಮ 
187ನೇ ವಯಸ್ಸಿನಲ್ಲಿ ವಿಷ್ಣು ಸಾಯುಜ್ಯ ಸೇರಿದ ಕಥೆ ಇದೆ. ಇವರು ತಮ್ಮ ದಕ್ಷಿಣ ದೇಶದ 
ಯಾತ್ರೆಯಲ್ಲಿ ಮೈಸೂರು ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಬೆಂಗಳೂರು ಜಿಲ್ಲೆಯಲ್ಲಿ 
ಪೂರ್ವಜನ್ಮದಲ್ಲಿ ಇವರ ಶಿಷ್ಯರುಗಳಾಗಿದ್ದ ಕೆಲವರನ್ನು ಗುರ್ತಿಸಿಕೊಂಡರಂತೆ. ಈ 
ಶಿಷ್ಯವೃಂದವೆಲ್ಲವೂ ಸೇರಿ 1937ರಲ್ಲಿ ಹೆಗ್ಗಡಹಳ್ಳಿಯಲ್ಲಿ ಉದಾಸಿ ಮಠದ ಶಾಖೆಯೊಂದನ್ನು 
ಆರಂಭಿಸಿದ ಇತಿಹಾಸವಿದ್ದು ಅಲ್ಲಿನ ಮಠಾಧಿಪತಿ ಸ್ವಾಮಿ ಶ್ರೀ ಸಚ್ಚಿದಾನಂದರು ತಪಸ್ವಿ 
ಬಾಬಾರವರ ಉತ್ತರಾಧಿಕಾರಿ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಶ್ರೀ ಬಾಲಯೋಗಿ 
ಆಶ್ರಮದ ಬಾಲಶಿವಯೋಗಿಗಳನ್ನು ತಪಸ್ತಿ ಮಹಾರಾಜರು ತಮ್ಮ ಪೂರ್ವ ಜನ್ಮದ ಗುರುವೆಂದು 


10 ಟ.ಸಿದ್ದಲಿಂಗೆಯ್ಸ 
ಗುರುತಿಸಿಕೊಂಡಿದ್ದರೆಂಬ ಪ್ರತೀತಿಯೂ ಇದೆ. ಗುರು ಮಹಾರಾಜರವರ ಈ ಸಂಪರ್ಕ ಟಿ.ಎಸ್‌. 
ಕುಟುಂಬದವರಲ್ಲಿ ಭಾರತೀಯ ಧಾರ್ಮಿಕ ಪರಂಪರೆಯ ಬಗ್ಗೆ ಶ್ರದ್ಧೆ ಮೂಡಿಸಿದುದೆ ಅಲ್ಲದೆ 
ಸಾಧು-ಸಂತರನ್ನು ಗೌರವದಿಂದಲೂ, ಬಡಬಗ್ಗರನ್ನು ದಯಾಪರತೆಯಿಂದಲೂ ಕಾಣುವ 
ಸತ್ಸಂಪ್ರದಾಯವನ್ನು ರೂಢಿಸಿತು. ಹೀಗಾಗಿ, ಈ ಮನೆಯಲ್ಲಿ ದಿನನಿತ್ಯ ಬಡಬಗ್ಗರಿಗೆ, ಸಾಧು 
ಸಂತರಿಗೆ, ನಿರಾಶ್ರಿತರಿಗೆ ಬಡ ವಿದ್ಯಾರ್ಥಿಗಳಿಗೆ ಅನ್ನದಾನ, ಅವ್ಯಾಹತವಾಗಿ ನಡೆದದ್ದೇ. ಈ 
ಪರಿಸರ ಸಿದ್ದಲಿಂಗಯ್ಯನವರಲ್ಲಿ ಅವರ ಶ್ರೀಮಂತಿಕೆಯ ನಡುವೆಯೂ ಅಂದಿನ ಸಮಾಜವನ್ನು 
ನಿರಂತರ ಕಾಡುತ್ತಿದ್ದ ಬಡತನದ ಪರಿಕಲ್ಲನೆಯನ್ನು ಮೂಡಿಸಿರಲಿಕ್ಕೆ ಸಾಕು. 

ಮುಂದೆ ಸಿದ್ದಲಿಂಗಯ್ಯನವರು ರಾಜಕೀಯದಲ್ಲಿ ಬೇಸತ್ತು ಸನ್ಯಾಸ ದೀಕ್ಷೆ ವಹಿಸಿಕೊಳ್ಳುವ 
ಸಂಕಲ್ಪದಿಂದ ಗುರು ಮೆಹಾರಾಜರವರ ಬಳಿ ಬಂದಾಗ ಅವರು ಸಿದ್ಧಲಿಂಗಯ್ಯನವರನ್ನು 
ರಾಜಕೀಯದಲ್ಲೇ ಉಳಿದು ದೇಶಸೇವೆ ಮಾಡಲು ಪ್ರೇರೇಪಿಸಿದರು. ರುಮಾಲೆ 
ಚೆನ್ನಬಸವಯ್ಯನವರು ತಪಸ್ವಿ ಬಾಬಾರವರು 1950ರ ಸುಮಾರಿನಲ್ಲಿ ಸಿದ್ದಲಿಂಗಯ್ಯನವರಿಗೆ 
ಕುಟಿ ಪ್ರವೇಶ ಕಾಯಕಲ್ಲವನ್ನು ಅಮುಗ್ರಹಿಸಿದ್ದುದನ್ನು ಸ್ಮರಿಸುತ್ತಾ ತಮ್ಮ 80ನೇ ವಯಸ್ಸಿನಲ್ಲೂ 
ಸಿದ್ದಲಿಂಗಯ್ಯ ಚೇತನಪೂರ್ಣರಾಗಿರುವುದರ ರಹಸ್ಯ ಇದಾಗಿರಬಹುದೆಂದಿದ್ದಾರೆ. 


ವಿದ್ಯಾಭ್ಮಾಸ 

1911ರಲ್ಲಿ ಸಿದ್ದಲಿಂಗಯನವರು ಲೋಯರ್‌ ಸೆಕೆಂಡರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ 
ಇದೊಂದು ಉನ್ನತ ಸಾಧನೆಯೆಂದು ಇಡೀ ನಗರ್ತ ಜವಾಂಗವೇ ಹೆಮ್ಮೆಪಟ್ಟಿತು. ಶ್ರೀಯುತರ 
ವಿದ್ಯಾಭ್ಯಾಸ ಇದೇ ಹುರುಪಿನಲ್ಲಿ ನಡೆದು ಮುಂದೆ ಇವರು ಬಿ.ಎ. ಮತ್ತು ಬಿ.ಎಲ್‌. ಪದವಿಗಳನ್ನು 
ಗಳಿಸಿದರು. ವಿದ್ಯಾರ್ಜನೆ ಕಾಲದಲ್ಲೇ ವಿಶಾಲ ನಾಡಿನ ಉದ್ದಗಲಗಳನ್ನು ಕಂಡರು. ಪ್ರಾಥಮಿಕ 
ಶಿಕ್ಷಣ ಮುಗಿದ ನಂತರ ಪ್ರೌಢಶಾಲೆಗೆ ಬೆಂಗಳೂರು ಸೇರಿದರು. ಪದವಿ ಶಿಕ್ಷಣ ಮೈಸೂರಿನ 
ಮಹಾರಾಜ ಕಾಲೇಜಿನಲ್ಲಿ, ತತ್ವಶಾಸ್ತ್ರವನ್ನು ಐಚ್ಛಿಕ ವಿಷಯವಾಗಿ ಆರಿಸಿಕೊಂಡರು. ಬೆಂಗಳೂರಿನ 
ಖ್ಯಾತ ವಕೀಲ ಹಾಗೂ ಕಾನೂನು ತಜ್ಞ ಶ್ರೀ ಎಸ್‌.ಕೆ. ವೆಂಕಟರಂಗಯ್ಯಂಗಾರ್‌, ಭಾರತೀಯ 
ಆಡಳಿತ ಸೇವೆಯಲ್ಲಿದ್ದು ಮುಂದೆ ರಾಜ್ಯದ ರಾಜಕೀಯವನ್ನೂ ಪ್ರವೇಶಿಸಿ ಖ್ಯಾತಿಗಳಿಸಿದ 
ಶ್ರೀ ಜೆ.ಬಿ.ಮಲ್ಲಾರಾಧ್ಯ, ಖ್ಯಾತ ಸಾಹಿತಿ ಶ್ರೀ ವಿ. ಸೀತಾರಾಮಯ್ಯ, ಹಿರಿಯ 
ಸ್ವಾತಂತ್ರ ಹೋರಾಟಗಾರ ಹಾಗೂ ಶಾಸಕೆ ಶ್ರೀ ಹೆಚ್‌.ಆರ್‌. ಗುರುವಾರೆಡ್ಡಿ ಇವರುಗಳು 
ಸಿದ್ದೆಲಿಂಗಯ್ಕನವರ ಸಹಪಾಟಿಗಳು. ಭಾರತದೆ ಪ್ರೇಷ್ಮ ತತ್ವಶಾಸ್ತ್ರಜ್ಞರಾದ 
ಡಾ: ಎಸ್‌. ರಾಧಾಕೃಷ್ಣನ್‌ ರವರ ಭೋದನೆಯಲ್ಲಿ ತತ್ವಶಾಸ್ತ್ರ ಕಲಿತ ಸಿದ್ದಲಿಂಗಯ್ಕನವರು 
ತಮ್ಮ ಬದುಕಿನಲ್ಲಿ ದಾರ್ಶನಿಕರಾಗಿಯೇ ಬೆಳೆದಿರುವುದರಲ್ಲಿ ಆಶ್ಚರ್ಯವಿಲ್ಲವಷ್ಟೆ. 


ಮುಂದೆ ಪಶ್ರೀಯತರು ಇಡೀ ಜನಾಂಗದಲ್ಲೇ ಪ್ರಪ್ರಥಮವಾಗಿ ಬಿ.ಎ. 
ಪದವೀಧರರಾದುದೇ ಅಲ್ಲದೆ ಮದ್ರಾಸಿನಲ್ಲಿ ಮತ್ತು ತಿರುವಾಂಕೂರಿನಲ್ಲಿ ಸ್ನಾತಕೋತ್ತರ ಕಾನೂನು 
ವಿದ್ಯಾಭ್ಯಾಸವನ್ನೂ ಪೂರೈಸಿ ವಕೀಲ ವೃತ್ತಿ ಕೈಗೊಂಡಿದುದು ಇಡೀ ನಗರ್ತ ಜನಾಂಗಕ್ಕೆ ಸಂದ 
€ರ್ತಿ ಎನಿಸಿತ್ತು. ಅವರ ಸಹವಂದಿಗರು ಕೆಲವರು ಹೇಳುವಂತೆ ವಿದ್ಯಾರ್ಥಿದೆಸೆಯಲ್ಲಿ ಇವರೇಮೂ 
ಅಂಥ ಪ್ರತಿಭಾಶಾಲಿಯಾಗಿರಲಿಲ್ಲ. ಶ್ರೀಯುತರು ತಾವೇ ಹೇಳಿರುವಂತೆ ಹೈಸ್ಕೂಲು ಶಿಕ್ಷಣದವರೆಗೆ 


ಪ್ರತಿಭಾವಂತ ಸಂಸದೀಯ ಪಟು il 


ಯಾವ ಪರೀಕ್ಷೆಯಲ್ಲೂ ಒಂದೇ ಬಾರಿಗೆ ಉತ್ತೀರ್ಣರಾದುದೇ ಇಲ್ಲವಂತೆ. ಶಿಕ್ಷಣ ಕ್ಷೇತ್ರದಲ್ಲಿ 
ಆಗಿಂದಾಗ್ಗೆ ಉಂಟಾದ ಬದಲಾವಣೆಗಳೇ ತಮ್ಮನ್ನು ಅನಾಯಾಸವಾಗಿ ಮುಂದಿನ ತರಗತಿಗಳಿಗೆ 
ಒಯ್ದವು ಎಂದೂ, ಅಗಣಿತ ಸಾಹಸ ಪ್ರಯತ್ನಗಳ ತರುವಾಯ 1923ರಲ್ಲಿ ನಾನು ಕಾನೂನು 
ಪದವೀಧರನಾದೆ ಎಂದೂ ತಾವೇ ತಮ್ಮ ನೆನಪುಗಳಲ್ಲಿ ಸ್ವಾರಸ್ಯವಾಗಿ ಹೇಳಿಕೊಂಡಿದ್ದಾರೆ. 
ಇವರ ಈ ಕಂದಿದ ಪ್ರತಿಭೆಗೆ ಒಂದು ಬಲವತ್ತರವಾದ ಕಾರಣವಿರುವುದು ಕಂಡು ಬರುತ್ತದೆ. 
ಚಿಕ್ಕಂದಿನಿಂದಲೂ ಬಡಜನರ ಕಷ್ಟ ಕಾರ್ಪಣ್ಯಗಳಿಗೆ ಶ್ರೀಯುತರ ಮನಸ್ಸು ಬಹುವಾಗಿ 
ಮಿಡಿಯುತ್ತಿತ್ತು. ಜ್ಞಾನ ಬೆಳೆದಂತೆ ಬಡತನ ಸಾಮಾಜಿಕ ಪಿಡುಗೆಂಬುದನ್ನೂ, ಇದಕ್ಕೆ ಭಾರತ 
ಪ್ರಜೆಗಳು ದಾಸ್ಯಕ್ಕೊಳಗಾಗಿರುವುದೇ ಕಾರಣವೆಂಬುದನ್ನೂ ಮನಗಂಡರು. ಬಿ.ಎ. ತರಗತಿಯಲ್ಲಿ 
ಇವರ ಪ್ರಾಧ್ಯಾಪಕರಾಗಿದ್ದ ಡಾ: ಎಸ್‌. ರಾಧಾಕೃಷ್ಣ ರವರು ಇವರ ಖಿನ್ನತೆಯನ್ನು ಗಮನಿಸಿ 
ಹಿತೋಪದೇಶ ನೀಡಿದ ಸಂಗತಿಯನ್ನು ಈ ಮೊದಲೇ ತಿಳಿದಿದ್ದೇವೆ. 


ವೃತ್ತಿ - ಒಲವು 

ಸಿದ್ದಲಿಂಗಯ್ಯನವರ ವಕೀಲಿ ವೃತ್ತಿ ಅವರ ಬದುಕಿನ ಮತ್ತೊಂದು ಗಣನೀಯ ವಿಚಾರ. 
ವೃತ್ತಿ ನಿರ್ವಹಣೆಯ ದೃಷ್ಟಿಯಿಂದ ಇದು ವಿಜಯ ಗೀತೆ ಎನಿಸಿದ್ದರೂ ಶ್ರೀಯತರಿಂದ ನಾಡಿಗೆ 
ಸಲ್ಲಬೇಕಾಗಿದ್ದ ಮಹತ್ತರ ಸೇವೆಗೆ ಇದು ಅಡಿಗಲ್ಲಾಯಿತು. 1923ರಲ್ಲಿ ಕಾನೂನು ಶಿಕ್ಷಣವನ್ನು 
ಮುಗಿಸಿ ಬಂದ ಸಿದ್ದಲಿಂಗಯ್ಯನವರು ಅಣ್ಣ ಸಿದ್ದಪ್ಪನವರ ಇಚ್ಛೆಯಂತೆ ಬೆಂಗಳೂರಿನ ಹಿರಿಯ 
ವಕೀಲರಾಗಿದ್ದ ಮೋಕ್ಷಗುಂಡಂ ಕೃಷ್ಣಮೂರ್ತಿಯವರ ಲಾ ಛೇಂಬರ್‌ನಲ್ಲಿ ತಮ್ಮ ವೃತ್ತಿ 
ತರಬೇತಿಯನ್ನಾರಂಭಿಸಿದರು. 

ಸುಮಾರು ಮೂರು ವರ್ಷ ಕಾಲ ತರಬೇತಿ ಪಡೆದ ಸಿದ್ದಲಿಂಗಯ್ಯನವರು ಸ್ವಂತವಾಗಿ 
ವಕೀಲ ವೃತ್ತಿ ನಡೆಸಲು ದೊಡ್ಡಬಳ್ಳಾಪುರಕ್ಕೆ ವಾಪಸಾದರು. ಮನೆಯಲ್ಲೇ ವಕೀಲಿ ಕಛೇರಿ 
ಸ್ಥಾಪಿಸಿಕೊಂಡರು. ಆದರೆ ಇದರಿಂದ ಅವರಿಗೆ ತೃಪ್ತಿಸಿಗಲಿಲ್ಲ. ಸಮಾಜವನ್ನು ಕಾಡುತಿದ್ದ ಬಡತನ 
ಸದಾ ಅವರ ಮನಸ್ಸಿನಲ್ಲಿ ನಿಂತು ನೆಮ್ಮದಿಯನ್ನು ಭಂಗಗೊಳಿಸುತ್ತಿತ್ತು. ಜನರ ಅಂದಿನ ಸಾಮಾಜಿಕ 
ಸಿತಿಗತಿಗಳು ಶೋಚನೀಯವಾಗಿದ್ದು ಅಂಥ ಪರಿಸ್ಥಿತಿಯಲ್ಲಿ ಜೀವನೋಪಾಯಕ್ಕಾಗಿ ಅಥವಾ 
ಹಣ ಸಂಪಾದನೆಗಾಗಿ ವಕೀಲಿ ವೃತ್ತಿ ನಡೆಸುವುದು ಶ್ರೇಯಸ್ಯ್ಕರವೆನಿಸಲಿಲ್ಲವೆಂದೂ ಹೊರಗೆ 
ಸಮಾಜದಲ್ಲಿ ಎದ್ದು ಕಾಣುತ್ತಿದ್ದ ದುಃಖ - ಸಂಕಷ್ಟಗಳಿಂದಾಗಿ ವೃತ್ತಿಯ ಮೇಲೆ ಗಮನಹರಿಸುವುದು 
ತನಗೆ ಕಷ್ಟದ ವಿಷಯವಾಗಿದ್ದು, ಸಂತೋಷದಿಂದಿರಲು ಸಾಧ್ಯವೇ ಆಗುತ್ತಿರಲಿಲ್ಲವೆಂದೂ 
ಸಿದ್ದಲಿಂಗಯ್ಯ ತಮ್ಮ ಮನಃಸ್ಲಿತಿಯನ್ನು ತೋಡಿಕೊಂಡಿದ್ದಾರೆ. ಕಾಂಗ್ರೆಸ್‌ ಚಳುವಳಿ ನನಗೆ ಈ 
ಬೇಗೆಯಿಂದ ಒಂದು ಬಗೆಯ ಮುಕ್ತಿ ದೊರಕಿಸಿತೆಂದು ನಿಟ್ಟುಸಿರಿಟ್ಟಿದ್ದಾರೆ. ಬಡ ಜನರ ಸೇವೆಯೇ 
ಪರಮೋಚ್ಛವೆಂದು ಭಾವಿಸಿದ್ದ ಇವರಿಗೆ ಯಾವುದೇ ಆಧಿಕಾರ, ಅಂತಸ್ತು, ಸ್ಥಾನಮಾನಗಳು 
ರುಚಿಸಲಿಲ್ಲ. 


ಸಿದ್ದಲಿಂಗಯ್ಯನವರೊಂದಿಗೆ ವಕೀಲಿ ವೃತ್ತಿ ನಡೆಸಿದ ಸಮಕಾಲೀನರಾರೂ ಈಗ 
ಜೀವಿಸಿಲ್ಲ. ದೊಡ್ಡಬಳ್ಳಾಪುರದ ವಕೀಲರಾದ ನರಸಿಂಹ ಅಯ್ಯಂಗಾರ್‌ರವರು ಇವರ 
ಸಮಕಾಲೀನರಾಗಿ ರಾಜಕೀಯದಲ್ಲೂ ಇತರರೊಂದಿಗಿದ್ದವರು. ಇವರೂ ಈಗ ಜೀವಿಸಿಲ್ಲ, 


12 ಟಿ.ಸಿದ್ದಲಿಂಗಯ್ಕ 
ಇವರ ಪುತ್ರರಲ್ಲಿ ಹಿರಿಯರಾದ ಎಸ್‌.ಎನ್‌. ಕೃಷ್ಣಮೂರ್ತಿಯವರು ಹೈದರಾಬಾದಿನಲ್ಲಿ 
ಹೈಶೋರ್ಟ್‌ ವಕೀಲರಾಗಿ ವೃತ್ತಿ ಹಿಡಿದಿದ್ದಾರೆ. ಇವರಿಗೆ ಈಗ ಸುಮಾರು 76 ವರ್ಷ ವಯಸ್ಸು. 
ಒಂದೆರಡು ದಿನಗಳ ವಿಶ್ರಾಂತಿಗಾಗಿ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾಗ ಅಚಾವಕವಾಗಿ ನನಗೆ 
ಇವರ ಭೇಟಿ ದೊರಕಿತ್ತು. ಇವರ ಕಿರಿಯ ಸಹೋದರ ಎನ್‌.ಎಸ್‌. ಸಂಪತ್‌ ಅಯ್ಯಂಗಾರ್‌ 
ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದವರು. ಸಿದ್ದಲಿಂಗಯ್ಯನವರ ಬಗ್ಗೆ ಈ ಸಹೋದರರು ತುಂಬು 
ಅಭಿಮಾನ ತಳೆದವರಾಗಿದ್ದಾರೆ. ಇವರುಗಳು ಹೇಳುವಂತೆ ಸಿದ್ದಲಿಂಗಯ್ಯನವರು ಕಕ್ಷಿಗಾರರಿಂದ 
ಪೀಸ್‌ ಪಡೆದುಕೊಂಡು ವಕೀಲಿಕೆ ನಡೆಸಿದ್ದೇ ವಿರಳ. ಕೇಸು ಮಾಡಲು ಕೋರಿ ಬರುತ್ತಿದ್ದ 
ಕಕ್ಷಿಗಾರರಿಗೆ ಇವರು ನೋಟೀಸು ನೀಡುವಷ್ಟರಲ್ಲೇ ನ್ಯಾಯ ದೊರಕಿಸಿ ಕೊಡುತ್ತಿದ್ದರಂತೆ. 
ನ್ಯಾಯಾಲಯದ ಮುಂದೆಯೂ ಇವರು ಕಕ್ಷಿಗಾರರ ನಡುವೆ ಶಾಂತಿ ಒಪ್ಪಂದಗಳನ್ನು 
ಏರ್ಪಡಿಸುತ್ತಿದ್ದುದೇ ಹೆಚ್ಚು. ಆದರೆ ನ್ಯಾಯಾಲಯದಲ್ಲಿ ಇವರು ಯಾವತ್ತೂ, ವಕಾಲತ್ತು 
ಇರಲಿ ಇಲ್ಲದಿರಲಿ, ಬಡವರ ದುರ್ಬಲರ ಪರವಾಗಿ ದ್ವನಿ ಎತ್ತಿ ನ್ಯಾಯ ನಿರ್ಣಯದಲ್ಲಿ 
ನೆರವಾಗುತ್ತಿದ್ದುದು ಇವರ ನೈಜ ವೃತ್ತಿಪ್ರಜ್ಞೆಯ ದ್ಯೋತಕವಾಗಿದೆ. ರಾಜಕೀಯ ಸೇರುವವರೆಗೂ 
ಹೀಗೆ ಇವರು ವೃತ್ತಿಯಲ್ಲಿ ಮುಂದುವರೆದು ಮುಂದೆ ಧ್ವಜ ಸತ್ಯಾಗ್ರಹದಲ್ಲಿ ತೊಡಗಿ ಸರ್ಕಾರದ 
ವಿರುದ್ಧಕೂಗೆತ್ತಿದ ಕಾರಣಕ್ಕಾಗಿ ಸರ್ಕಾರ ಇವರ ಸನದ್‌ ಅನ್ನು ರದ್ದುಗೊಳಿಸಿದ ಬಗ್ಗೆ ವಿವರಿಸಿದ 
ಮುಗವಾಳಪ್ಪನವರು “ಸಿದ್ದಲಿಂಗಯ್ಯನವರು ಶ್ರೀಮಂತ ವಲಯಗಳಿಗೆ ದೂರ, 
ಜನಸಾಮಾನ್ಯರೊಂದಿಗೆ ವಿಶೇಷವಾಗಿ ಬೆರೆಯುತ್ತಿದ್ದ ಜನಾನುರಾಗಿ” ಎಂದು ಭಾವತುಂಬಿ 
ಹೇಳುತ್ತಾರೆ. ಇವರೂ ಸಿದ್ಧಲಿಂಗಯ್ಕನವರೊಂದಿಗೆ ಸ್ವಾತಂತ್ರ, ಚಳುವಳಿಗೆ ಧುಮುಕಿ ಜೈಲುವಾಸ 
ಅನುಭವಿಸಿದ ಆಪ್ತ ಮಿತ್ರರು. ಸಿದ್ದಲಿಂಗಯ್ಯನವರು ಕಾಂಣ್ರೆಸ್‌ ಸೇರಲು ನಿರ್ಧರಿಸಿದ ದಿನವೇ 
ವ್ಯಾಯಾಲಯಕ್ಕೆ ಹೋಗಿ ಮುನ್ದಿಫರ ಮುಂದೆ ಇನ್ನು ಮುಂದೆ ಯಾವತ್ತೂ ತಾವು ವಕೀಲ 
ವೃತ್ತಿಯನ್ನು ಕೈಬಿಟ್ಟಿರುವುದಾಗಿಯೂ ಘೋಷಿಸಿ ಬಂದುದನ್ನು ಇವರು ನೆನಪಿಸಿಕೊಳ್ಳುತ್ತಾರೆ. 


ರಾಜಕೀಯ ಪ್ರವೇಶ 

ಸಿದ್ದಲಿಂಗಯ್ಯನವರ ಬದುಕು ಬ್ರಹ್ಮವಿದ್ಧಾ ಸಮಾಜದಿಂದ ಪ್ರಭಾವಿತವಾದ ಬಗ್ಗೆ ಮತ್ತು 
ಟಿ.ಎಸ್‌. ಕುಟುಂಬದ ಸದಸ್ಯರು ಪ್ರಾರಂಭದಿಂದ ಈವರೆವಿಗೂ ಈ ಲಾಡ್ಜ್‌ನ ನಿರ್ವಹಣೆಯಲ್ಲಿ 
ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಬಗ್ಗೆ ಈ ಮೊದಲೇ ಹೇಳಲಾಗಿದೆ. 
ಸಿದ್ದಲಿಂಗಯ್ಯನವರ ಪರಮಮಿತ್ರರೂ ಅನುವರ್ತಿಗಳೂ ಆದ ಶಾಂಘುರದ ರಾಮಚಿಂದ್ರಯ್ಯನವರು 
ದೊಡ್ಡಬಳ್ಳಾಪುರದ Thಂs0pical L0d್ತೇನ ಸದಸ್ಯರಾಗಿದ್ದು ವಿಶ್ವ ಪರ್ಯಟನೆ ಕೈಗೊಳ್ಳಲು 
1932ರ ಪ್ರಾರಂಭದಲ್ಲಿ ಸಿದ್ದಲಿಂಗಯ್ಕನವರನ್ನು ಪ್ರೇರೇಪಿಸಿದರು. ಮದ್ರಾಸ್‌ನಿಂದ 
ಅಂತರ್‌ರಾಷ್ಟ್ರೀಯ ಯಾನ ಕೈಗೊಂಡು ಸಿಲೋನ್‌, ಸಿಂಗಪುರ್‌, ಹಾಂಗ್‌ಕಾಂಗ್‌, ಶಾಂಗ್ಕೆ, 
ಕೋಬೆ ಮತ್ತು ಯೋಕೊಹೊಮ ಹಾಗೂ ಪರ್ಲ್‌ಹಾರ್‌ಬರ್‌ಗಳೆ ಮೂಲಕ ಅಮೇರಿಕ ಸಂಯುಕ್ತ 
ಸಂಸ್ಥಾನಗಳ ಸ್ಮಾನ್‌ಪ್ರಾನಿಸ್ಕೊ ಬಂದರನ್ನು ಸೇರಿದರು. ಅಲ್ಲಿನ ವಿದೇಶಾಂಗ ಅಧಿಕಾರಿಗಳು 
ಅವರ ದಾಖಲಾತಿಗಳನ್ನು ತನಿಖೆ ಮಾಡಿ ವಿದೇಶ ಪ್ರವಾಸದ ಪರವಾನಿಗೆ ಯುಕ್ತವಾಗಿಲ್ಲ 
ಎಂಬ ಕಾರಣದಿಂದ ಸುಮಾರು ಒಂದು ತಿಂಗಳ ಕಾಲ ಸ್ಕಾನ್‌ಪ್ರಾಧ್ಲಿಸ್ಕೊ ಹಾರ್‌ಬರ್‌ನಿಂದ 
15 ಮೈಲಿಗಳು ದೂರದಲ್ಲಿರುವ ಏಂಜಲ್‌ ಐಲೆಂಡ್‌ನಲ್ಲಿ ವಿಚಾರಣೆಗೆ ಒಳಪಡಿಸಿದರು. 


ಪ್ರತಿಭಾವಂತ ಸಂಸದೀಯ ಹೆಟು 13 


ವಿಚಾರಣೆಯಲ್ಲಿ ತಪ್ಪಿತಸ್ಥರೆಂದು ತೀರ್ಪುನೀಡಿ ದೇಶದಿಂದ ಹೊರ ಹಾಕಲು ಆಜ್ಞೆ ಮಾಡಿದರು. 
ಈ ಸಂಬಂಧವಾಗಿ ಸಿದ್ದಲಿಂಗಯ್ಯ ಮತ್ತು ರಾಮಚಂದ್ರಯ್ಯ ಸಹ ಅಮೇರಿಕದ ಬ್ರಿಟಿಷ್‌ 
ಕೌನ್ಸಿಲ್‌ಗೂ, ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್‌ ಮಿರ್ಜಾ ಇಸ್ಮಾಯಿಲ್‌ ರವರಿಗೂ 
ಮಧ್ಯಸ್ಥಿಕೆ ವಹಿಸುವಂತೆ ಕೋರಿ ಮಾಡಿದ ಪ್ರಯತ್ನಗಳು ನಿಷ್ಠಲವಾದವು. 

ಇವರ ಮೇಲಿನ ದೊಡ್ಡ ಆರೋಪವೆಂದರೆ ಇವರುಗಳು ಭಾರತೀಯದಾದ ಕಾರಣ 
ಬ್ರಿಟಿಷರ ಗುಲಾಮರು ಎನ್ನುವುದಾಗಿತ್ತು. ನಂತರ 60 ದಿನಗಳ ಒಳಗೆ ಸಂಯುಕ್ತ ಸಂಸ್ಥಾನಗಳ 
ಸೀಮೆಯನ್ನು ಬಿಟ್ಟು ಹೊರಗೆ ಹೋಗುವ ಆಜ್ಞೆಹೊರಡಿಸಿ ಮುಚ್ಚಳಿಕೆ ಪಡೆದುಕೊಂಡು ಇವರನ್ನು 
ಬಿಡುಗಡೆ ಮಾಡಲಾಯಿತು. ಆ ಘಳಿಗೆಯಲ್ಲೇ ಸಿದ್ದಲಿಂಗಯ್ಮನವರಿಗೆ ಬ್ರಿಟಿಷ್‌ ಗುಲಾಮಗಿರಿಯ 
ಪ್ರಮಾದದ ಅರಿವಾಗಿ ಭಾರತ ಸ್ತಶಂತ್ರ ವಾಡಾಗಬೇಕೆಂಬ ಸೆಂಕೆಲ್ಲ ಮೂಡಿ ಬಂದಿತು. ಈ 
ಪ್ರಸಂಗ ಸಿದ್ದಲಿಂಗಯ್ಯಬವರಲ್ಲಿ ಅಡಗಿದ್ದ ಅಪರಿಮಿತ ಚೇತನ ದೇಶಾಭಿಮಾನವಾಗಿ 
" ಸಿಡಿದೇಳುವಂತೆ ಮಾಡಿತು. ಅಮೇರಿಕದ ಹೊರ ನಾಡಿನಿಂದಲೇ ಅವರು ಬ್ರಿಟಿಷರಿಂದ ಭಾರತದ 
ಸ್ಪತಂತ್ರ ಅಪಹರವಾದುದರ ನಿಕಟ ಪರಿಣಾಮಗಳನ್ನು ವಿಶ್ವದ ಗಮನಕ್ಕೆ ತರುವ ಕಾರ್ಯವನ್ನು 
ಕೈಗೊಂಡು ಮುಂದೆ ಅವರು ಭೇಟಿಯಾದ ಸ್ಥಳಗಳಲ್ಲೆಲ್ಲಾ ಭಾರತ ಸ್ವಾತಂತ್ರ್ಯದ ಪರ 
ಭಾಷಣಗಳನ್ನು ಮಾಡಿ ಬಂದರು. ಭಾರತದ ರಾಜಕೀಯ ಸ್ಥಿಶಿಗತಿಗಳ ಬಗ್ಗೆ ವಿಶ್ವದ 
ಪ್ರಜಾಪ್ರಭುತ್ವವಾದಿ ರಾಷ್ಟ್ರಗಳು ಸ್ಪಂದಿಸುವಂತೆ ಮಾಡಿದರು. ಸಿದ್ದಲಿಂಗಯ್ಯನವರ ರಾಷ್ಟ್ರ ಸೇವೆ 
ಇಲ್ಲಿಂದಲೇ ಪ್ರಾರಂಭವಾಯಿತು. 

ನಾಡಿಗೆ ಮರಳಿದವರೇ ಇಲ್ಲಿ ತನ್ನ ಸಹವಂದಿಗರೊಡನೆ ತಮ್ಮ ವಿದೇಶಿ ಯಾತ್ರೆಯ 
ಕಹಿ ಅನುಭವಗಳನ್ನು. ಭಾವನೆಗಳನ್ನು ಹಂಚಿಕೊಂಡರು. ಆಗ ತನ್ನ ಮಿತ್ರರೆಲ್ಲರೂ ತನ್ನನ್ನು 
ರಾಜಕೀಯ ಸೇರುವಂತೆ ಪ್ರೇರೇಪಿಸಿದುದನ್ನು ಸಿದ್ದಲಿಂಗಯ್ಯ ಸೆರಿಸಿದ್ದಾರೆ. ಅವರಲ್ಲಿ ರುಮಾಲೆ 
ಚೆನ್ನಬಸಪ್ರ, ಮುಗವಾಳಪ್ಪ, ವಾ. ನಂಜುಂಡಿ, ನರಸಿಂಹಯ್ಯ, ಚಂದ್ರಣ್ಣ ಹಾಗೂ ಟೆ. ನರಸಿಂಹ 
ಅಯ್ದಂಗಾರ್‌ ಪ್ರಮುಖರು. ಅವರ ಪರಮ ಮಿತ್ರರಾದ ರುಮಾಲೆ ಚೆನ್ನಬಸಪ್ಪ ಈ ಸೆಂದರ್ಭಕ್ಕೆ 
ವಿಶೇಷವಾಗಿ ಸ್ಪಂದಿಸಿದರು. ಅವರ ಸಲಹೆಯಂತೆ ಸವರ್ಣೀಯ ರಾಷ್ಟ್ರಗಳ ಮೇಲೆ ಬಿಳಿಯರ 
ದಬ್ಬಾಳಿಕೆಯನ್ನು ಹತ್ತಿಕ್ಕುವ ಮಹೋಬ್ದೇಶದಿಂದ ದೊಡ್ಡಬಳ್ಳಾಪುರದಲ್ಲಿ ನೆಗಸ್‌ ಯೂತ್‌ ಲೀಗ್‌ 
ಪ್ರಾರಂಭಗೊಂಡಿತು. ದಕ್ಟಿಣ ಆಪ್ರಿಕಾದ ಜನರನ್ನು ಬ್ಲಾಕ್‌ ನಿಗರ್ಸ್‌ ಎಂದು ಕರೆದು ಬಿಳಿಯರು 
ಅವರನ್ನು ಹಿಂಸಿಸಿದ ದುರ್ವಟನೆಯ ಸ}ಣಿಗೆ ಈ ಸಂಘಕ್ಕೆ ನೆಗಸ್‌ ಯೂತ್‌ ಲೀಗ್‌ ಎಂದು 
ನಾಮಕರಣ ಮಾಡಲಾಯಿತು. ಇದರ ಮುಖಂಡತ್ವವನ್ನು ಸಿದ್ದಲಿಂಗಯ್ಯನವರೆಃ ವಹಿಸಿಕೊಂಡರು. 
ನೆಗಸ್‌ ಯೂತ್‌ ಲೀಗ್‌ನ ಕಾರ್ಯಕ್ರಮಕ್ಕೆ ಸರ್ದಾರ್‌ ಪಟೇಲ್‌ ಅವರು ಬೇಟಿ ಕೊಟ್ಟ 
ಸಂದರ್ಭದಲ್ಲಿ ಈ ಸಂಸ್ಥೆಗೆ ನೆಗನ್‌ ಯೂತ್‌ ಲೀಗ್‌ ಎಂಬುದರ ಬದಲಾಗಿ ಕಾಂಗ್ರೆಸ್‌ ಎಂದು 
ಹೆಸರಿಸಲು ಸೂಚಿಸಿದರು. ಆ ಮೇರೆಗೆ ಮುಂದೆ ಈ ಸಂಸ್ಥೆ ಕಾಂಗ್ರೆಸ್‌ ಎಂದೇ ಕರೆಯಲ್ಪಟ್ಟಿತು. 

ಈ ರೀತಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕಾಂಗೆಸ್‌ ಸಂಸ್ಥೆ ಸಿದ್ದಲಿಂಗಯ್ಕನವರ ನೆತೃತ್ವದಲ್ಲಿ 
ಅಸಿತ್ವಕ್ಕೆ ಬಂದ ಬಗ್ಗೆ ಮತ್ತು ಮುಂದೆ 1936ರಲ್ಲಿ ಪುರಸಭಾ ಚುನಾವಣೆಯಲ್ಲಿ ಶ್ರೀ 
ಸಿದ್ದಲಿಂಗಯ್ಕನವರು ಕಾಂಗ್ರೆಸ್‌ ಅದಧಿಕ್ಟತ ಹುರಿಯಾಳಾಗಿ ಸ್ಪರ್ಧಿಸಿ ಚುವಾಯಿತರಾದ ಬಗ್ಗೆ 
ಅವರ ನಿಕಟ ಸಹವರ್ತಿ ಶ್ರೀಮಶಿ ಟಿ. ಸುನಂದಮ್ಮ ಸೆರಿಸಿದ್ದಾರೆ. ಸರ್ದಾರ್‌ ಪಟೇಲರು 


14 ಟಿ.ಸಿದ್ದಲಿಂಗಯ್ಸ 


ನೆಗಸ್‌ ಯೂತ್‌ ಲೀಗ್‌ನ್ನು ಉದ್ದೇಶಿಸಿ ಭಾಷಣ ಮಾಡಿದ ಆ ಸ್ಪ”ಯಲ್ಲಿ ಹತ್ತು ಸಾವಿರಕ್ಕೂ 
ಹೆಚ್ಚು ಜನ ಭಾಗವಹಿಸಿದುದನ್ನು ಸಿದ್ದಲಿಂಗಯ್ಯನವರು ಉತ್ತೇಜಿತರಾಗಿ ಸ್ಮರಿಸಿದ್ದಾರೆ. ನೆಗಸ್‌ 
ಯೂತ್‌ ಲೀಗ್‌ ಮುಂದೆ ಎನ್‌.ಎಸ್‌. ಹರ್ಡೀಕೆರ್‌ರವರ ಹಿಂದುಸ್ಥಾನಿ ಸೇವಾದಳದ 
ಮಾದರಿಯಲ್ಲಿ ಕಾಂಗ್ರೆಸ್‌ ಸೇವಾ ದಳವಾಗಿ ರೂಪ ತಾಳಿ ಕಾಂಗ್ರೈೆಸ್‌ವ ಎಲ್ಲಾ ಚಟುವಟಿಕೆಗಳಿಗೆ 
ಬೆನ್ನೆಲುಬಾಗಿ ನಿಂತಿತು. ಸ್ಟಾತಂತ್ರ್ಯಾನಂತರದಲ್ಲಿ ರಾಜ್ಯದ ಎಲ್ಲ ಸೇವಾದಳದ ಘಟಕಗಳು 
ಒಂದಾಗಿ ಭಾರತ ಸೇವಾದಳ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಇದು 1975ರಲ್ಲಿ ತನ್ನ ಬೆಳ್ಳಿ ಹೆಬ್ಬವನ್ನು 
ಆಚೆರಿಸಿದ್ದು ಸಿದ್ದಲಿಂಗಯ್ಯನವರ ಸರಣೆಯಲ್ಲಿ ಹಸಿರಾಗಿ ನಿಂತಿದೆ. 

ತಮ್ಮವಿದೇಶಿ ಪ್ರವಾಸದ ಅನುಭವ ಮೊದಲ ಕಾರಣವಾದರೆ ಊರಿನಲ್ಲಿ ತನ್ನ ಮಿತ್ರರು 
ರಾಜಕೀಯ ಸೇರಲು ನೀಡಿದ ಪ್ರಚೋದನೆ ತಾನು ರಾಜಕೀಯ ಪ್ರವೇಶಿಸಲು ಇನ್ನೊಂದು 
ಕಾರಣವಾಗಿ ಪರಿಣಮಿಸಿತು ಎಂದು ಸಿದ್ದಲಿಂಗಯ್ಯನವರು ಹೇಳಿಕೊಂಡಿದ್ದಾರೆ. ಮೆಹಾತ್ಮಾ 
ಗಾಂಧಿಯವರು ನಂದಿ ಬೆಟ್ಟದಲ್ಲಿ ತಂಗಿದ್ದ ಸಮಯದಲ್ಲಿ ದೊಡ್ಡಬಳ್ಳಾಪುರಕ್ಕೆ ಕರ್ನಾಟಕ ಪ್ರಾಂತ್ಯದ 
ಅನೇಕ ಮುಖಂಡರು ಬಂದು ಹೋಗುತ್ತಿದ್ದರು. ಅವರಲ್ಲಿ ಎನ್‌.ಎಸ್‌. ಹರ್ಡೀಕರ್‌, ಕಮಲಾ 
ದೇವಿಚಟ್ಟೋಪಾದ್ಮಾಯ, ಬಿ.ಎನ್‌.ಗುಪ್ತ ಹಾಗೂ ಆರ್‌.ಆರ್‌. ದಿವಾಕರ್‌ ಪ್ರಮುಖರು. 
ಅವರ ವಿಚಾರ ಪೂರ್ಣ ಬಾಷಣಗಳಿಂದ ದೊಡ್ಡಬಳ್ಳಾಪುರ ಪಟ್ಟಣದಲ್ಲಿ ರಾಜಕೀಯ 
ವಾತಾವರಣ ದಟ್ಟವಾಯಿತು. ಇದೇ ಸಮಯದಲ್ಲಿ ಮಹಾತಾಗಾಂಧಿಯಬರು, ಭಾರತ ದೇಶದ 
ಪ್ರತಿಯೊಂದು ಕುಟುಂಬವೂ ಸ್ವಾತಂತ್ರ , ಸಂಗ್ರಾಮಕ್ಕಾಗಿ ಒಬ್ಬೊಬ್ಬ ಸೇವಾಕರ್ತರನ್ನು 
ಮುಡಿಪಾಗಿಡಬೇಕೆಂದು ಕೊಟ್ಟ ಕ್ರಾಂತಿಯ ಕೂಗು ಸಿದ್ದಲಿಂಗಯ್ಯನವರಿಗ ರಾಜಕೀಯದ 
ಬಾಗಿಲನ್ನು ತೆರೆದಿಟ್ಟಿತು. ತನ್ನ ಒಟ್ಟು ಕುಟುಂಬದ ಎಲ್ಲ ಸದಸ್ಯರೂ ತಾನು ಕಾಂಗ್ರೆಸ್‌ ಸೇರಲು 
ಇಚ್ಛೆ ಪಟ್ಟುದುದನ್ನು, ತನ್ನ ಪತ್ನಿ ಪಾರ್ವತಮ್ಮಸಹ ಈ ಅವಕಾಶ ತನ್ನ ಪತಿಗೆ ಒದಗಿ ಬಂದುದಕ್ಕೆ 
ಹೆಮ್ಮೆಪಟ್ಟುದುದೇ ಅಲ್ಲದೆ ತಮ್ಮ ಎಲ್ಲ ಚಟುವಟಿಕೆಗಳಿಗೆ ಸಹಕಾರ ನೀಡಿ ತನ್ನೊಂದಿಗೆ ಸ್ವಾತಂತ್ರ್ಯ 
ಹೋರಾಟದಲ್ಲಿ ಪಾಲ್ಗೊಂಡಿದ್ದನ್ನು ಮತ್ತು ಅಣ್ಣ ತಮ್ಮಂದಿರು ತನ್ನ ಕುಟುಂಬದ ಸಕಲ 
ಜವಾಬ್ದಾರಿಯನ್ನೂ ನಿರ್ವಹಿಸುವ ಆಶ್ವಾಸನೆ ನೀಡಿ ತನ್ನನ್ನು ತಾನು ರಾಜಕೀಯದಲ್ಲಿ 
ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಸಕಲ ರೀತಿಯಲ್ಲಿ ಸಹಕಾರ ಮತ್ತು ಬೆಂಬಲ ಸಹ 
ನೀಡಿದುದನ್ನು ಶ್ರೀಯುತರು ವಿಶೇಷವಾಗಿ ಸೃರಿಸುತ್ತಾರೆ. 


ಶ್ರೀಯುತರು ಈ ವೇಳೆಗಾಗಲೇ ವಕೀಲ ವೃತ್ತಿಯಲ್ಲಿ ತೊಡಗಿದ್ದರು. ವೃತ್ತಿಯಿಂದ 
ಹೆಚ್ಚಿನ ಸಂಪಾದನೆಯಾಗುತ್ತಿತ್ತು. ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿ ಅವರಿಗೆ ಯಾವುದೇ 
ರೀತಿಯ ಆರ್ಥಿಕ ಸಮಸ್ಯೆ ಇದ್ದಿರಲಿಲ್ಲ. ಆದಾಗ್ಕೂ ಅಂದಿನ ಸಾಮಾಜಿಕ ಬದುಕಿನ ಭವಣೆಗಳನ್ನು 
ಕಂಡು ಜೀವನೋಪಾಯಕ್ಕಾಗಿ ವಕೀಲಿಕೆ ಮಾಡುವುದಕ್ಕೆ ತನ್ನ ಮನಸ್ಸು ಒಪ್ಪಲಿಲ್ಲವಾದ ಕಾರಣ 
ಜಿಗುಪ್ಸೆ ಮತ್ತು ಅತ್ಛಪ್ರಿಯ ನಡುವೆಯೇ ವೃತ್ತಿಗೆ ಅಂಟಿಕೊಂಡಿದ್ದರು. ಅಂತಹ ದಿನಗಳಲ್ಲಿ 
ಒಮ್ಮೆ ಬೆಂಗಳೂರಿನ ಶ್ರೇಷ್ಠ ವಕೀಲರಾಗಿದ್ದ ಸಂಪಿಗೆ ವೆಂಕಟಪತಯ್ಯನವರ ಕಛೇರಿಯಿಂದ 
ಅವರಿಗಾಗಿ ಕರೆ ಬಂತು. ಅಲ್ಲಿ ಹೋದಾಗ ರಾಜ್ಯದ ಪ್ರಮುಖರೆಲ್ಲರೂ ಅಲ್ಲಿ ಸೇರಿದ್ದು ಎಲ್ಲರೂ 
ಸಿದ್ದಲಿಂಗಯನವರನ್ನು ರಾಷ್ಟ್ರೀಯ ಕಾಂಗ್ರೆಸ್‌ನ ಮೈಸೂರು ಸಂಸ್ಥಾನ ವಲಯದ ನೇತೃತ್ವವನ್ನು 
ವಹಿಸಿಕೊಳ್ಳುವಂತೆ ಸೂಚಿಸಿ ಹುರಿದುಂಬಿಸಿದರು. ಆ ಪೈಕಿ ಕೆ.ಟಿ. ಬಾಷ್ಕಂರವರು, ಭೂಪಾಳಂ 


ಹುತಿಭಾದಂತ ಸಂಸದೀಯ ಪಟು 15 


ಸಹೋದರರು ಮತ್ತಿತರರು ಈ ನಾಯಕತ್ವವನ್ನು ಒಪ್ಪಿಕೊಳ್ಳುವಂತೆ ತುಂಬ ಒತ್ತಾಯ 
ಮಾಡಿದರೆಂದು ಶ್ರೀಯುತರು ಹೇಳಿದ್ದಾರೆ. 

ಆಗಿವ ಅವರ ಗೊಂದಲಮಯ ಮನಸ್ಥಿತಿಯಲ್ಲಿ ಈ ಸೂಚನೆಗೆ ತಕ್ಷಣ ಪ್ರಶಿಕ್ರಿಯಿಸುವುದು 
ಅವರಿಗೆ ಕಷ್ಟವಾಯಿತು. ಸ್ವಭಾವತಃ ನಿರಾಶಾವಾದಿಯಾದ ಅವರಿಗೆ ಒಂದುಕಡೆ ರಾಜಕೀಯಕ್ಕೆ 
ಒಗ್ಗದ ಪ್ರವೃತ್ತಿ, ಅನಿಬೆಸಂಟರ ಶಿಪ್ಲಿನ ಬದುಕಿನ ಪ್ರಭಾವ ಹಾಗೂ ವೈರಾಗ್ಯದ ಕಡೆ ಹುಟ್ಟಿದ 
ಒಲವು - ಇವುಗಳು. ಮತ್ತೊಂದು ಕಡೆ ಸ್ವಾತಂತ್ರ್ಯದ ಹಂಬಲ, ಬಡವರ್ಗಗಳ ಬಗ್ಗೆ ಅನುಕಂಪ 
ಮತ್ತು ಆವರ ಏಳಿಗೆಯನ್ನು ಸಾಧಿಸುವ ಸೇವಾ ಮನೋಭಾವ - ಈ ಮಜ್ಯೆ ಮನಸ್ಸು ಬಹಳವಾಗಿ 
ತೊಳಲಾಟಕ್ಕೆ ಸಿಲುಕಿ ಕೊನೆಗೆ ಅನಿಶ್ಲಿತತೆಯಿಂದ ಹೊರ ಬರುವ ಸಂಕಲ್ಪ ಮಾಡಿ 
ಜವಾಬ್ದಾರಿಯನ್ನು ಒಪ್ಪಿಕೊಂಡರು. “ನನ್ನ ಮನದ ತುಮುಲದಿಂದ ಹೊರ ಬರಲು ನಾನು 
ನನ್ನ ನಿರಾಶಾವಾದವನ್ನು ಬದಿಗಿಟ್ಟು ಗಾಂಧೀವಾದಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು 
ಅದರಲ್ಲಿ ನನ್ನ ಬದುಕಿನ ಗುರಿಯನ್ನು ಕಂಡುಕೊಳ್ಳಲು ನಿಶ್ಚಯಿಸಿದೆ”' ಎಂದು ಸಿದ್ದಲಿಂಗಯ್ಯ 
ತಮ್ಮನೆನಪಿನ ಕಥನದಲ್ಲಿ ಹೇಳಿಕೊಂಡಿದ್ದಾರೆ. ಈ ಅವಕಾಶವನ್ನು ದೇವರು ಕೊಟ್ಟ 'ವರವೆಂಬೇ 
ಭಾವಿಸಿದ ಅವರು ಪ್ರಜಾಹಿತ ಸಾಧನೆಯಲ್ಲಿ ತೊಡಗಿಸಿಕೊಂಡು ಕರ್ಮಯೋಗದಿಂದ 
ಪ್ರಜಾಸ್ಟಾತಂತ್ರ ವನ್ನು ಸಾಧಿಸುವುದನ್ನು ತಮ್ಮ ಬದುಕಿನ ಗುರಿಯಾಗಿಸಿಕೊಂಡರು. 

ಅವರ ಈ ನಿರ್ಧಾರವನ್ನು ದೊಡ್ಡಬಳ್ಳಾಪುರದ ಅಂದಿನ ನ್ಯಾಯಾಧೀಶರಿಂದ ಹಿಡಿದು 
ತನ್ನ ಹಿರಿಯ ವಕೀಲ ಕೃಷ್ಣಮೂರ್ತಿಯವರಾದಿಯಾಗಿ ಸರ್ವರೂ ಮೆಚ್ಚಿ ಅಭಿನಂದಿಸಿದುದು 
ಮತ್ತು ತತ್ವಶಃ ಕಾಂಗ್ರೆಸ್‌ ವಿರೋಧಿಗಳಾಗಿದ್ದ ಕೆಲವರೂ ಸಹ ತಮ್ಮ ಈ ನಿರ್ಧಾರವನ್ನು 
ಸ್ವಾಗತಿಸಿ ಶುಭ ಹಾರೈಸಿದುದು ಅವರಿಗೆ ವಿಶೇಷ ಶಕ್ತಿಯಾಗಿ ಪರಿಣಮಿಸಿದಂತೆ ಕಂಡುಬರುತ್ತದೆ. 
ಇವರ ಮನೆಮಂದಿಗೂ ಇದರಿಂದ ಅತೀವವಾದ ಸಂತೋಷವಾಯಿತು. ಇದು ಕುಟುಂಬಕ್ಕೆ 
ಸಂದ ದೊಡ್ಡ ಗೌರವವೆಂದು ಭಾವಿಸಿ ಸಿದ್ದಲಿಂಗಯ್ಯಸವರನ್ನು ನಾಡಸೇವೆಗೆ ಸಮರ್ಪಿಸಿದರು. 
ಕುಟುಂಬದ ವ್ಯವಹಾರಗಳ ಚಿಂತೆಯನ್ನು ಬಿಟ್ಟು ಸಂಪೂರ್ಣವಾಗಿ ದೇಶದ ಸೇವೆಗೆ ತನ್ನನ್ನು 
ವಿನಿಯೋಗಿಸಿಕೊಳ್ಳುವಂತೆ ಹುರಿದುಂಬಿಸಿದರು. ಅಂದಿನಿಂದ ಅವರ ಮನೆ ರಾಜಕೀಯ 
ಚಟುವಟಿಕೆಗಳ ನಿಬಿಡ ಕೇಂದ್ರವಾಗಿ ಕಾಂಗ್ರಸ್‌ ಕಾರ್ಯಕರ್ತರಿಗೆ ನಿರಂತರವಾಗಿ ಅವ್ಲಾಪ್ರಯಗಳ 
ತಾಣವಾಗಿ ನಡೆದು ಬಂದಿತು. 


ರುಮಾಲೆ ಚನ್ನಬಸವಯ್ಯ, ನರಸಿಂಹ ಅಯ್ಯಂಗಾರ್‌, ನಾ. ನಂಜುಂಡಿ ಮತ್ತಿತರೂ 
ಸಹ ಸಿದ್ದಲಿಂಗಯ್ಯನವರ ಈ ನಿರ್ಧಾರದಿಂದ ಸಂತುಷ್ಟರಾಗಿ ಇವರ ಬೆಂಬಲಕ್ಕೆ ನಿಂತು ಇಡೀ 
ತಾಲ್ಲೂಕಿನಲ್ಲಿ ಕಾಂಗ್ರೆಸ್‌ ಅಲೆಯನ್ನೇ ಎಬ್ಬಿಸಿದರು. ಅಲ್ಲದೆ ಗಾಂಧೀ ಸಂದೇಶವನ್ನು ರಾಜ್ಯದ 
ಮೂಲೆ ಮೂಲೆಗೆ ಮುಟ್ಟಿಸುವ ಘನಕಾರ್ಯವನ್ನು ಕೈಗೊಂಡರು. ತಮ್ಮ ಎಲ್ಲ 
ಕಾರ್ಯಾಚರಣೆಯಲ್ಲಿ ತಮಗೆ ಸಿದ್ದಲಿಂಗಯ್ಯನವರ ನೈತಿಕ ಸ್ಕರ್ಯ ಸ್ಪೂರ್ತಿಯಾಗಿತ್ತೆಂದು 
ರುಮಾಲೆ ಚನ್ನಬಸವಯ್ಯನವರು ಹೇಳಿಕೊಂಡಿದ್ದಾರೆ. 

ಅಂದಿನ ದಿನಗಳಲ್ಲಿ ನೆರೆ ರಾಜ್ಯವಾದ ಮದ್ರಾಸ್‌ನ ಸಾಮಾಜಿಕ ವಾತಾವರಣದಿಂದ 
ಪ್ರಭಾವಿತವಾಗಿ ಮೈಸೂರು ಸಂಸ್ಥಾನದಲ್ಲಿ ಸಹ ಬ್ರಾಹಣ - ಬ್ರಾಹ್ಮಣೇತರ ವಿಘಟನೆ 
ಪ್ರಬಲಗೊಂಡಿತ್ತು. “ಬ್ರಾಹ್ಮಣೇತರರು ಕಾಂಗೈೆಸಿಗರೊಡನೆ ಬೆರೆತು ಕೆಲಸ ಮಾಡಲು ಎದೆಗಾರಿಕೆ 


16 ಟಿ.ಸಿದ್ದಲಿಂಗಯ್ಕ 


ಬೇಕಿದ್ದು ಈ ಎದೆಗಾರಿಕೆಯನ್ನು ಲಿಂಗಾಯಿತ ಕೋಮಿಗೆ ಸೇರಿದ ಸಿದ್ದಲಿಂಗಯ್ಯ ವವರು 
ತೋರಿದರು” ಎಂದು ಸಿದ್ದಲಿಂಗಯ್ಯನವರ ಪರಮ ಮಿತ್ರರಾದ ಎಂ.ಎನ್‌. ಜೋಯಿಸ್‌ ರವರು 
ಹೇಳಿದ್ದಾರೆ. ಅಷ್ಟೇ ಅಲ್ಲ ಪದ ಸ ಜಾತಿ ಮತ ಪಂದಗಳ ಆದಧಾರದೆ ಮೇಲೆ ಸಾರ್ವಜನಿಕ 

ಜೀವನ ಅವಲಂಬಿಸುವುದನ್ನು ಖಂಡಿಸಿ ಕೆಲಸ ಮಾಡಿದುದನ್ನು ಎಂ.ಎನ್‌. ಜೋಯಿಸರು 
ಸರಿಸಿದ್ದಾರೆ. ಸಿದ್ದಲಿಂಗಯ್ಯನವರು ಕಾಂಗ್ರೆಸ್‌ ಸೇರುವ ವೇಳೆಗೆ ಕಾಂಗೈಸ್‌ ಮತ್ತು ಪ್ರಜಾಪಕ್ಷೆಗಳು 
ಬ್ರಾಹ್ಮಣೇತರ ಮತ್ತು ಬ್ರಾಹಣ ಪಕ್ಷಗಳೆಂದು ವಿಂಗಡಿಸಿಕೊಂಡು ಬೇರೆ ಬೇರೆಯಾಗಿ 
ಚಟುವಟಿಕೆಯಲ್ಲಿ ತೊಡಗಿಸಿಕೊ ಎಂಡಿದ್ದವು. ಸಿದ್ದಲಿಂಗಯ್ಯ ನವರು ಕಾಂಗ್ರೆಸ್‌ ಅದ್ಯಕ್ಷರಾದ ಸ್ವಲ್ಪ 
ಕಾಲದಲ್ಲಿ ಪ್ರಜಾ ಪಕ್ಷ ಕಾಂಗ್ರೆಸ್‌ ಪಕ್ಷದಲ್ಲಿ "ವಿಲೀನವಾಗಿ ಒಂದೇ ಪಕ್ಷವಾಯಿತು. ಇದು 
ಕರ್ನಾಟಕದ ರಾಜಕೀಯ ಹಾಗೂ ದ ಇತಿಹಾಸದಲ್ಲಿ ಜರುಗಿದ ಒಂದು ಮಹತ್ವದ 
ಘಟನೆಯಾಗಿದೆ. ಇದರಿಂದ ವಾಡಿನ ಒಗ್ಗಟ್ಟು ಬಲವಾಗಿ ಜನರಲ್ಲಿ ರಾಷ್ಟ್ರೀಯ ಭಾವನೆ 
ಮೂಡುವೊೆದು ಸುಲಭವಾಯಿತು. 


ಸ್ತಾತಂತ್ರ ಹೋರಾಟದ ದಿಶೆಯಲ್ಲಿ ಕಾಂಗೆಸ್‌ ಪ್ರಾರಂಭದಲ್ಲಿ ಒಂದು ರಾಜಕೀಯ 
ಪಕ್ಷವಾಗಿರಲಿಲ್ಲ ಎಂಬುದನ್ನು ನಾವು ಗಮನದಲ್ಲಿ ಇಡುವುದು ಅಗತ್ಯ. ಇದು ಒಂದು 
ರಾಷ್ಟ್ರಪ್ರೇಮದಿಂದ ಪ್ರೇರಿತವಾದ ಚೆಳುವಳಿಯಾಗಿತ್ತು. ಜನಾಂದೋಲನವಾಗಿತ್ತು. ಹೀಗಾಗಿ 
ಹೆಚ್ಚು ಹೆಚ್ಚು ಜನರನ್ನು ಇದರಲ್ಲಿ ತೊಡಗಿಸಿಕೊಳ್ಳುವುದು ಸ್ತಾತಂತ್ರ , ಸಾಧನೆಯ ದೃಷ್ಟಿಯಿಂದ 


ರಾಜ್ಯ ಕಾಂಗ್ರೆಸಿನ ಅಧ್ಯಕ್ಷರಾಗುತ್ತಲೇ ಸಿದ್ದಲಿಂಗಯನವರು ಕಾಂಗ್ರಸ್‌ ಆಂದೋಲನವನ್ನು 
ರಾಜ್ಯದಲ್ಲಿ : ನಂಚಾಲನೆಗೊಳಿಸುವ ಪ್ರಪ್ರಥಮ 'ಹೆಜ್ಜೆ ಇಟ್ಟು 1937ರಲ್ಲಿ ಮೂವರು ಸದಸ್ಯರ 
ಒಂದು ಕಾರ್ಯಾಚಿರಣೆ ಸಮಿತಿಯನ್ನು ರಚಿಸಿದರು. ಈ ಸಮಿತಿಯಲ್ಲಿ ಇವರೊಂದಿಗೆ ಕೆಲಸ 

ದ ಇತರ ಸದಸ್ಯರು ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಮತ್ತು ತಗಡೂರು 
ರಾಮಚಂದ್ರರಾಯರು. ವಿ.ಎಸ್‌. ನಾರಾಯಣರಾಯರು ಇದರ ಕಾರ್ಯದರ್ಶಿಯಾಗಿ ಕೆಲಸ 
ಮಾಡಿದರು. ಇಡೀ ಸಂಸ್ಥಾನದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಚೇತನಗೊಳಿಸುವ ಜವಾಬ್ದಾರಿ 
ಈ ಕಾರ್ಯಾಚರಣೆ ಸಮಿತಿಯದ್ದಾಯಿತು. ಸ್ಹಾತಂತ್ರ್ಯ ಸಾಧನೆಯ ಜೊತೆಜೊತೆಗೆ ಮೈಸೂರು 
ಸಂಸ್ಥಾನದಲ್ಲಿ ಜವಾಬ್ದಾರಿಯುತ ಸರ್ಕಾರದ ಸ್ಥಾಪನೆಯಾಗುವಂತೆ ಕಾರ್ಯಶೀಲವಾಗುವುದು 
ಇದರೆ. ಇನ್ನೊಂದು ಘನ ಉದ್ದೇಶವಾಗಿತ್ತು. 


ಕಾಂಗ್ರೆಸ್‌ ಕಾರ್ಯಾಚರಣೆಗೆ ಅಗತ್ಯವಾದ ಸವಲತ್ತುಗಳು ತಾವಾಗಿ ಒದಗಿಬಂದದ್ದನ್ನು 
ಸಿದ್ದಲಿಂಗಯ್ಕನವರು ಜನರ ಸಕ್ರಿಯ ಸಹಭಾಗಿತ್ವದ ಕುರುಸೆಂದು ತಿಳಿದು ಆತ್ಮಂತ ಕೃತಜ್ಞತೆಯಿಂದ 
ನೆನಪಿಸಿಕೊಳ್ಳುತ್ತಾರೆ. ಎನ್‌. ಕೇಶವ ಆಯ್ಕಂಗಾರ್‌ರವರು ಬೆಂಗಳೂರಿನ ಆಸ್ಪತ್ರೆ ರಸ್ತೆ ಸಿಯಲ್ಲಿದ್ದು 
ತಮ್ಮಮನೆಯನ್ನು ಕಾಂಗ್ರೆಸ್‌ ಕಛೇರಿಗೆ ಬಿಟ್ಟುಕೊಟ್ಟರು. ಸಿದ್ದಲಿಂಗಯ್ಯನವರು ದಿನನಿತ್ಯ ಅದನ್ನು 
ಮೇ ಗುಡಿಸಿ ಒಪ್ಪವಾಗಿಸಿ ಜಮಖಾನೆ ಹಾಸಿ ಅಲ್ಲಿ ಕುಳಿತು ಜನರೊಂದಿಗೆ ಸಂದರ್ಶನದಲ್ಲಿ 
ಪಾಲ್ಗೊಳ್ಳುತ್ತಿದ್ದರು. ಕಾಂಗ್ರೆಸ್‌ ಕಾರ್ಯಕರ್ತರೊಂದಿಗೆ ಜನ ಬೆಂಬಲ, ಸಹಾನುಭೂತಿಗಳನ್ನು 


ಪ್ರತಿಭಾವಂತ ಸಂಸದೀಯ ಪಟು 17 


ಸೂಚಿಸುವುದಕ್ಕಾಗಿ ಅನೇಕ ಅವಿರೀಕ್ಷಿತ ಜನರು ಪ್ರತಿದಿನ ಅಲ್ಲಿ ಇವರನ್ನು ಭೇಟಿಯಾಗುತ್ತಿದ್ದುದು 
ಅಂದಿನ ಪ್ರಜಾಸಮುದಾಯದ ಅಂತರಾಳದಲ್ಲಿ ರಾಜಕೀಯ ಪ್ರಜ್ಞೆ ಮತ್ತು ಸಾಮಾಚಿಕ 
ಕಾಳಜಿಯನ್ನು ಸಿದ್ದಲಿಂಗಯ್ಯನವರಿಗೆ ಮನವರಿಕೆ ಮಾಡಿ ಕೊಟ್ಟಿತು. ಈ ದಿನಗಳಲ್ಲಿ ತಮಗೆ 
ಅನೇಕಾನೇಕ ಗಣ ವ್ಯಕ್ತಿಗಳ ಸಂಪರ್ಕ ಒದಗಿ ಬಂದು ತಮ್ಮ ಚಳುವಳಿಯ ಹಾದಿ 
ಸುಗಮವಾಯಿತೆಂದು ಶ್ರೀಯುತರು ಹೇಳಿಕೊಂಡಿದ್ದಾರೆ. 

ಸಂದರ್ಶಕರನ್ನು ಭೇಟಿಯಾಗಲು ದಿನಂಪ್ರತಿ ಬೆಳಗ್ಗೆಯಿಂದ ಸಂಜೆಯವರೆಗೆ 
ಸಿದ್ದಲಿಂಗಯ್ಕನವರು ನೆಲದಮೇಲೆ ಕುಳಿತುಕೊಳ್ಳಬೇಕಾದ ಪರಿಶ್ರಮವನ್ನು ಕಂಡ ಧರ್ಮಪ್ಪಕಾಶ 
ಎಂ.ವಿ. ವೀರಪ್ಪನವರು ಕಛೇರಿಗೆ ಬೇಕಾದ ಕುರ್ಚಿ, ಮೇಜು ಮತ್ತಿತರ ಆಸನಗಳನ್ನು 
ಒದಗಿಸಿಕೊಟ್ಟರು. ಹೊರಗೆ ಪ್ರವಾಸ ಹೋಗಬೇಕಾದಾಗಲೆಲ್ಲ ಬಿ.ಆರ್‌. ಮಾಧವಕೃಷ್ಣರವರು 
ಕಾರು ಸೌಲಭ್ಯವನ್ನು ಒದಗಿಸುತಿದ್ದರು. ಚಿತ್ರ ನಿರ್ಮಾಪಕ ಬಿ.ಎನ್‌. ರೆಡ್ಡಿಯವರು, 
ಎಲ್‌.ಎಸ್‌. ವೆಂಕಾಜಿರಾಯರು ಮತ್ತು ಅಡೊಕೇಟ್‌ ಬಾಲಕೃಷ್ಣ ಅವರುಗಳು ಸಹ ಕಾಂಗ್ರೆಸ್‌ 
ಕಭೇರಿಗೆ ಬೇಕಾಗುವ ಹಣವನ್ನು ತಮ್ಮಿಂದ ಪಡೆದುಕೊಳ್ಳುವಂತೆ ಒತ್ತಾಯ ಮಾಡುತ್ತಿದ್ದರಂತೆ. 
ಆದರೆ ಸಿದ್ದಲಿಂಗಯ್ಯನವರು ಧನದ್ದೇಷಿ. ವೆಚ್ಚಕ್ಕೆ ಅಗತ್ಯವಾದಷ್ಟಲ್ಲಬೆ ಹಣವನ್ನು ಇಟ್ಟುಕೊಳ್ಳುವುದು 
ಅವರಿಗೆ ಜಿಗುಷ್ಟೆಯ ವಿಚಾರವಾಗಿದ್ದಿತು ಆದ್ದರಿಂದ ತಮ್ಮಕಾರ್ಯಕ್ಕೆ ಬೆಂಬಲ ಸೂಚಿಸುವವರಿಗೆ 
i ವಾಹನಕ್ಕೆ ಷೆಟ್ರೋಲ್‌ ತುಂಬಿಸುವ ಮತ್ತು ಇದರ ದುರಸ್ತಿ ವೆಚ್ಚಗಳನ್ನು ನೋಡಿಕೊಳ್ಳುವ 

ವ್ಯವಸ್ಥೆ ಕಲ್ಲಿಸಲು ಸೂಚಿಸಿದ್ದರು. ಮುಂದೆ ವಿದ್ಯು ಚ್ಛಕ್ತಿ ಮಂಡಳಿಯ ಅಧಿಕಾರಿಯಾಗಿದ್ದ ಎಂ.ಟಿ 

ಶ್ರೀನಿವಾಸ್‌ ಅವರು ತಮ್ಮ ಸ್ವಂತ ಕಾರನ್ನೇ ಸಿದ್ದಲಿಂಗಯ್ಯನವರ ಕೆಲನ ಕಾರ್ಯಗಳಿಗೆ 
ಬಳುವಳಿಯಾಗಿ ಕೊಟ್ಟಿದಲ್ಲದೆ ತಮ್ಮಕಾರ್‌ ಚಾಲಕ 'ಜಗನ್ನಾಥ ಅವರನ್ನು ಸಹ ಕಾಂಗೆಸ್‌ಗಾಗಿ 
ಶ್ರಮದಾನ ಮಾಡಲು ಕಳುಹಿಸಿಕೊಟ್ಟರು. ಬೆಂಗಳೂರು ನರಸಿಂಹರಾಜ ರಸ್ತೆಯಲ್ಲಿರುವ 
ಬೆಂಗಳೂರು ಸ್ಟೋರ್ಸ್‌ ನಿಂದ ಕಾರು ದುರಸಿಗೆ ಬೇಕಾಗುವ ಬಿಡಿ ಭಾಗಗಳು ಅನುದಾನವಾಗಿ 
ದೊರೆಯುತ್ತಿದ್ದವು. ನಾಲ್ಕು ಮೂಲೆಯಲ್ಲಿ ಕಾಂಗ್ರೆಸ್‌ ಧ್ವಜಾಲಂಕೃತವಾಗಿದ್ದ ಇವರ ಕಾರಿಗೆ 
ಏಲ್ಲ ಪೆಟ್ರೋಲ್‌ ಬಂಕುಗಳಲ್ಲಿ ಉಚಿತವಾಗಿ ಪೆಟ್ರೋಲನ್ನು ಕೊಡಮಾಡಲಾಗುತ್ತಿತ್ತು. 
ಮಾರ್ಗಮಧ್ಯದಲ್ಲಿ ಇವರ ತಂಡದ ಉಪಹಾರ ಪಾನೀಯಗಳಿಗೆ ಹೋಟೆಲುಗಳವರು ಹಣ 
ಪಡೆದುಕೊಃ ಲು ನಿರಾಕರಿಸುತ್ತಿದ್ದರು. ಸಾರ್ವಜನಿಕರ ಈ ಔದಾರ್ಯ ಅವರಿಗೆ ಕಾಂಗ್ರೆಸ್‌ 
ಚಳುವಳಿಯಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿತು. ಅಷ್ಟೇ ಅಲ್ಲ ಜನರ ಬಗ್ಗೆ ಅಪರಿಮಿತ ಅಭಿಮಾನವನ್ನು 
ಮೂಡಿಸಿತು. 

ಹೀಗಾಗಿ ಸಿದ್ದಲಿಂಗಯ್ಯನವರು ಪ್ರವಾಸ ಹೊರಡಲು ಯಾವುದೇ ಪೂರ್ವ ಸಿದ್ದತೆ 
ಬೇಕಾಗಿರುತ್ತಿರಲಿಲ್ಲ. ಯಾವ ಗಳಿಗೆಯಲ್ಲಿಯಾದರೂ ಕಾಂಗ್ರಸ್‌ ಕಾರ್ಯಾಚರಣೆಗೆ ಅವರು 
ಸಿದ್ದವಾಗಿರುತ್ತಿದ್ದರು. ಇವರ ಮಿತ್ರ ಹಾಗೂ ಸಹವರ್ತಿ ಮುಗವಾಳಪ್ಪನವರು ಹೇಳುವಂತೆ 
ಬಟ್ಟೆ, ಹಾಸಿಗೆ, ಹೊದಿಕೆಗಳಿಗೂ ಅವರು ಚಂತಿಸುತ್ತಿದ್ದಿಲ್ಲವಂತೆ. ಹೋದ ಕಡೆ ಜನರು 
ಕೊಡಮಾಡುತ್ತಿದ್ದ ಎಲ್ಲ ಬಗೆಯ ಸೌಕರ್ಯಗಳನ್ನು ಕಿಂಚಿತ್ತೂ ಸಂಕೋಚವಿಲ್ಲದೆ, ಬೇದವಿಲ್ಲಬೆ 
ಸ್ವೀಕರಿಸುತ್ತಿದ್ದರು. ತಮೊದಿಗೆ ಒಯ್ದಿದ್ದ ಚಾದರ ಬಟ್ಟೆಗಳನ್ನು ಹಾದಿಯಲ್ಲಿ ಬಡಬಗ್ಗರಿಗೆ 
ಹೊದಿಸಿ ಬಂದ ಅನೇಕ ನಿದರ್ಶನಗಳನ್ನು ಮುಗವಾಳಪ್ಪುನವರು ನೆನಪಿಸಿಕೊಳ್ಳುತ್ತಾರೆ. 


iS | ಟಿ.ಸಿದ್ದಲಿಂಗೆಯ್ಸ 


ಸ್ವಾತಂತ್ರ ಚಳುವಳಿಯ ಅಂಗವಾಗಿ ಸಿದ್ದಲಿಂಗಯ್ಯನವರು ಮೊದಲು ಕೈಗೊಂಡ 
ಕಾರ್ಯವೆಂದರೆ ಕಾಂಗ್ರೆಸ್‌ ಸದಸ್ಯತ್ವವನ್ನು ಬೆಳೆಸುವುದು. ಜನ ಸಾಮಾನ್ಯರಿಗೂ ಚಳುವಳಿಯಲ್ಲಿ 
ತೊಡಗಿಸಿಕೊಳ್ಳುವ ಈ ಪ್ರಯೋಗ “ನಾಲ್ಕಾಣೆ ಸದಸ್ಯತ್ವ” ಎಂದೇ ಪ್ರಸಿದ್ಧವಾಗಿತ್ತು. ಇದಕ್ಕಾಗಿ 
ಸಿದ್ದಲಿಂಗಯ್ಕನೆವರು ಇಡೀ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡರು ಜುಲೈ 1937ರಲ್ಲಿ ಪ್ರಾರಂಭಗೊಂಡ 
ಅವರ ಈ ಸದಸ್ಯತ್ವ ಆಂದೋಲನ ವಂದಿ ಬೆಟ್ಟದ ಬುಡದಲ್ಲಿರುವ ಸುಲ್ತಾನ ಪೇಟೆಯಿಂದ 
ಮೊದಲಾಗಿ ಕೋಲಾರ ಜಿಲ್ಲೆ, ಬೆಂಗಳೂರು, ಮೈಸೂರು, ತುಮಕೂರು, ಚಿತ್ರದುರ್ಗ, ಹಾಸನ, 
ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳನ್ನು (ಆಗಿನ ಇಡೀ ಮೈಸೂರು ಸಂಸ್ಥಾನ) ಸುತ್ತಿ ಬರುವ 
ವೇಳೆಗೆ ಸೆಪ್ಟೆಂಬರ್‌ ತಿಂಗಳು ಕಳೆದಿತ್ತು. 


ಕಾಂಗ್ರೆಸ್‌ ಚಳುವಳಿ ಜನೆಪ್ರಿಯವಾಗುವುದು ಸಂಸ್ಥಾನದ ಸರ್ಕಾರಕ್ಕೆ ಅಪ್ರಿಯವಾಗಿತ್ತು. 
ಅದನ್ನು ಹತ್ತಿಕ್ಕಲು ಸರ್ಕಾರ ಸರ್ವ:ಪ್ರಯತ್ನದಲ್ಲಿ ತೊಡಗಿರುತ್ತಿತ್ತು. ಕಾಂಗ್ರೆಸ್‌ ಕಾರ್ಯಾಚರಣೆಗಳನ್ನು 
ತನ್ನ ಬಾತ್ತಿದಾರರಿಂದ ತಿಳಿದು ಕಾಂಗ್ರೆಸ್‌ ಸಭೆಗಳು ಏರ್ಪಡುವ ಮೊದಲೇ ಸರ್ಕಾರ ಪೊಲೀಸ್‌ 
ಬಂದೋಬಸ್ತು ಏರ್ಪಡಿಸಿ ಜನರು ಕಾಂಗ್ರೆಸ್‌ಮೊಂದಿಗೆ ಸಹಕರಿಸದೇ ಇರುವಂತೆ 
ಪ್ರಚೋದಿಸುವುದೇ ಅಲ್ಲದೆ ಬೆದರಿಕೆಗಳನ್ನು ಒಡ್ಡಿ ಪ್ರತಿಬಂಧಕಾಜ್ಞೆಗಳನ್ನು ಹೊರಡಿಸುತ್ತಿತ್ತು. 
ಕಾಂಗ್ರೆಸ್‌ ಚಳುವಳಿ ತೀವ್ರವಾದ ಅನೇಕ ಸಂದರ್ಭಗಳಲ್ಲಿ ಪೊಲೀಸರ ಕಣ್ಣು ತಪ್ಪಿಸಿ 
ನಡುರಾತ್ರಿಗಳಲ್ಲಿ ಸಭೆಗಳನ್ನು ನಡೆಸಬೇಕಾಗುತ್ತಿತ್ತು. 


ಇಂಥೆದೇ ಒಂದು ನಡುರಾತ್ರಿಯಲ್ಲಿ ತಾನು ಸುಮಾರು 5 ವರ್ಷದವನಿದ್ದಾಗ ತನ್ನ 
ತಂದೆಯನ್ನು ಮೊದಲಬಾರಿಗೆ ನೋಡಿದುದಾಗಿ ಸಿದ್ದಲಿಂಗಯ್ಯನವರ ಕಿರಿಯ ಪುತ್ರ 
ಟಿ.ಎಸ್‌. ಶಾಂತಕುಮಾರ್‌ ನೆನಪಿಸಿಕೊಳ್ಳುತ್ತಾರೆ. ಹೆಗಲೆಲ್ಲ ನೆಲಮನೆಯಲ್ಲಿರಬೇಕಾಗುತ್ತಿದ್ದ 
ಸಿದ್ದಲಿಂಗಯ್ಯನವರನ್ನು ನೋಡಬೇಕಾದರೆ ಇವರ ಮನೆ ಮಂದಿ ಇಂತಹ ವೇಳೆ ಮೀರಿದ 
ಸಭೆಗಳಿಗಾಗಿ ಕಾಯಬೇಕಾಗುತ್ತಿದ್ದ ದಿನಗಳು ಅವು. ಅಂದಿನ ಪರಿಸ್ಪಿಶಿಯ ಚಿತ್ರಣವನ್ನು ಕೊಡುವ 
ಪ್ರತಿನಿಧಿ ಸಬೆ ಕಲಾಪದ ವರದಿಯೊಂದನ್ನು ಗ್ರಂಥದ ಎರಡನೇ ಬಾಗದಲ್ಲಿ ಉದ್ದರಿಸಲಾಗಿದೆ. 
ಸ್ವತಂತ್ರನಾಡಿನಲ್ಲಿ ಐಶಾರಾಮವಾಗಿ ಬದುಕುತ್ತಿರುವ ನಮ್ಮಲ್ಲಿ ಎಷ್ಟುಮಂದಿಗೆ 


ಸಿದ್ದಲಿಂಗಯನವರಂತಹ ಬಲಿದಾನಿಗಳ ತ್ಯಾಗದ ಅರಿವಿದ್ದೀತು ? 

ಅಧಿಕಾರಿಗಳು, ಪೋಲೀಸರು ಅನೇಕಬಾರಿ ಇಂತಹ ಸಭೆಗಳಿಗೆ ಆಡಚಣೆ 
ಪ್ರತಿಬಂಧಗಳನ್ನೊಡ್ಡಿ ಕಾಂಗ್ರಸ್‌ ಕಾರ್ಯಕರ್ತರೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದುದನ್ನು 
ನೆನಪಿಸಿಕೊಳ್ಳುವುದರ ಜೊತೆಜೊತೆಗೆ ಅನೇಕ ಅಧಿಕಾರಿಗಳಿಂದಲೂ ಪೊಲೀಸರಿಂದಲೂ 
ಕಾಂಗ್ರೆಸ್‌ ಚಟುವಟಿಕೆಗಳಿಗೆ ಅಪ್ರತ್ಯಕ್ಷವಾಗಿ ಬೆಂಬಲ ದೊರೆತುದದನ್ನೂ ಸಿದ್ದಲಿಂಗಯ್ಯನವರು 
ಸ್ಮರಿಸಿದ್ದಾರೆ. ಶಿವಪರ ಸಮಾವೇಶದಲ್ಲಿ ಅಧಿಕಾರಿಗಳ ಕುಟುಂಬದ ಸದಸ್ಯರೂ ಕಾರ್ಯಕರ್ತರಾಗಿ 
ಸ್ವಯಂಸೇವಕರಾಗಿ ಸೇವೆ ಸಲ್ಲಿಿದುದನ್ನು ಸಿದ್ದಲಿಂಗಯ್ಯನವರ ಅನುವರ್ತಿಗಳು, ಅನೇಕರು 
ಹೊಗಳಿದ್ದಾರೆ. ಕಾಂಗ್ರೆಸ್‌ ಚಳುವಳಿಯಲ್ಲಿ ಪ್ರತಿರೋಧ ಉಂಟು ಮಾಡಿದ ಸರ್ಕಾರದ ಕ್ರಮಗಳು 
ಜನತೆಯನ್ನು ಮತ್ತಷ್ಟು ರೊಚ್ಚಿಗೆ ಏಳುವಂತೆ ಮಾಡಿದುವು. ಈ ಕ್ರಮಗಳಿಂದ ಪರೋಕ್ಷವಾಗಿ 
ಕಾಂಗ್ರೆಸ್‌ ಚಳುವಳಿ ಬಲಗೊಂಡಿತಲ್ಲದೆ ಜನರ ದೃಷ್ಟಿಯಲ್ಲಿ ಸರ್ಕಾರ ಮತ್ತಷ್ಟು ಹೀನಾಯವಾಗಿ 
ಕಾಣತೊಡಗಿತು. 


ಪ್ರತಿಭಾವಂತ ಸಂಸದೀಯ ಪಟು 19 


ಸಿದ್ದಲಿಂಗಯ್ಯನವರ ರಾಜ್ಯ ಪ್ರವಾಸದ ಅವಧಿಯಲ್ಲಿ ಅವರ ನಿಕಟವರ್ತಿಗಳಾಗಿ ಒದಗಿ 
ಬಂದ ಗಣ್ಯರ ಯಾದಿ ಬಹಳ ದೊಡ್ಡದು. ಮೈಸೂರು ಸಂಸ್ಥಾನವಲ್ಲದೆ ಅಂದಿನ ಕರ್ನಾಟಕ 
ಪ್ರಾಂತ್ಯ ಹಾಗೂ ರಾಜಾಳ್ವಿಕೆಗೆ ಒಳಪಟ್ಟ 10-17 ಸಣ್ಣ ಸಣ್ಣ ಸಂಸ್ಥಾನಗಳಿಗೆ ಸೇರಿದ ಎಲ್ಲ 
ನೇತಾರರ ದೇಶಭಕ್ತರ, ತ್ಯಾಗಿಗಳ, ಅದರ್ಶ ಪುರುಷರ ಹೆಸರುಗಳು ಇದರಲ್ಲಿ ಶಾಮೊಲಾಗಿದೆ. 

ಸ್ವಾತಂತ್ರ ಚಳುವಳಿಯು ಪ್ರಾರಂಭಕ್ಕೆ ರಚಿತಗೊಂಡ ಕ್ರಿಯಾ ಸಮಿತಿಯಲ್ಲಿ 
ಶ್ರೀಯುತರೊಂದಿಗೆ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಮತ್ತು ತಗಡೂರು 
ರಾಮಚಂದ್ರರಾಯರು ಶ್ರಮಿಸಿದ್ದಾರೆ. ಮೈಸೂರು ಕಾಂಗ್ರೆಸ್‌ ಸ್ಥಾಪನೆಯಲ್ಲಿ ರಾಜ್ಯದ ಭೂತಘೂರ್ವ 
ಮುಖ್ಯ ಮಂತ್ರಿಗಳಾದ ಕೆ.ಸಿ. ರೆಡ್ಡಿಯವರು, ಕೆಂಗಲ್‌ ಹನುಮಂತಯ್ಯನವರು, 
ಎಸ್‌. ನಿಜಲಿಂಗಪ್ಪನವರು, ದೇವರಾಜ ಅರಸು ರವರು, ಕಡಿದಾಳ ಮಂಜಪ್ಪನವರೇ ಅಲ್ಲದೆ 
ರಾಜಕೀಯ ಧುರೀಣರುಗಳಾದ ಸರ್ವ ಶ್ರೀ ಸಾವುಕಾರ್‌ ಚನ್ನಯ್ಯ, ಕೆ.ಟಿ. ಭಾಷ್ಕಂ, ಸಂಪಿಗೆ 
ವೆಂಕಟಪತಯ್ಯ, ವಿ.ಎಸ್‌. ನಾರಾಯಣ ರಾವ್‌, ಹೆಚ್‌.ಎಂ. ಚೆನ್ನಬಸಪ್ಪ, ಮದ್ದೂರು 
ಕೆ. ಸುಬ್ಬಾರಾವ್‌, ಎ.ಜಿ. ರಾಮಚಂದ್ರ ರಾವ್‌, ಮಾಲಿಮರಿಯಪ್ಪ, ಕೆ.ಟಿ. ಸತ್ಯನಾರಾಯಣ 
ಶೆಟ್ಟಿ, ಆರ್‌.ಆರ್‌. ದಿವಾಕರ್‌, ಭೂಪಾಳಂ ಸಹೋದರರು, ಎನ್‌.ಸಿ. ತಿಮಾಧೆಡ್ಡಿ ಬಿ.ಎನ್‌. 
ಗುಪ್ತಾ ಮತ್ತು ಮುಹಿಳಾ ಹೋರಾಟಗಾರರ ಪೈಕಿ ಚಿಕ್ಕಮಗಳೂರಿನ 
ಬಿ.ಎಲ್‌. ಸುಬ್ಬಮ್ಮ ಸಾವಿತ್ರಮ್ಮ ಬಳ್ಳಾರಿ ಸಿದ್ದಮ್ಮ ಯಶೋಧರಮ್ಮದಾಸಪ್ಪ, ಟಿ. ಸುನಂದಮ್ಮ 
ಮತ್ತು ಸಿದ್ದಲಿಂಗಯ್ಯನವರ ಧರ್ಮಪತ್ನಿ ಪಾರ್ವತಮನವರೂ ಪ್ರಮುಖವಾಗಿ ಸೇರಿದವರಾಗಿದ್ದಾರೆ. 
ಧ್ವಜ ಸತ್ಯಾಗ್ರಹದ ಕಾಲದಲ್ಲಿ ಶ್ರೀಯತರೊಂದಿಗೆ ವಿಶೇಷವಾಗಿ ತೊಡಗಿಸಿಕೊಂಡವರಲ್ಲಿ, 
ಹೆಚ್‌.ಕೆ. ವೀರಣ್ಣ ಗೌಡ ದಂಪತಿಗಳು, ರಂಗರಾಮಯ್ಯನವರು, ಎ.ಜಿ. ಬಂಡೀ ಸಿದ್ದೇಗೌಡರು, 
ಹೆಚ್‌.ಸಿ. ದಾಸಪ್ಪನವರು, ತಿರುಮಲಗೌಡರು, ಎಂ.ಎನ್‌. ಹೋಯಿಸ್‌ರವರು ಹಾಗೂ 
ಕೊಪ್ಪದ ಜಾಗಿರ್ದಾರ್‌ರವರು ಆದ್ಯರು. 


ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಪಾಲ್ಗೊಂಡು ಸಿದ್ದಲಿಂಗಯ್ಯನವರೊಂದಿಗೆ 
ಸೆರೆಮನೆ ಸೇರಿದವಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ 
ಡಿ.ಎಂ. ಚಂದ್ರಶೇಖರ್‌ ರವರು ಮಾಜಿ ಸಚಿವ ಕೆ.ಹೆಚ್‌. ದೊರೆಸ್ವಾಮಿ, ಮಹಾರಾಣಿ ಕಾಲೇಜಿನ 
ಪ್ರಿನ್ನಿಪಾಲರಾಗಿದ್ದ ಹೆಚ್‌.ಎನ್‌. ಕಾತ್ಕಾಯಿನಿ, ಆಕಾಶವಾಣಿ ನಿರ್ದೇಶಕರಾಗಿದ್ದ 
ಎನ್‌.ಪಿ. ವಿಠಲ್‌, ಮೇಜರ್‌ ವೇಣುಗೋಪಾಲ್‌, ಜಿ.ಆರ್‌. ಸ್ಥಾಮಿ, ಕೋಲಾರದ ಹುಸೇನ್‌ 
ಸಾಬ್‌, ಅಜರ್‌ ಅಲಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಟಿ. ಸಚ್ಚಿದಾನಂದ ಶಿವಂ ಇವರುಗಳು 
ಶಾಮೊಲಾಗಿದ್ದು, ಗುಪ್ತ ಚಳವಳಿಗಾರರಲ್ಲಿ ಉಚ್ಛ ನ್ಯಾಯಾಲಯದ ಮತ್ತೊಬ್ಬ ನ್ಯಾಯಮೂರ್ತಿ 
ನಿಟ್ಟೂರು ಶ್ರೀನಿವಾಸರಾವ್‌ ಮತ್ತು ಬುದ್ದದಾಸ್‌, ಎಂ.ಹೆಚ್‌. ಹಾ, ಅಬ್ದುಲ್‌ ಗಫಾರ್‌, 
ಎಂ.ವಿ. ಕೃಷ್ಣಪ್ಪ, ಸಿಬಿ ಮೋನೆಯ್ಯು ಹಾಗೂ ಸರದಾರ್‌ 
ಕೆ.ಎ. ವೆಂಕಟರಾಮಯ್ಯ ಇವರನ್ನು ಸಿದ್ದಲಿಂಗಯ್ಯನವರು ಸಂಸಿರುತ್ತಾರೆ. 

ಮೈಸೂರು ಕಾಂಗ್ರೆಸ್‌ ಚಳುವಳಿಯಲ್ಲಿ ಹೊರನಾಡಿನಿಂದ ಮುಂಬೈನ 
ಉಪಸಚಿವರುಗಳಾಗಿದ್ದೆ ಎಂ.ಪಿ. ಪಾಟೀಲ್‌ ಮತ್ತು ಟಿ.ಆರ್‌. ಸೆಸ್ಟಿ, ಮದ್ರಾಸಿನ 
ಟಿ. ಗೋಪಾಲರೆಡ್ಡಿ ಹಾಗೂ ಸೇಲಂನ ವೆಂಕಟಪ್ಪ ಚೆಟ್ಟಿಯಾರ್‌ ಇವರುಗಳು ಸಿದ್ದಲಿಂಗಯ್ಯನವರ 


ಒಡನಾಡಿದವರಾಗಿದ್ದಾರೆ. ಅಷ್ಟೇಕೆ ತಮ್ಮನೇಲ ಚಿಂತನೆ ಮತ್ತು ದೃಡ ನಿಶ್ಚಯಗಳಿಂದ ರಾಷ್ಟ್ರಪಿತ 


wl p= 
ಮಹಾತ್ಮಗಾಂಧಿ, ಸರ್ದಾರ್‌ ವಲ್ಲಬುಯಿ ಪಟೇಲ್‌ ಮುತ್ತು ಜವಹರಲಾಲ್‌ ನೆಹೆರು ಇವರುಗಳ 


ಮುನವೊಲಿಸಕೊಂಡು ಅದರ ನಂಬಿಕೆ ಭರವಸೆಗಳಿಗೆ ಪಾತ್ರರಾದ ಅಸದ್ಧಶ ವ್ಯಕ್ತಿತ್ತ 
ಸಿದ್ದಲಿಂಗಯ್ಕನವ [el 


ಸಿದ್ದಲಿಂಗಯ್ಯನವರ ಸಜೆಗಳು ನಡೆಯುವ ಕಡೆಗಳಲೆಲ್ಲ ಆಯಾಯಾ ಪ್ರದೇಶದ 
ಮುಖಂಡರುಗಳು ಮೊಬಲೇ ಸುತ್ತಿನ ಎಲ್ಲ ಗ್ರಾಮಗಳಿಗೆ ಸುದ್ದಿ ಮುಟ್ಟಿಸಿ ಜನರು ಸೇರುವಂತೆ 


ಪ್ಯವಸ್ಥಮಾಡುತ್ತಿದ್ದರು. ತಾವೂ ವೇದಿಕೆಗಳಲ್ಲಿ ಕುಳಿತು, ಜನಮನವನ್ನು ಸಿದ್ದಲಿಂಗೆಯ್ಕನವರಿಗೆ 
ಹತ್ತಿರವಾಗಿಸಿದರು ಹಾಗೂ ಮುಂದಿನ ಪ್ರವಾಸಕ್ಕೆ ಸೌಲಬ್ಯ ಮಾಡಿಕೊಡುತ್ತಿದ್ದರು. ಈ 
ಅನುಭವಗಳನ್ನು ಸಿದ್ದಲಿಂಗಯ್ಯನವರು ಕೊನೆಯವರೆಗೂ ನೆನಪಿಸಿ ೂಳ್ಳುತ್ತಿದ್ದರು. ಕಂಡ 
ಕಂಡವರಲ್ಲಿ ಹಂಚಿಕೊಳ್ಳುತ್ತಿದ್ದರು. ಸಿದ್ದಲಿಂಗಯ್ಯನವರು ಜನಾನುರಾಗಿಗಳಾಗಿ ಬೆಳೆಯುವಲ್ಲಿ 
ಆವರ ಬದುಕಿನ ಈ ಪಟ್ಟು ಅತಿ ಮಹತ್ವದ್ದಾಗಿ ಪರಿಣಮಿಸಿತು. 


ವಿದೇಶ ಪ್ರವಾಸದಲ್ಲಿ ಸಿದ್ದಲಿಂಗಯ್ಯನವರ ಅನುಭವಗಳನ್ನು ಜನಜನಿತಗೊಳಿಸುವಲ್ಲಿ 


[9°] 
ಮತ್ತು ಸಿದ್ದಲಿಂಗಯ್ಕನಖರ ಕಾಂಗ್ರೆಸ್‌ ಸಭೆಗಳ ಸಂದೇಶ ಹಾಗೂ ಮಾಹಿತಿಗಳನ್ನು ಪ್ರನಾರ 
ಮಾಡುವ ಮೂಲಕ ಚಳುವಳಿಯನ್ನು ಯಪನಸ್ಸುಗೊಳಿಸುವಲ್ಲಿ ಅಂದಿನ "ಪ್ರಜಾಮತ ಪತಿಕೆಯ 
ಸಂಪಾದಕ ಹಾಗೂ ಹಿರಿಯ ಪೇತಾಲ ಬಿ.ಎನ್‌. ಗುಪ್ತ ಮತ್ತು" ವಿಶ್ರ ಕರ್ನಾಟಕ” ದಿನಪತ್ರಿಕೆಯ 
ಎವಾ 


ಸಂಪಾದಕರಾದ ತಿ.ತಾ. ಶರ್ಮ ಇವರುಗಳ ಸೇವೆಯನ್ನು ಸ ಸಿದ್ದಲಿಂ ಗಯ್ಯವನವರು ಅತ್ಯಂತ 


ಕಾಂಗ್ರೆಸ್‌ ಚಳುವಳಿಯ ಸಂಘಟನೆಗೆ ಜನರಿಂದ ಅಪಾರ ಬೆಂಬಲ ದೊರೆಯುತ್ತಿದ್ದುದನ್ನು 


ಸರ್ಕಾರ ಗ ಪರಿಗಣಿಸಿತು. ಈ ಅಂದೋಲನವನ್ನು ಹತ್ತಿಕ್ಕುವ ಪ್ರಯತ್ನವಾಗಿ ಸರ್ಕಾರ 
ಕಾಂಗ್ರಸ್‌ ಸಭೆಗಳು ಖಟಯುವರ ಷೇಧಿಸಿ ಪ್ರತಿಬಂಧಕಾಜ್ಞೆಗಳನ್ನು ಹೊರಡಿಸಿತಲ್ಲದೆ ಈ 
de ಲ್ಲಂಪಿಸಿದ ನಾಯಕರನ್ನು ಬಂಧಿಸಿ ಸೆರೆಮನೆಗೆ ದೂಡುವ ಕ್ರಮಗಳು ಹೆಚ್ಚಾಯಿತು. 


ಸಿದಲಿಂಗಯ ಸ ತೆಮ್ಮ ಪಾಟೀ ಪ್ರವೇಶವನ್ನು ಮುಗಿಸಿ ಅಕ್ಟೋಬರ್‌ ಆ ಬದಲ್ಲಿ 
ದೊಡ್ಡಬಳ್ಳಾಪುರ ಕೇಂದ್ರಕ್ಕೆ ಜಂದಿರುಗುತ್ತಿದ್ದತೆ 6.10.37ರಂದು ಕ್ರಿಯಾ ಸಮಿತಿಯ ಮೂವರೂ 


[7 
ಸದಸ್ಯರ ವಿರುದ್ದ ಭದ್ರತಾ ಕ್ರಮ ಜರುಗಿಸುವ ಪರ ಸರ್ಕಾರ ನೋಟೀಸು ಜಾರಿ ಮಾಡಲಾಯಿತು. 
ಸಿಟಿ ಮ್ಯಾಜಿಸ್ಪೇಟರ ಮುಂದೆ ಜಾಮೀನು ಕೊಡಲು ವಿರಾಕರಿಕಿಬ ಈ ಮೂವರನ್ನೂ ತಲಾ 
pe "ಅಜ 


ಒಂದು ವರ್ಷ ಕಾಲ ಸರೆಮನೆ ವಾಸಕ್ಕೆ ಗುರಿ ಮಾಡಲಾಯಿತು. ಇದರಿಂದೆ ಜನರ ಭಾವನೆಗಳನ್ನು 
ಮತ್ತಷ್ಟು ತೆಣಕಿವಂತಾಯಿತು. ರಾಜ್ಯದೆ ಎಲ್ಲ ಡೆ ಪ್ರತಿಭಟನೆಗಳು ಷಚ್ಚಾದಪು. ಜನರು ಸಬೆ 
ಸೇರಿ ಪ್ರತಿಭಟನೆ ಮಾಡುವುದರ ನಿರುದ್ಧ ಹೊರಡಿ ಸಿದ ಆಜ್ಞೆಗಳನ್ನು ಉಲ್ಲಂಘಸಲಾಗುತ್ತಿತ್ತು 


ವಿ 


ಈ ಮಧ್ಯೆ ಕಲ್ಕತ್ತದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್‌ ಕ್ರಿಯಾ ಸಮಿತಿ ಸಭೆಯಲ್ಲಿ 
ಮೈಸೂರು ಸಂಸ್ಥೆಯಲ್ಲಿ ಜರುಗಿದ ಘಟನೆಗಳನ್ನು ಚರ್ಚಿಸಿ ಇಲ್ಲಿಯ ಹೋರಾಟಗಾರರಿಗೆ 


ಪ್ರತಿಭಾವಂತ ಸಂಸದೀಯ ಪಟು 2} 


ಸಹಾನುಭೂತಿ ಸೂಚಿಸುವ ಮತ್ತು ಸರ್ಕಾರದ ಕ್ರಮಗಳನ್ನು ಖಂಡಿಸುವ ನಿರ್ಣಯವನ್ನು 
ಕೈಗೊಳ್ಳಲಾಯಿತು. ಈ ನಿರ್ಣಯವನ್ನು ಮಹಾತ್ನಾಗಾಂಧಿಯವರು ಒಪ್ಪಲಿಲ್ಲ. ಮುಂದೆ 
ವಾರ್ಧಾದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್‌ ಸಮಿತಿಯ ಸಭೆಯಲ್ಲಿ ಸಂಸ್ಥಾನಗಳಲ್ಲಿ ರಾಷ್ಟ್ರೀಯ 
ಕಾಂಗ್ರೆಸ್‌ ಶಾಖೆಗಳು ಇರತಕ್ಕದ್ದಲ್ಲವೆಂದು, ಈ ಸಂಸ್ಥಾನಗಳಲ್ಲಿ ಜವಾಬ್ದಾರಿ ಸರ್ಕಾರಕ್ಕೆ ನಡೆಸುವ 
ಹೋರಾಟ ಸ್ವತಂತ್ರ ಸಂಸ್ಥೆಗಳ ಮೂಲಕವಲ್ಲದೆ ರಾಷ್ಟ್ರೀಯ ಕಾಂಗ್ರೆಸ್‌ನ ಹನರಿನಲ್ಲಿ 
ನಡೆಯತಕ್ಯದ್ದಲ್ಲವೆಂದು ನಿರ್ಣಯಿಸಲಾಯಿತು. ಇದರಿಂದ ಮೈಸೂರು ಸಂಸ್ಥಾನದಲ್ಲಿ 
ಚಳುವಳಿಗಾರರ ವಿರುದ್ಧ ಸರ್ಕಾರದ ದಬ್ಬಾಳಿಕೆ ಮಿತಿಮೊರಿತು. 


ಪ್ರತಿಬಂಧಕಾಜ್ಞೆಗಳೆನ್ನು ಉಲ್ಲಂಘಿಸಿ ಅವರನ್ನು ದಸ್ತಗಿರಿಮಾಡಿ ಸೆರೆಮನೆಗೆ ತುಂಬುವ 
ಸರ್ಕಾರದ ಪ್ರತಿಕ್ರಿಯೆಯಿಂದ ಅದು ಹೆಚ್ಚಿನ ಪೇಚಿಗೆ ಸಿಲುಕುವಂತಾಯಿತು. ಕಾರಣ, 
ಜೈೆಲುಗಳೆಲ್ಲವೂ ಕಾಂಗೈೆಸಿಗರಿಂದ ತುಂಬಿಹೋಗಿದ್ದವು. ಈ ಪರಿಸ್ತಿತಿಯನ್ನು ನಿಭಾಯಿಸುವುದು 
ಸರ್ಕಾರಕ್ಕೆ ಕಷ್ಟವಾಗಿತ್ತು. ಮಹಾತ್ಮಾಗಾಂಧಿಯವರು ರಾಜಾಜಿಯವರ ಮುಖೇನ ಮೈಸೂರಿಗೆ 
ರಾಯಭಾರ ಕಳುಹಿಸಿದ್ದೇ ತಡ ದಿವಾನರು ಎಲ್ಲ ಬಂಧಿತರನ್ನು ಫೆಬ್ರವರಿ 1938ರಲ್ಲಿ ಬೇಷರತ್ತಾಗಿ 
ಬಿಡುಗಡೆ ಮಾಡುವ ಮೂಲಕ ಸದ್ಯಕ್ಕೆ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳುವಂತಾಯಿತು. 
ಆದರೆ ಪ್ರಜೆಗಳು ತಮ್ಮ ಅಭಿಪ್ರಾಯಗಳನ್ನು ಸ್ವತಂತ್ರವಾಗಿ ವ್ಯಕ್ತಪಡಿಸುವ ಮತ್ತು 
ನ್ಯಾಯಯುತವಾಗಿ ಪ್ರತಿಭಟಿಸುವ ಕಾರ್ಯಾಚರಣೆಯ ವಿರುದ್ಧ ಮಾಡಲಾದ 
ಪ್ರತಿಂಬಧಕಾಜ್ಞೆಗಳನ್ನು ಮಾತ್ರ ಸರ್ಕಾರ ತೆರವು ಮಾಡಲಿಲ್ಲ. ಇದರಿಂದಾಗಿ ಜನರ ನಾಗರೀಕ 
ಹಕ್ಕುಗಳಿಗೆ ಧಕ್ಕೆ ಉಂಟಾಯಿತು. 


ಮುಂದೆ ಹರಿಪುರದಲ್ಲಿ ನಡೆದ ರಾಷ್ಟ್ರೀಯ ಸಮಾವೇಶದಲ್ಲಿ ದೇಶೀಯ ಸಂಸ್ಥಾನಗಳಲ್ಲಿ 
ರಾಷ್ಟ್ರೀಯ ಕಾಂಗೆಸಿನ ಶಾಖೆಗಳು ತೆರೆಯುವುದಕ್ಕೆ ಅವಕಾಶ ಕಲ್ಲಿಸಲಾಯಿತಾದರೂ ಚಳುವಳಿ 
ಸತ್ಯಾಗ್ರಹಗಳು ಸಂಸ್ಥಾನಗಳ ಜನರೇ ಸ್ಥಾಪಿಸಿಕೊಂಡ ಸ್ವತಂತ್ರ ರಾಜಕೀಯ ಸಂಸ್ಥೆಗಳಿಂದ 
ನಡೆಯಬೇಕೆಂದು ನಿರ್ಣಯಿಸಲಾಯಿತು. "ಈ ಬಹಯ ವಂದಿ ಮೈಸೂರು ಸಂಸ್ಥಾನದಲ್ಲಿ 
ಜವಾಬ್ದಾರಿಯುತ ಸರ್ಕಾರ ಸ್ಥಾಪನೆಗಾಗಿ ಹೋರಾಡಲು ಒಂದು ಸ್ವತಂತ್ರ ರಾಜಕ ಯ ಸಂಸ್ಥೆಯನ್ನು 
ರಚಿಸಿಕೊಳ್ಳುವ ಅನಿವಾರ್ಯ ಒದಗಿಬಂತು. 

ಚಳುವಳಿಗಾರರ ಬಂಧನಗಳು ಹೆಚ್ಚಿದಂತೆ ಸಂಘಟನೆ ಮತ್ತೂ ಬಲವಾಯಿತು. ರಾಷ್ಟ್ರೀಯ 
ಕಾಂಗ್ರೆಸಿನ ಮೈಸೂರು ಮಂಡಲಿ ವರ್ಷಕ್ಕೊಮ್ಮೆ ರಾಜ್ಯ ಮಟ್ಟದ ಸಮಾವೇಶವನ್ನು ಸಂಘಟಿಸುವ 
ಮೂಲಕೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ತೀರ್ಮಾನಿಸಲು ಪ್ರಾರಂಭಿಸಿತು. ಇಂತಹ 
ಎರಡನೇ ಸ ನಮಾಜು 1938ರಲ್ಲಿ ಚಿತ್ರದುರ್ಗದಲ್ಲಿ ನಡೆದಿತ್ತು. ಮುಂದಿನ ಸಮಾವೇಶವನ್ನು 
ಜಣಿವರಿ 1939ರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಡೆಸುವುದೆಂದು ಯೋಜನೆಯಾಗಿತ್ತು. ಆದೆರೆ 
ಅದೇ ವರ್ಷ ಫೆಬ್ರವರಿ ಗಳಿಗೂ ಕಾಂಗ್ರೆಸ್‌ ಮಂಡಲಿ ಸಭೆಯನ್ನು ನಡೆಸಿ ಸ್ಥಳೀಯ 
ಪರಿಸ್ಥಿತಿಯನ್ನು ಹರಿಪುರದ ಅಧಿವೇಶನದವರೆಗಿನ ರಾಷ್ಟ್ರೀಯ ವಿದ್ಯಮಾನಗಳನ್ನು 
ಗಮನದಲ್ಲಿರಿಸಿಕೊಂಡು ಈ ಇಂದಲ್ಲ ಒಂದು ಸ್ವತಂತ್ರ ರಾಜಕೀಯ ಸಂಸ್ಥೆಯನ್ನು ಸ್ಥಾಪಿಸುವ 
ಮೆತ್ತು ಸರ್ಕಾರದಿಂದ ಇದಕ್ಕೆ ಅಂಗೀಕಾರ ಭಟ ಬಗ್ಗೆ ತ್ವರಿತ ಕಾನನ 


2165-3 


ಸ ಟ.ಸಿದ್ದಲಿಂಗಯ್ಕ 


ಕೈಗೊಳ್ಳಬೇಕಾಯಿತು. ಆ ಸಲುವಾಗಿ ಮೂರನೇ ಸಮಾವೇಶವನ್ನು ಮುಂದಿನ ಏಪ್ರಿಲ್‌ ತಿಂಗಳಲ್ಲೇ 
ವಡೆಸಲು ತೀರ್ಮಾನಿಸಲಾಯಿತು. 

ಈ ಸಮಾವೇಶವನ್ನು ಶಿವಪುರದಲ್ಲಿ ಏರ್ಪಡಿಸಲು ಮೈಸೂರು ಜಿಲ್ಲೆಯ ಕಾರ್ಯಕರ್ತರು 
ಮುಂದಾಧ ಮೇರೆಗೆ ಏಪ್ರಿಲ್‌ 10, 11 ಮತ್ತು 12ರಂದು ಶ್ರೀ ಹೆಚ್‌.ಕೆ. ವೀರಣ್ಣ ಗೌಡರ 
ನೇತೃತ್ವದಲ್ಲಿ ನಡೆಸಲು ತೀರ್ಮಾನಿಸಲಾಯಿತು. ಸಂಸ್ಥೆಯಲ್ಲಿ ಜವಾಬ್ದಾರಿಯುತ ಸರ್ಕಾರ 
ಸ್ಥಾಪನೆಗಾಗಿ ನಡೆಯುವ ಚಳುವಳಿ ಧ್ವಜ ಸತ್ಯಾಗ್ರಹದ ರೂಪದಲ್ಲಿ ಈ ಸಮಾವೇಶದ 
ಜೊತೆಜೊತೆಗೆ ನಡೆಯತಕ್ಕದ್ದೆಂದು ಹಮಿಕ್ರೊಂಡು ಆಯೋಜಿಸಲಾಯಿತು. ಇದನ್ನು 
ಕಾರ್ಯಗತೆಗೊಳಿಸಲು ನಿರ್ಧಾರವಾದಂದಿನಿಂದ ಕೇವಲ 5-6 ವಾರಗಳಷ್ಟೇ ಅವಧಿ ಉಳಿಯಿತು. 
ಅಧಿವೇಶನ ನಡೆಸುವ ಸಂಪೂರ್ಣ ಜವಾಬ್ದಾರಿಯನ್ನು ಸಾಹುಕಾರ್‌ ಚನ್ನೆಯ್ಕನವರು ಹೊತ್ತಿದ್ದರು. 
ಮಾರ್ಚ್‌ 14ನೇ ತಾರೀಖು ಶಿವಪುರದ ಪಿ. ತಿರುಮಲೇಗೌಡರ ಮುಂದಾಳತ್ವದಲ್ಲಿ ಸ್ವಾಗತ 
ಸಮಿತಿ ಸಬೆ ಸೇರಿ ಕಾರ್ಯಕಾರಿ ಸಮಿತಿ ಹಾಗೂ ಅನೇಕ ಉಪಸಮಿತಿಗಳನ್ನು ನೇಮಿಸಿತು. 
ಅಧಿವೇಶನ ನಡೆಸಲು ತಿರುಮಲೇಗೌಡರು ಬೆಂಗಳೂರು - ಮೈಸೂರು ಹೆದ್ದಾರಿಗೆ 
ಹೊಂದಿಕೊಂಡಿದ್ದ ತಮ್ಮ ಎಂಟು ಎಕರೆ ಜಮೊವನನ್ನು ತೆರವು ಮಾಡಿ ಕೊಟ್ಟರು. 

ರಾಷ್ಟ್ರೀಯ ಕಾಂಗ್ರೆಸ್‌ ಹರಿಪುರದಲ್ಲಿ ನಡೆಸಿದ ಸಮಾವೇಶದ ಮಾದರಿಯಣ್ಲೀ ಶಿವಪುರ 
ಸಮಾವೇಶ ಜರುಗುವಂತೆ ಉದ್ದೇಶಿಸಲಾಯಿತು. ಇದು ಯಶಸ್ವಿಯಾಗದಂತೆ ತಡೆಯುವುದು 
ಸಂಸ್ಥಾನದ ದಿವಾನರಿಗೆ ಪ್ರತಿಷ್ಠೆಯ ವಿಷಯವಾಗಿ ಪರಿಣಮಿಸಿತು. ಇದಕ್ಕಾಗಿ ಈ ಯೋಜನೆಯನ್ನು 
ಶಿಥಿಲಗೊಳಿಸಲು ಎಲ್ಲ ಮಾರ್ಗಗಳನ್ನೂ ಸರ್ಕಾರ ಆಲೋಚಿಸಿತು. ಮದ್ರಾಸ್‌ ರಾಜ್ಯದಲ್ಲಿ 
ಅವಹೇಳನಕ್ಕೆ ಗುರಿಯಾಗಿದ್ದ ಪೋಲೀಸ್‌ ಅಧಿಕಾರಿ ಹೆಮಿಲ್ಪನ್‌ ಅವರನ್ನು ಮೈಸೂರಿಗೆ 
ಕರೆಸಿಕೊಂಡು ಇಲ್ಲಿನ ಪೋಲೀಸ್‌ ಮಹಾ ನಿರ್ದೇಶಕೆರನ್ದಾಗಿ ನೇಮಿಸಲಾಯಿತು. ಪೊಲೀಸ್‌ 
ಬಲವನ್ನು ಸಹ ಹೆಚ್ಚಿಸಲಾಯಿತು. ಶಿವಪುರದ ಇಡೀ ಪ್ರದೇಶದಲ್ಲಿ ಸೆಕ್ಷನ್‌ 144ರ 
ನಿಷೇದಾಜ್ಞೆಯನ್ನು ಜಾರಿಗೊಳಿಸಲಾಯಿತು. 

ಧ್ವಜ ಸತ್ಯಾಗ್ರಹ ಏರ್ಪಡುವ ಮೊದಲೇ ಸರ್ಕಾರ ವಿಶಾಲ ಮನೋಭಾವ ತಾಳಿ 
ಕಾಂಗ್ರೆಸ್‌ ಕಾರ್ಯಕರ್ತರನ್ನು ಮಾತುಕತೆಗೆ ಆಹ್ಹಾನಿಸುವರೆಂಬ ಊಹೆ ಹುಸಿಯಾಯಿತು. 
ದಿವಾನ್‌ ಮಿರ್ಜಾ ಅವರ ಉದ್ಧಟತನವನ್ನು ಸವಾಲಾಗಿ ತೆಗೆದುಕೊಂಡ ಸತ್ಯಾಗ್ರಹಿಗಳು 
ಚಳುವಳಿಯನ್ನು ಕಾರ್ಯಗತಗೊಳಿಸುವುದರಿಂದ ಉಂಟಾಗುವ ಯಾವುದೇ ಪರಿಣಾಮವನ್ನು 
ಎದುರಿಸಲು ನಿಶ್ಚಯಿಸಿದರು. ಆದರೆ ಅಮಾಯಕ ಪ್ರಜೆಗಳನ್ನು ಸರ್ಕಾರದ ದಯಾಹೀನ 
ದುಂಡಾವರ್ತಿಗೆ ಒಡ್ಡುವುದರ ಘೋರ ಪರಿಣಾಮಗಳನ್ನು ಮನಗಂಡ ಕಾಂಗ್ರೆಸ್‌ ನಾಯಕರಲ್ಲಿ 
ಕಳವಳ ಹೆಚ್ಚಾಗತೊಡಗಿತು. ಸಮಾವೇಶದ ಅಧ್ಯಕ್ಷರಾಗಲಿದ್ದ ಸಿದ್ದಲಿಂಗಯ್ಯನವರು ಹಿಂದಿನ 
ದಿನವೇ ಅಂದರೆ ದಿನಾಂಕ 9.4.38ರಂದು ಶಿವಪುರ ತಲುಪುವುದಿತ್ತು. ಆ ದಿನ ಸಂಜೆ ನಾಲ್ಕು 
ಘಂಟೆಗೆ ಅವರು ಕಾರಿನಲ್ಲಿ ಶಿವಪುರಕ್ಕೆ ಬಂದಿಳಿದರು. ಬೆಂಗಳೂರಿನಿಂದ ಶಿವಪುರದವರೆಗೆ 
ಹಳ್ಳಿಗಳಲ್ಲಿ ಜನ ರಸ್ತೆಯ ಇಕ್ಕೆಲಗಳಲ್ಲಿ ಸಾಲು ನಿಂತು ಅಧ್ಯಕ್ಷರಿಗೆ ಶುಭ ಕೋರಿದರು. ಅಧಿವೇಶನದ 
ಸ್ಥಾಗತ ಸಮಿತಿಯ ಮಹತ್ವದ ಸಭೆ ಆಂದು ಬೆಳಗಿನಿಂದ ಸಂಜೆಯವರೆಗೂ ನಡೆಯಿತು. 


ಪ್ರತಿಭಾವಂತ ಸಂಸದೀಯ ಪಟು 


to 
[A 


ಸಭೆಯಲ್ಲಿನಾಳಿನ ಅಧಿವೇಶನವನ್ನು ರದ್ದುಗೊಳಿಸಬೇಕೇ, ಸತ್ಯಾಗ್ರಹವನ್ನು ಕೈ ಬಿಡಬೇಕೇ, 
ಅಧಿವೇಶನದ ಮುನ್ನಾ ದಿನದ ಮೆರವಣಿಗೆಯನ್ನು ಕೈ ಬಿಡುವುದೇ ಇತ್ಯಾದಿ ವಿಚಾರಗಳನ್ನು 
ಕುರಿತು ಆತಂಕಕಾರಿ ವಾತಾವರಣದಲ್ಲಿ ಗಂಟೆಗಟ್ಟಲೇ ಆವೇಶಪೂರ್ಣ ಚರ್ಚೆ ನಡೆದಿತ್ತು. 
€ತಾರರಲ್ಲಿ ಭಾವೋದ್ವೇಗಕ್ಕೆ ಬೀಳದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕೆಂಬ ಅಭಿಪ್ರಾಯವಿತ್ತು. 
ಸಭಿಕರಲ್ಲಿ ಅತಿವಾದಿಗಳೂ ಮಿತವಾದಿಗಳೂ ಇದ್ದರು. ಪರಿಣಾಮ ಪ್ರಜ್ಞೆಯುಳ್ಳ ಸಮವರ್ಶಿಗಳೂ 
ಇದ್ದರು. ಆದರೆ ಕೊನೆಯ ಘಟ್ಟದಲ್ಲಿ ಪರಿಣಾಮ ಏನೇ ಆಗಲಿ ಅಧಿವೇಶನವನ್ನು ನಡೆಸಿಯೇ 
ತೀರಬೇಕೆಂದು ಮಹಿಳಾ ಕಾರ್ಯಕರ್ತರು ಪಟ್ಟು ಹಿಡಿದ ಕಾರಣ ಯೋಜನೆಯನ್ನು 
ಕಾರ್ಯಗತಗೊಳಿಸಲು ಸಬೆ ತೀರ್ಮಾನಿಸಿತು. ಈ ನಿರ್ಣಯವನ್ನು ಜನತೆ ಒಕ್ಕೂರಲಿನಿಂದ 
ಸ್ವಾಗತಿಸಿ ಉತ್ಸಾಹದಿಂದ ಕುಣಿದಾಡಿತು. 


ಅಧಿವೇಶನದ ಹಿಂದಿನ ದಿನ ಸಂಜೆ ಆರು ಗಂಟೆಗೆ ಶಿವಪುರ ಮತ್ತು ಮದ್ದೂರಿನ 
ಬೀದಿಗಳಲ್ಲಿ ಅಧ್ಯಕ್ಷರ ಮೆರವಣಿಗೆ ಏರ್ಪಾಡಾಗಿತ್ತು. ಎಲ್ಲ ಬೀದಿಗಳ ಇಕ್ಕೆಲಗಳಲ್ಲಿ ಜನ 
ಮೆರವಣೆಗೆ ವೀಕ್ಷಿಸಲು ಸಾಲು ಸಾಲಾಗಿ ನಿಂತಿದ್ದರು. ರಾಜ್ಯದ ಎಲ್ಲ ಮೂಲೆಗಳಿಂದ 
ಮುಖಂಡರು, ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರ ತಂಡಗಳೇ ಅಲ್ಲದೆ ಮೈಸೂರು 
ಜಿಲ್ಲೆಯ ಹಾಗೂ ಮದ್ದೂರಿನ ಸುತ್ತಮುತ್ತಲ ಪಟ್ಟಣಗಳ ಮತ್ತು ಹಳ್ಳಿಗಳಿಂದ ಸಾವಿರಾರು ಜನ 
ರೈಲುಗಳಲ್ಲಿ, ಬಸ್ಸುಗಳಲ್ಲಿ, ಕಾರುಗಳಲ್ಲಿ, ಎತ್ತಿನಗಾಡಿಗಳಲ್ಲಿ ಮತ್ತು ಕಾಲ್ಲಡಿಗೆಯಲ್ಲಿ ಬಂದು 
ಸೇರಿದ್ದರು. ಸುಮಾರು 200 ಬಸ್ಸುಗಳು ಮತ್ತು ಕಾರುಗಳು ಬೇರೆಬೇರೆ ಸ್ಥಳಗಳಿಂದ ಸಭಿಕೆದನ್ನು 
ಹೊತ್ತು ತಂದಿದ್ದುವು. ಎಲ್ಲೆಡೆ ಕಾಂಗ್ರಸ್‌ ಟೋಪಿಗಳ ಸಮುದ್ರವೇ ಕಾಣುತ್ತಿತ್ತು. ಅಧ್ಯಕ್ಷರ 
ಮೆರವಣಿಗೆಗೆ ವಿಶೇಷ ರಥವನ್ನು ಸಜ್ಜ್ಞುಮಾಡಲಾಗಿತ್ತು. ಸಾಲಂಕೃತ ಎತ್ತಿನ ಬಂಡಿಯ ಮೇಲೆ 
ಮಂಟಪವನ್ನು ಮತ್ತು ಮೆಟ್ಟಿಲುಗಳುಳ್ಳ ವೇದಿಕೆಯನ್ನು ನಿರ್ಮಿಸಿ ವಿಶೇಷವಾಗಿ ಅಲಂಕರಿಸಲಾಗಿತ್ತು. 
ರಥಕ್ಕೆ ಎಂಟು ಜತೆ ಎತ್ತುಗಳನ್ನು ಶೃಂಗರಿಸಿ ಕಟ್ಟಲಾಗಿತ್ತು. ಒಂದೊಂದು ಜತೆ ಎತ್ತುಗಳು 
ಮೈಸೂರು ಸಂಸ್ಥಾನದ ಎಂಟು ಜಿಲ್ಲೆಗಳನ್ನು ಪ್ರತಿನಿಧಿಸಿದ್ದವು. 

ಅಧ್ಯಕ್ಸರು ಮಹಾತ್ಮಾ ಗಾಂಧಿಯವರ ಪೋಟೋ ಹಿಡಿದು ರಥವನ್ನೇರಿ 
ಶ್ರೀಮದ್ಧಾಂಭೀರ್ಯದಿಂದ ಜನರ ಅಭಿಮಾನಪೂರ್ವಕ ಶುಭಾಶಯಗಳನ್ನು ಸ್ವೀಕರಿಸಿದರು. 
ಮೆರವಣಿಗೆ ಹೊರಟಿತು. ಜಿಲ್ಲಾ ಪ್ರತಿನಿಧಿಗಳು ಮೆರವಣಿಗೆಯುದ್ದಕ್ಕೂ ಅಲ್ಲಲ್ಲಿ ನಿಂತು ತಮ್ಮ 
ಜಿಲ್ಲೆಯ ಪರವಾಗಿ ಅಧ್ಯಕ್ಷರಿಗೆ ಹಾರ ತುರಾಯಿಗಳನ್ನು ಅರ್ಪಿಸುತ್ತಿದ್ದರು. ಅದರ ಹಿಂದೆ 64 
ಅಲಂಕೃತ ಎತ್ತಿನ ಬಂಡಿಗಳು ಮೆರವಣಿಗೆಯಲ್ಲಿದ್ದವು. ಮೆರವಣಿಗೆ ಸುಮಾರು ಅರ್ಧ ಮೈಲು 
ಉದ್ದವಿತ್ತು. ವಾನಾ ವಿಧದ ವಾದ್ಯಗಾರರು ತಮ್ಮ ಬ್ಯಾಂಡ್‌ಗಳೊಂದಿಗೆ ಸ್ವಯಂ ಪ್ರೇರಿತವಾಗಿ 
ಬಂದು ಮೆರವಣಿಗೆಯಲ್ಲಿ ವಾದ್ಯಗಳನ್ನು ನುಡಿಸಿ ರಂಗೇರಿಸಿದ್ದರು. ಶಿವಪುರಕ್ಕೆ ಸುಮಾರು 
ಮೂರುವರೆ ಕಿಲೋಮೀಟರು ದೂರದ ಒಂದು ಸ್ಥಳದಿಂದ ಹೊರಟ ಮೆರವಣಿಗೆ ಅತ್ಯಂತ 
ವೈಭವ ಮತ್ತು ಸಂಭ್ರಮಗಳಿಂದ ಜರುಗಿ ರಾತ್ರಿ 8.30ರ ವೇಳೆಗೆ ಪ್ರವಾಸಿ ಮಂದಿರದಲ್ಲಿ 
ಏರ್ಪಡಿಸಲಾಗಿದ್ದ ಅಧ್ಯಕ್ಷರ ಬಿಡಾರದ ಬಳಿ ಸೇರಿತು. ಅಲ್ಲಿ ಅಧ್ಯಕ್ಷರು ಲಘು ಭಾಷಣ ಮಾಡಿ 
ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಿದರು. ಅಲ್ಲಿಗೆ ಅಧಿವೇಶನದ ಅಂದಿನ ಕಾರ್ಯಕ್ರಮಗಳು 


ET A NEN 


24 ಟ.ಸಿದ್ದಲಿಂಗಯ್ಯ 


ಅಧ್ಯಕ್ಷರ ಮೆರವಣಿಗೆಯು ಪ್ರಾರಂಭವಾದ ವೇಳೆಗಾಗಲೇ ಅಖಂಡ ಸಂಖ್ಯೆಯ ಪೊಲೀಸ್‌ 
ಸಿಬ್ಬಂದಿ ವ್ಯಾಸುಗಳಲ್ಲಿ ಅಧಿವೇಶನದ ಸ್ಥಳಕ್ಕೆ ಬಂದಿಳಿದಿತ್ತು. ರಿಸರ್ವ್‌ ಪೊಲೀಸರ ಓಡಾಟ 
ಹೆಚ್ಚಾಗುತ್ತಿದ್ದಂತೆ ಜನರಲ್ಲಿ ನಾನಾ ರೀತಿಯ ಉಹಾಪೋಹಗಳೇಳುತ್ತಿದ್ದವು. ಅಧಿವೇಶನದ 
ಸ್ಥಳವೂ ಒಳಗೊಂಡಂತೆ ಸುತ್ತ ಎರಡು ಮೈಲಿ ಪ್ರದೇಶದಲ್ಲಿ ಒಂದು ತಿಂಗಳ ಪರ್ಯಂತರ 
ದ್ವಜಾರೋಹಣ ಮಾಡಕೂಡದೆಂಬ ಪ್ರತಿಬಂಧಕಾಜ್ಞೆಯನ್ನು ಪೋಲೀಸರು ಪ್ರಚುರಪಡಿಸಿ 
ಸುಮಾರು 26 ಮಂದಿ ಕಾರ್ಯಕರ್ತರಿಗೆ ಆಗಲೇ ನೋಟೀಸು ಜಾರಿ ಮಾಡಿದ್ದರು. ಉತ್ಸಾಹೀ 
ಜನರ ಸ್ಟೈರ್ಯವನ್ನು ಕುಂದಿಸುವಂಥ ಹಲವು ಬಗೆಯ ವದಂತಿಗಳನ್ನು ಸರ್ಕಾರ 
ಉದ್ದೇಶಪೂರ್ಪಕವಾಗಿ ಹೆಬ್ಬಿಸುತ್ತಿತ್ತು. ಈ ಬೆಳವಣಿಗೆಗಳು ಅಧಿವೇಶನದ ಕ್ರಿಯಾ ಸಮಿತಿಯನ್ನು 
ತಲ್ಲಣಗೊಳಿಸಿದ್ದವು. ಆದರೆ ಕಿಯಾ ಸಮಿತಿ ಮೆರವಣಿಗೆ ಮತ್ತು ಧ್ವಜ ಸತ್ಯಾಗ್ರಹವನ್ನು ನಡೆಸಿಯೇ 
ತೀರಬೇಕೆಂದು ನಿರ್ದಾರ ಕೈಗೊಂಡ ಮೇಲೆ ಚಳುವಳಿಗಾರರು ಎಲ್ಲಾ ಪರಿಣಾಮಗಳನ್ನು 
ಎದುರಿಸುವ ದೃಢ ನಿಶ್ಚಯ ದಿಂಡು. ಕಾಂಗ್ರೆಸ್‌ನ ಸ್ಟೆರ್ಯ ದ್ವಿಗುಣಗೊಂಡಿತ್ತು. 
ಮಾರನೇ ದಿನದ ಧ್ವಜಾರೋಹಣ ಕಾರ್ಯಕ್ರಮ ಪೀಠಿಕಾ ಪುಟಗಳಲ್ಲಿ ಈಗಾಗಲೇ 
ಹೇಳಿರುವಂತೆ ಯಶಸ್ವಿಯಾಗಿ ನಡೆದು ಅಂದು ಸಿದ್ದಲಿಂಗಯನವರ ಮತ್ತು 
ಎಂ.ಎನ್‌. ಜೋಯಿಸರ “ದನ ಸಗಿರಿಯಲ್ಲಿ ಪರ್ಯವಸಾನಗೊಂಡಿತು. ಸಿದ್ದಲಿಂಗಯ್ಯ ಅಧ್ಯಕ್ಷ 
ಸ್ಥಾನಕ್ಕೆ ಹೆಚ್‌.ಸಿ. ದಾಸಪ್ಪನವರನ್ನು ನೇಮಿಸಿ ಸೆರೆಮನೆ ಸೇರಿದ್ದರು. ಆ ದಿನ ಪರ್ಯಂತ 
ಮುಖಂಡರ ಭಾಷಣಗಳು, ಲಾವಣಿ ಹಾಡುಗಳು, ರಾಷ್ಟಿಗೀತೆಗಳನ್ನು ಹಾಡುವುದರಲ್ಲಿ ಕಳೆದು 
ಸಂಜೆಗೆ ಬಹಿರಂಗ ಅಧಿವೇಶನ ನಡೆಯಿತು. ಇಡೀ ಮೈದಾನ ತುಂಬಿ ಕಿಕ್ಕಿರಿಯುವಷ್ಟು ಜನನ್ನೋಮ 
ಸೇರಿತ್ತು. ಗೌರವಯುಕ್ತವಾಗಿ ದ್ವಜಾರೋಹಣ ಜರುಗಿದ ನಂತರ ಅಂದಿನ ಕಲಾಪಗಳು 
ಯಶಸ್ವಿಯಾಗಿ ಮುಗಿಡವು. ಈ ಅಧಿವೇಶನದಲ್ಲಿ ಅಂದಿನ ವಿದ್ಯಮಾನಗಳ ವರದಿಯನ್ನು 
ಸಭೆಗೆ ನೀಡಿ ಸಿದ್ದಲಿಂಗಯ್ಯನವರು ಮತ್ತು ಎಂ.ಎನ್‌. ಜೋಯಿಸರಿಗೆ ಪ್ರತಿಬಂಧಕಾಜ್ಞೆ 
ಉಲ್ಲಂಘನೆ ಆರೋಪ ಸ್ಲಿರಪಟ್ಟ ಕಾರಣ ತಲಾ ಆರು ತಿಂಗಳ ಕಠಿಣ ಸಜೆ ವಿಧಿಸಲ್ಪಟ್ಟ 
ವಿವರಗಳನ್ನುನಿ ಡಲಾಯಿತು. ಮಾರನೇ ದಿನದ ಅಧಿವೇಶನದಲ್ಲಿ ಅಧ್ಯಕ್ಷರ ದಸ್ತೆಗಿರಿಯಿಂಬಾಗಿ 
ಓದಲಾಗದ ಅಧ ಪ ಭಾಷಣವನ್ನು ಹೆಚ್‌.ಸಿ. ದಾಸಷ್ಪನವರು, ಓದಿ ಪೂರ್ಣಗೊಳಿಸಿದರು. 
ಆ ದಿನ ಹೆಚ್‌.ಸಿ. ದಾಸಪ್ರನವರು, ವಿ. ವೆಂಕಟಪ್ಪನವರು, ಚಂಗಲರಾಯ ರೆಡ್ಡಿಯವರು 
Fi ಸತ್ಕಾಗ್ರಹದಲ್ಲಿ ಪಾಲ್ಗೊಂಡು ದಸಗಿರಿಯಾದರು. ಆ ದಿನದ ಮುಂದಿನ ಕಾರ್ಯಕಲಾಷಗಳು 
- ಭಾಷ್ಯಂ ರವರ ಅಧ್ಯಕ್ಷತೆಯಲ್ಲಿ ಜರುಗಿದವು. 
ಮಾರನೇ ದಿನದ ಅಧಿವೇಶ್ನನದಲ, 


N 


») 


e 
3 
kr 


ಜ ಸತ್ಯಾಗ್ರಹದ ಮುಂದಾಳುಗಳಾಗಿ 
್ಲಾರಿ ಸಿದ್ದಮ್ಮ ದಸ್ತಗಿರಿಯಾದರು. ಮುಂದಿನ 
ಯಲ್ಲಿ ಜರುಗಿದವು. ಸಂಜೆ ದ್ಹಜಾ ಣೀಹೆಣದ 
(ಹತು ಮೂರುದಿವಗಳ ಅಧಿವೇಶನವನ್ನು 
ಬಂಧಕಾಜ್ಞೆಯ ಅವಧಿಯು ಕೊನೆಗೊಳ್ಳುವವರೆಗೂ 
ಸು ರಾಯ ಸರ್ಕಾರದ ಆಜ್ಞೆಯನ್ನು ಉಲ್ಲಂಘಿಸಿ 


ಸ] 


[yy 


ps 


H 
by 


du SC 


ಪ್ರತಿಭಾವಂತ ಸಂಸದೀಯ ಪಟು 25 


ಮುಂದಾಗಿ ಬರುತ್ತಿದ್ದರು. ಧ್ವಜಾರೋಹಣ ಮಾಡುವ ಪ್ರಯತ್ನದಲ್ಲಿ ನೂರಾರು ಜನ 
ಸತ್ಯಾಗ್ರಹಿಗಳು ದಸ್ತಗಿರಿಯಾಗಿ ಜೈಲು ಸೇರಿದರು. ಏಪ್ರಿಲ್‌ 27ರಂದು ಕೆಂಗಲ್‌ 
ಹನುಮಂತಯ್ಯನವರು, ಮಳವಳ್ಳಿ ವೀರಪ್ಪನವರು ದಸ್ತಗಿರಿಯಾದರು. ನಂತರ 
ಹೆಚ್‌.ಕೆ. ವೀರಣ್ಣನವರು ದಸ್ತಗಿರಿಯಾಗಿ ಸೆರೆಮನೆ ಸೇರಿದರು. ಸಂಸ್ಥಾನದ ಸೆರೆಮನೆಗಳು 
ಸತ್ಯಾಗಹಿಗಳಿಂದ ತುಂಬಿಹೋದವು. ಶಿವಮೊಗ್ಗ ಪ್ರಹ್ಲಾದ ಶೆಟ್ಟಿ ಹಾಗೂ ಕಾನಕಾನಹಳ್ಳಿ 
ಶಂಕರಪ್ಪನವರು ಇದೇ ರೀತಿ ದಸ್ತಗಿರಿಯಾಗಿ ಸೆರೆಮನೆಯಲ್ಲೇ ವೀರ ಮರಣ ಹೊಂದಿದ್ದನ್ನು 
ಸಿದ್ದಲಿಂಗಯ್ಯ ದುಃಖದಿಂದ ನೆನೆಯುತ್ತಾರೆ. 


ಶಿವಪುರದ ಸತ್ಯಾಗ್ರಹ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲೇ ಒಂದು 
ಮೈಲುಗಲ್ಲಾಯಿತು. ಇದಾದ ನೆಂತರ ರಾಜ್ಯದ ಇನ್ನಿತರ ಭಾಗಗಳೆಲ್ಲೇ ಅಲ್ಲದೆ ದೂರದ 
ರಾಜ್ಯಗಳಲ್ಲೂ ಇಂತಹ ಸತ್ಯಾಗ್ರಹಗಳು ನಡೆದು ಸಂಸ್ಥಾನಗಳ ರಾಜಾಳ್ವಿಕೆಯ ವರ್ಚಸ್ಸು 
ಬೀಳತೊಡಗಿತು. ಕಾಂಗ್ರೆಸ್‌ನ ಘನತೆ ಮೇರುವನ್ನೇರಿತು. ಇದು ಗಾಂಧೀಜಿಯವರ ಅಹಿಂಸಾ 
ಮಾರ್ಗಕ್ಕೆ ದೊರೆತ ದಿಗ್ದಿಜಯವಾಯಿತು. ನಿರಾಯುಧವಾದ ಜನಶಕ್ತಿಯ ವಿರುದ್ದ ದಬ್ಬಾಳಿಕೆಯ 
ಸಶಸ್ತ್ರ ಸೈನ್ಯಗಳೂ ಶಕ್ತಿಹೀನವಾಗುವುವೆಂಬುದನ್ನು ಈ ಸತ್ಯಾಗ್ರಹ ದೃಷ್ಟಾಂತವಾಗಿ 
ತೋರಿಸಿಕೊಟ್ಟಿತು. 


ಶಿವಪುರದ ಸತ್ಯಾಗ್ರಹದ ಯಶಸ್ಸಿನಿಂದ ಮುಖಭಂಗಗೊಂಡ ದಿವಾನರ ಸರ್ಕಾರ 
ಮುಂದಿನ 14 ದಿನಗಳೊಳಗೇ ಪ್ರೇರಣೆ ಇಲ್ಲದಿದ್ದರೂ ಕೋಲಾರ ಜಿಲ್ಲೆಯ ವಿದುರಾಶ್ವತ್ನದಲ್ಲಿ 
ಧಾರ್ಮಿಕ ಸಮಾರಂಭಕ್ಕಾಗಿ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಸೇರಿದ್ದ ಅಮಾಯಕ ಜನರ 
ಮೇಲೆ ತನ್ನ ಆಕ್ರೋಶವನ್ನು ಹರಿಯಬಿಟ್ಟಿತು. 32 ಜನರು ಅಮಾನುಷವಾಗಿ ಕೊಲ್ಲಲ್ಪಟ್ಟ. 
400 ಜನ ಗಾಯಗೊಂಡ ಹೀನ ಕೃತ್ಯವನ್ನು ಎಸಗಿದ ಸರ್ಕಾರ ಪ್ರಜೆಗಳ ನಂಬಿಕೆ, ಅದರಗಳಿಗೆ 
ಮತ್ತಷ್ಟು ದೂರವಾಯಿತು. ಜನರ ಅವಹೇಳನ ಆಕ್ರೋಶಗಳಿಗೆ ಗುರಿಯಾಯಿತು. ಮೈಸೂರು 
ಕಾಂಗ್ರೆಸಿಗೆ ರಾಜ್ಯದೆಲ್ಲೆಡೆಯಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಅಗಣಿತವಾದ ಅಭಿನಂದನೆಗಳು 
ಸಂದವು. ಜುಲ 1937 ರಿಂದ ಏಪ್ರಿಲ್‌ 1938ರ ಎಂಟು-ಹತ್ತು ತಿಂಗಳಲ್ಲೇ ಸಿದ್ದಲಿಂಗಯ್ಯನವರ 
ಮುಂದಾಳತ್ವ ದೊರೆತ ಕಾಂಗ್ರೆಸ್‌ ಚಳುವಳಿ ಒಂದು ಘನ ಶಕ್ತಿಯಾಗಿ ಬೆಳೆಯಿತು. ಸಂಸ್ಥಾನದ 
ರಾಜಾಳ್ವಿಕೆಯನ್ನು ಅಲುಗಾಡಿಸಿ ತನ್ನ ಪ್ರತಿಷ್ಟೆಯನ್ನು ಮೆರೆದಿತ್ತು. ಸಂಸ್ಥಾನದ ಪ್ರಜೆಗಳ ಬಗ್ಗೆ 
ರಾಷ್ಟ್ರ ನಾಯಕರಲ್ಲಿ ಬೇರೂರಿದ್ದ ಸಂದೇಹಗಳನ್ನು ತೊಡೆದಂತಾಗಿತ್ತು. ದೇಶೀಯ ಸಂಸ್ಥಾನಗಳ 
ಕಾಂಗೆಸ್‌ ಶಾಖೆಗಳ ಬಗ್ಗೆ, ಮೈಸೂರು ಕಾಂಗ್ರೆಸ್‌ ಬಗ್ಗೆ ಮತ್ತು ಮೈಸೂರು ಸಂಸ್ಥಾನದ ಪ್ರಜಾಶಕ್ತಿಯ 
ಬಗ್ಗೆ ಬಾಪೂಜಿಯವರಿಗೆ ತಾವು ಕೊಟ್ಟ ಭರವಸೆಯನ್ನು ಸಾದೃಢ ಮಾಡಿಕೊಟ್ಟ ವೀರ 
ಸೇನಾನಿಯಾಗಿ ಮೆರೆದ ಸಿದ್ದಲಿಂಗಯ್ಯ ಇಡೀ ದೇಶದಲ್ಲಿ ಮೈಸೂರು ಸಂಸ್ಥಾನದ ಪ್ರಜಾಕೋಟಿಗೆ 
ಅಪಾರ ಘನತೆಯನ್ನು ಸಾಧಿಸಿಕೊಟ್ಟರು. 

ಇಲ್ಲಿನವರೆಗಿನ ಬೆಳವಣಿಗೆ ಪರಿಶುದ್ಧ ಬಾವನೆಗಳಿಂದಲೂ, ಪ್ರಾಮಾಣಿಕ 
ಸಹಕಾರದಿಂದಲೂ ಕೂಡಿದ್ದಾಗಿದ್ದು ಸಂಸ್ಥಾನದ ಜನತೆಗೆ ಇಡೀ ರಾಷ್ಟ್ರದಲ್ಲಿ ಅಪಾರ ಘನತೆ 
ಗೌರವಗಳನ್ನು ತಂದುಕೊಟ್ಟಿತ್ತು. ಈ ಕಾರಣಕ್ಕಾಗಿ ಶಿವಪುರ ಒಂದು ಪವಿತ್ರ ಕ್ಷೇತ್ರವಾಗಿ 


26 ಟ.ಸಿದ್ದಲಿಂಗಯ್ಸ 


ಜನಮನದಲ್ಲಿ ಚಿರಂತನವಾಗಿ ಉಳಿಯಬೇಕೆಂಬುದು ಸಿದ್ದಲಿಂಗಯ್ಯನವರ ಬಯಕೆಯಾಗಿತ್ತು. 
ಪ್ರಜಾ ಸ್ವಾತಂತ್ರ್ಯಕ್ಕಾಗಿ ನಡೆದ ಈ ಪವಿತ್ರ ಹೋರಾಟದ ಹಿಂದಿನ ಎಲ್ಲ ನೋವು ನಲಿವುಗಳ 
ಸಂಕೇತವಾಗಿ ಶಿವಪುರದಲ್ಲಿ ಎದ್ದುನಿಂತಿರುವ ವೀರ ಸೌಧ ಅತಿ ಮಹತ್ವದ ಪೆಣ್ಯ ಸಾಧಕವಾಗಿದೆ. 


ವಿದುರಾಶ್ವತ್ನದ ದುರಂತ 

ಶಿವಪುರದ ಯಶಸ್ವೀ ಸತ್ಯಾಗ್ರಹದ ಸ್ಫೂರ್ತಿಯಲ್ಲಿ ಕಾಂಗ್ರೆಸ್‌ ಸೇವಾಕರ್ತರು ಏಪ್ರಿಲ್‌ 
25 ರೆಂದು ಕೋಲಾರ ಜಿಲ್ಲೆಯ ವಿದುರುಶಾಶ್ವತ್ನದಲ್ಲಿ ಧ್ವಜ ಸತ್ಯಾಗ್ರಹ ನಡೆಸಲು ನಿಶ್ಚಯ 
ಮಾಡಿದ್ದರು. ಪತ್ರಿಕೆಗಳಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಕಾಂಗೈೆಸ್‌ ಸ್ವಯಂಸೇವಕರು ನೀಡಿದ 
ಜಾಹಿರಾತಿನೊಂದಿಗೆ ಪೋಲೀಸ್‌ ಕಾರವಾಯಿ ವಿದುರಾಶ್ವತ್ನದಲ್ಲಿ ಜಮಾವಣೆಗೊಳ್ಳುತ್ತಿರುವ 
ಬಗೆಗೂ ಸುದ್ದಿ ಪ್ರಕಟವಾಗಿತ್ತು. ಸಿದ್ದಲಿಂಗಯ್ಯನವರಾದಿಯಾಗಿ ನಾಯಕರುಗಳೆಲ್ಲಾ ಶಿವಪುರ 
ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಕಾರಣ ದಸ್ತಗಿರಿಯಾಗಿ ಜೈಲಿನಲ್ಲಿದ್ದರು. 

ಶಿವಪುರ ಸತ್ಕಾಗ್ರಹದಿಂದ ಮುಖಭಂಗವಾದದ್ದು ದಿವಾನರ ಆಳ್ವಿಕೆಗಷ್ಟೆ. ಮೈಸೂರಿನ 
ಶ್ರೀಮನ್ಯಹಾರಾಜರು ಪ್ರಜಾ ಹಿತಚಿಂತಕರೇ ಆಗಿದ್ದರು. ಶಿವಪುರ ಸತ್ಯಾಗ್ರಹಕ್ಕೆ 9.4.38 ರಂದು 
ಸಿದ್ದಲಿಂಗಯ್ಯನವರ ಜತೆ ಡಾ: ವರದರಾಜ ಅಯ್ಯಂಗಾರ್‌ ರವರು ತಾವೇ 
ಅವರೊಂದಿಗಿರಬಯಸಿ ಬಂದಿದ್ದರು. ಅವರು ಮೈಸೂರು ಜಿಲ್ಲಾ ಮ್ಯಾಜಿಸ್ಟೇಟ್‌ ಆಗಿದ್ದೆ ಜಿ.ಎಂ. 
ಮೇಖ್ರಿಯವರ ಆಪ್ತಮಿತ್ರರು. ಶಿವಪುರ ತಲುಪುತ್ತಿದ್ದಂತೆಯೇ ವರದರಾಜಯ್ಯಂಗಾರ್‌ರವರು 
ಕಾರಿವಿಂದಿಳಿದು ಹೋದವರು ಎಲ್ಲಿಹೋದರೆಂದು ತಿಳಿದುಬರಲಿಲ್ಲ. ಆದರೆ ಮಾರನೇ ದಿನ 
ದ್ವಜ ಸತ್ಯಾಗ್ರಹ ಆರಂಭಗೊಳ್ಳುವುದನ್ನು ತಪ್ಪಿಸಲು ಸಜ್ಜಾಗಿದ್ದ ಪೊಲೀಸ್‌ ಅಧಿಕಾರಿಗಳು 
ಹ್ಯಾಮಿಲ್ಪನ್‌ ರವರೂ ಸೇರಿದಂತೆ, ಗುಂಡು ಹಾರಿಸದೇ ಇದ್ದುದು ಒಂದು ಸಂತೋಷದಾಯಕ 
ವಿಸ್ಕಯವಾಗಿತ್ತು. ಇದರ ಹಿಂದಿನ ಕಾರಣ ನಂತರದಲ್ಲಿ ತಿಳಿದುಬಂದಿದ್ದು - ಪೋಲೀಸ್‌ 
ಅಧಿಕಾರಿಗಳಿಗೆ ಗುಂಡುಹಾರಿಸಲು ದಿವಾನರು ನೀಡಿದ ಗೋಲಿಬಾರ್‌ ಆದೇಶವನ್ನು ದೂರ 
ದೃಷ್ಟಿಯುಳ್ಳ ವರಾದ ಜಿಲ್ಲಾ ಮ್ಯಾಜಿಸ್ಟೇಟರು ತನ್ನ ಸ್ವಂತ ಜವಾಬ್ದಾರಿಯಲ್ಲಿ ಅಧಿಕಾರ 
ಸೂಕ್ಷ್ಮವನ್ನರಿತು ಜಾರಿಗೊಳಿಸಲಿಲ್ಲ. ಇದರಿಂದಾಗಿ ಸಂಸ್ಥಾನದಲ್ಲಿ ನಡೆದಿರಬಹುದಾದ 
ಬಹುಘೋರ ಅನಾಹುತ ತಪ್ಪಿತ್ತು. 


ಈ ವಿಷಯ ತಿಳಿದು ಶ್ರೀಮನೈಹಾರಾಜರು ಶ್ರೀ ಮೇಖ್ರಿಯವರ ದೂರದ್ಭಷ್ಟಿಯನ್ನೂ 
ತೀಕ್ಷ್ಣಮತಿಯನ್ನೂ ಮೆಚ್ಚಿ ಅವರಿಗೆ ಒಂದು ಜೊತೆ ಬಂಗಾರದ ಕೈ ಗುಂಡಿಗಳನ್ನು ಬಹುಮಾನವಾಗಿ 
ಕೊಟ್ಟ ಸಂಗತಿಯನ್ನು ಸಿದ್ದಲಿಂಗಯ್ಯನವರು ದಾಖಲಿಸಿದ್ದಾರೆ. ಮಹಾರಾಜರಿಗೆ ಪ್ರಜಾಕ್ಷೇಮ 
ಎಷ್ಟು ಹಿರಿದಾಗಿತ್ತೆನ್ನುವುದು ಇದರಿಂದ ವ್ಯಕ್ತವಾಗುವುದಷ್ಟೆ. 


ಬಹುಶಃ ಇದರಿಂದ ದಿವಾನರು ಕಂಗೆಟ್ಟಿರಬಹುದು. ಆದರೆ ಕಾಂಗೆಸ್‌ ಚಳುವಳಿಗಾರರ 
ಮೇಲೆ ಯುಕ್ತ ಸಂದರ್ಭದಲ್ಲಿ ಸೇಡು ತೀರಿಸಿಕೊಳ್ಳಲು ಮನೋನಿಶ್ನಯು 
ಮಾಡಿಕೊಂಡಿರಲೂಬಹುದು. ಆ ದಿನ (25.4.38) ರಂದು ವಿದುರಾಶ್ವತ್ವದಲ್ಲಿ ಕಾಕತಾಳೀಯವಾಗಿ 
ನೆರದಿದ್ದ ಧಾರ್ಮಿಕ ಸಭೆಯಲ್ಲಿ ಶಾಂತಿಯಿಂದ ಪಾಲ್ಗೊಳ್ಳುತ್ತಿದ್ದ ಅಮಾಯಕ ಜನರ ಮೇಲೆ 
ಪೊಲೀಸರು ವಿನಾ ಪ್ರೇರಣೆ ಗುಂಡು ಹಾರಿಸಿದ ಫಲವಾಗಿ 32 ಜನರು ಗುಂಡಿಗೆ ಬಲಿಯಾಗಿ 


ಪ್ರತಿಭಾವಂತ ಸಂನದೀಯ ಹಟು : 27 


ಮೂರಾರು ಜನರು ಗಾಯಗೊಂಡ ಬುರಂತ ನಡೆದುಹೋಯಿತು. ಇದಕ್ಕೆ ಮಹಾರಾಜರ ಅಳ್ಳಿಕೆಯ 
ದಂಡಹಿಡಿದ ದಿವಾನರೇ ಸಂಪೂರ್ಣ ಹೊಣೆಯಾಗಿ ತೋ 


ಈ ಸುದ್ದಿ ರಾಷ್ಟ್ರದ ಮೂಲೆ ಮೂಲೆಗೂ ಕಾಳ್ಗಿಚ್ಚಿನಂತೆ ಹಬ್ಬಿತು. ಎಲ್ಲ ಕಡೆಗಳಿಂದ 
ಮೈಸೂರು ಸರ್ಕಾರ ಅವಹೇಳನಕ್ಕೆ ಗುರಿಯಾಯಿತು. ದಿವಾನರ ಆಳಿಕೆಯಲ್ಲಿ ಸರ್‌ ಮಿರ್ಜಾ 
ರವರ ಕಾರ್ಯಾಚೆರಣೆಯಲ್ಲಿ ಅದು ಅಂತಿಮ ಘಟ್ಟವಾದುದು ಗಮನಾರ್ಹ. ಶ್ರೀ ಎಂ. ಮೇಖ್ರಿ . 
ಯವರ ಅಧಿಕಾರ ಸೂಕ್ಷ ತ್ರೆ ಕೋಲಾರದ ಜಿಲ್ಲಾ ಮ್ಯಾಜಿಸ್ಟೆ ₹ಟರಿಗೂ ತಿಳಿದಿದ್ದರೆ ವಿದುರಾಶ್ವತ್ವದ 
ದುರಂತವೂ ತಪ್ಪಬಹುದಿತ್ತು. ಸರ್‌ ಮಿರ್ಜಾ ವಿದುರಾಶ್ವತ್ತದ ಪ್ರ ಸಂಗದಲ್ಲಿ "ಯಾವುದು ಶಸನ 
ಕೆಲಸವೆಂದುಕೊಂಡರೋ ಅದು ಅತಿಮೂರ್ಯ ಕಾರ್ಯಾ ಚಿರಣೆಯಾಗಿ ಸಂಭವಿಸಿ ಸರ್ಕಾರಕ್ಕೆ 
ಮುಳುವಾಗಿ ಸಂಭವಿಸಿತು. ಈ ವಿಷಯದಲ್ಲಿ ಮಹಾತ್ಮಾ ಗಾಂಧಿ, ಸರ್ದಾರ್‌ ಪಟೇಲ್‌, 
ಆಚಾರ್ಯ ಕೈಪಲಾನಿ ಮತ್ತಿತರ ರಾಷ್ಟನಾಯಕರ ಪ್ರವೇಶದಿಂದಾಗಿ ಈ ದೌರ್ಜನ್ಯ ಪ್ರಕರಣವನ್ನು 
ತನಿಖೆ ಮಾಡಲು ವಿಚಾರಣಾ ಸಮಿತಿ ನೇಮಕವಾದುದಲ್ಲದೆ ಮಹಾರಾಜರ ಸರ್ಕಾರ ಮತ್ತು 
ಪ್ರಜಾ ಪ್ರತಿನಿಧಿಗಳ ಮಧ್ಯೆ ಒಂದು ರಾಜಕೀಯ ಒಪ್ಪಂದ ಏರ್ಪಟ್ಟಿತು. ಈ ಒಪ್ಪಂದದ 
ಪರಿಣಾಮವಾಗಿ ಶಿವಪುರ ಸಶ್ಕಾರ್ರಹದಲ್ಲಿ ಬಂಧನಕ್ಕೊಳಗಾಗಿದ್ದ ಎಲ್ಲರನ್ನು ಸರ್ಕಾರ 
13.5.38ರಂದು ಭೇಷರತ್ತಾಗಿ ಬಿಡುಗಡೆ ಮಾಡಿತು. ಮೈಸೂರು ಕಾಂಗ್ರೆಸಿನ ಅಸ್ತಿತ್ವವನ್ನು ಸರ್ಕಾರ 
ಒಪ್ಪಿಕೊಂಡಿತು. ತ್ರಿಪರ್ಣ ದ್ವಜವನ್ನು ಮನ್ನಿಸಿತು. ಇದೇ ಒಪ್ಪಂದದ ಅಂಗವಾಗಿ ಪ್ರಜಾ 
ಪ್ರತಿನಿಧಿಗಳನ್ನುಳ್ಳ ಒಂದು ರಾಜಕೀಯ ಸುಧಾರಣಾ ಸಮಿತಿಯು ಅಸಿತ್ತಕ್ಕೆ ಬಂದಿತು. ಶಿವಪುರ 
ಸತ್ಕಾಗ್ರಹದಲ್ಲಿ ಮುಂದಾಳತ್ವ ವಹಿಸಿದವರೆಲ್ಲರೂ ಈ ಸಮಿತಿಯ ಸದಸ್ಯರಾದರು. 

ಈ ಬೆಳವಣಿಗೆಗಳಿಂದ ನಿರೀಕ್ಷಿತ ಫಲ ಕ್ಸ ಸೇರದಿದ್ದರೂ ಸಂಸ್ಥಾನ ರಾಜಾಳ್ವಿಕೆಯ 
ಮಹತ್ವ ಕಡಿಮೆಯಾಗಿ ಹೆಚ್ಚಿನ ಮಟ್ಟಿಗೆ ಅದರ ಸರ್ವಾಧಿಕಾರ ಲಕ್ಷಣ ಕುಂದಿದಂತಾಯಿತು. 
ಮುಂದಿನ ರಾಜಕೀಯ ಬೆಳವಣಿಗೆಗೆ ಇದು ಅನುಕೂಲಕರವಾಗಿ ಪರಿಣಮಿಸಿತು. ಕಾಂಗ್ರೆಸ್‌ನ 
ಹಿರಿಮೆಗೆ ಹೊನ್ನ ಕಳಶವಿಟ್ಟಂತಾಯಿತು. ಇಷ್ಟೆಲ್ಲವೂ ವಿದುರಾಶ್ವತ್ನದ ದುರಂತದ ಪರೋಕ್ಷ 
ಪ್ರತಿಫಲವಾಗಿ ಸಂಬವಿಸಿದುದು ಗಮನಾರ್ಹ. 

ಈ ದುರಂತಕ್ಕೆ ಮತ್ತೊಂದು ಮಹತ್ವವಿರುವ ವಿಷಯ ಬಹುಶಃ ಹೆಚ್ಚಿನ ಜನರಿಗೆ 
ತಿಳಿದಿರಲಾರದು. ಅದೆಂದರೆ ಈ ದುರಂತವನ್ನು ತಫ್ಪಿಸಬಹುದಾಗಿದ್ದ ಒಂದು ಸಂದೇಶ 
ಆಕಸಿಕ್ರವಾಗಿ ದಿವಾನರಿಗೆ ತಲುಪದೇ ಹೋದುದು. ಒಂದು ವೇಳೆ ಈ ಸಂದೇಶ ತಲುಪಿದ್ದರೆ 
ವಿಡುರಾಶ್ವತ್ವದ ಘಟನೆ ತಪ್ಪಬಹುದಾಗಿತ್ತಾದರೂ ಸತ್ಯಾಗ್ರಹದ ಸಾಧನೆ ಇಂದು ಪೂರ್ಣ 
ಪ್ರಜಾತಂತ್ರವನ್ನು ಒದಗಿಸಿಕೊಟ್ಟಿರುವಷ್ಟು ಪರಿಣಾಮಕಾರಿಯಾಗುತ್ತಿರಲಿಲ್ಲವೇನೋ! 

ಶಿವಪುರ ಸತ್ಯಾಗ್ರಹದ ಕಾರಣ ಅಸಂಖ್ಯಾತ ಬಂಧನಗಳಾದ ಹಿನ್ನೆಲೆಯಲ್ಲಿ ಭೂಪಾಳಂ 
ಚೆಂದ್ರಶೇಖರಯ್ಯನವರು ಸಂಸ್ಥಾನದಲ್ಲಿ 1938ರ ಏಪ್ರಿಲ್‌ 22ರಂದು ಮಹಾತರವರನ್ನು 
ವಾರ್ಧಾದಲ್ಲಿ ಭೇಟಿಮಾಡಿ ವಿಚಾರ ನಡೆಸಿದ್ದರು. ಧ್ವಜ ವಿಚಾರದಲ್ಲಿ ಸಂಸ್ಥಾನ ಸರ್ಕಾ ರಕ್ಕೂ 
ಕಾಂಗ್ರೆಸ್ಸಿಗೂ ಸಮನ್ವಯ ಏರ್ಪಡುವಂತಹ "ನೀತಿಯನ್ನು ರೂಪಿಸಲು ಕಾಂೈನ್‌ ಸಭೆಗಳಲ್ಲಿ 
ಮಸೂರ ಧ್ವಜ ಮತ್ತು ತ್ರಿವರ್ಣ ಧ್ವಜ ಎರಡನ್ನೂ ಗೌರವಿಸುವುದು ಗಾನಯಾನ 


RENE SA Sad. “& SS EE SS A EE OS EE 


28 ಒ.ಸಿಡ್ಡಲಿಂಗಯ್ಯ 


ತಲುಪಿಸಲು ಭಬೂಪಾಳಂರವರ ಕೈಯಲ್ಲಿ ಕೊಟ್ಟಿದ್ದರು. ಈ ಸಲಹೆ ಶಾಂತಿ ಸೌಹಾರ್ದದ ಸ್ಥಾಪನೆ ನೆಗೆ 
ಸಹಾಯಕವಾಗಬಹುದಾಗಿತ್ತು. ಈ ವಿಷಯವನ್ನು ದಿವಾನರಿಗೆ ಟೆಲಿಗ್ರಾಂ ಮೂಲಕ ತಿಳಿಸುವ 
ಉದ್ದೇಶವಿದ್ದರೂ ಕಾರಣಾಂತರದಿಂದ ಆದೇ ದಿನ 24.4.38ರಂದು ಟೆಲಿಗ್ರಾಂ ನೀಡಲಾಗಲಿಲ್ಲ. 
ಮಾರನೆಯ ದಿನ 25.4.38ರಂದು ತಾಯ್ದಾಡು ಪತ್ರಿಕೆಯಲ್ಲಿ ಏಪ್ರಿಲ್‌ 25, 1938ರಂದು 
ವಿದುರಾಶ್ವತ್ವದಲ್ಲಿ ಧ್ವಜ ಸತ್ಕಾಗ್ರಹ ಏರ್ಪಟ್ಟ ಸುದ್ದಿಯ ಜೊತೆಗೆ ಪೋಲೀಸು ತಂಡಗಳು ಆ 
ಸ್ಥಳದಲ್ಲಿ ಜಮಾಯಿಸಿ ರುವ ಸುದ್ದಿಯೂ ಪ್ರಕಟವಾಗಿತ್ತು ಅದನ್ನು ನೋಡಿ ಭೂಪಾಳಂ ತಕ್ಷಣವೇ 
ದಿವಾನರಿಗೆ ಟೆಲಿಗ್ರಾಂ ನೀಡಲು ಟೆಲಿಗ್ರಾಂ ಕಛೇರಿಗೆ ಹೊರಟರು. ಆದರೆ ಅಂದು 
ಭಾನುವಾರವಾದ್ದರಿಂದ ಕಛೇರಿ ಮುಚ್ಚಿತ್ತು. ಹಾಗಾಗಿ ಟೆಲಿಗ್ರಾಂ ಕೊಡುವುದಾಗಲೇ ಇಲ್ಲ, 


27.4.38ರಂದು ವಾರ್ಧಾದಿಂದ ಬೆಂಗಳೂರಿಗೆ ಹಿಂತಿರುಗುವ ದಾರಿಯಲ್ಲಿ 
ಬೊಂಬಾಯಿಯಲ್ಲಿ ಸರ್ದಾರ್‌ ಪಟೇಲರನ್ನು ಬೇಟಿಯಾಗಲು ಹೋದಾಗ ಆ ವೇಳೆಗಾಗಲೇ 
ವಿದುರಾಶ ಶ್ರತ್ತದಲ್ಲಿ ದುರಂತ ವಡೆದು ಹೋ ಆಗಿದ್ದುದು ತಿಳಿದುಬಂತು. ಸರ್ದಾರ್‌ ಪಟೇಲರ 
ಸೂಚನೆ ಸೋರೆ ರೆಗೆ ಭೂಪಾಳಂ ಮತ್ತೆ ಗಾಂಧೀಜಿಯವರನ್ನು ಭೇಟಿಯಾದರು. ಈ ಘಟನೆ 
ನಡೆದ ನಂತರದಲ್ಲಿ ಗಾಂಧೀಜಿಯವರ ನಿಲುವಿನಲ್ಲಿ ಭಾರೀ ಬದಲಾವಣೆ ಉಂಟಾಗಿತ್ತು 
ಸಂಸ್ಥಾನದ ಅಲ್ಪಿಕೆಯೊಂದಿಗೆ ಸಮನ್ವಯದಿಂದ ಚಳುವಳಿ ಸಾಧಿಸಬೇಕೆಂಬ ಅವರ ಸೂಚನೆ 
ಈಗ 'ಬದಲಾಗಿ ಪೂರ್ಣ ಸ್ವರೂಪದ ಚಳುವಳಿಯನ್ನು ಕೈಗೊಳ್ಳಲು ಗಾಂಧೀಜಿ ಭೂಪಾಳಂ 
ರವರಿಗೆ ಸೂಚಿಸಿದರು. ತಾವು ಸಿದ್ದಲಿಂಗಯ್ಯನವರಿಗಾಗೆ ಕೊಟ್ಟಿದ್ದ ನ ಸಮವ್ವಯ ಸಲಹಾ ಪತ್ರದ 
ಅವಶ್ಯಕತೆ ಇದ್ದಿಲ್ಲವೆಂದು ಭೂಪಾಳಂರವರಿಗೆ ತಿಳಿಸಿ ಅಹಿಂಸಾ ಮಾರ್ಗವನ್ನು ಬಿಡದೆ 
ಸತ್ಯಾಗ್ರಹವನ್ನು ಸ್ವತಂತ್ರವಾಗಿ ಮುಂದುವರೆಸಿಕೊಂಡು ಹೋಗುವಂತೆ ಹೇಳಿ ಮೈಸೂರು ಪ್ರಜೆಗಳ 

ಹೋರಾಟಕ್ಕೆ ಜಯವನ್ನು ಕೋರಿ ಕಳುಹಿಸಿಕೊಟ್ಟರು. ಇದರಿಂದ ಮೈಸೂರಿನ ಸ್ವಾತಂತ್ರ್ಯ 

ಹೆ ೀರಾಟದಲ್ಲಿ ಮೈಸೂರು ರಾಜಧ್ಧಜ ತಪ್ನ ಸ್ಥಾನವನ್ನು ಕಳೆದುಕೊಂಡಂತಾಯಿತು. ಮೈಸೂರು 
ಸಂಸ್ಥಾನದಲ್ಲಿ ಪ್ರಜಾ ಸ್ಹಾತಂತ್ರ್ಯದ ದ್ಕೋ ಸಾ ತ್ರಿವರ್ಣ ಧ್ವಜ ಮಹಾರಾಜರ 


ಮೈಸೂರು ಕಾಂಗೆಸ್‌ನ ಹಿರಿಮೆ 

ಮೈಸೂರು ಸಂಸ್ಥಾನದಲ್ಲಿ ಪ್ರಜಾತಂತ್ರಕ್ಕಾಗಿ ಹೋರಾಟ ನಡೆಸಲು ರಾಷ್ಟ್ರೀಯ 
ಕಾಂಗ್ರೆಸ್‌ ನಿಂದ ಬೇರೆಯಾದ ಒಂದು ಸಾಂಸ್ಥಾನಿಕ ಸ್ವತಂತ್ರ ವೇದಿಕೆ ಅವಶ್ಯಕವಾದ ಸಂದರ್ಭದಲ್ಲಿ 
ಸಿದ್ದಲಿಂಗಯ್ಯನವರ Ra ಕಾಂಗ್ರೆಸನ್ನು 1937ರಲ್ಲಿ ್ಲ ಸೆಂಸ್ಥಾಪಿಸಿದರಷ್ಟೆ. ಶಿವಪುರ ಸತ್ಯಾಗ್ರಹ 
ಮತ್ತು ವಿದುರಾಶ್ವತ್ವದ ಪ್ರ ಸ್ರಕರಣಗಳಿಂದ ಉಂಟಾದ 'ಾಭಿಕರ ಪರಿಣಾಮಗಳಲ್ಲಿ ್ಲಿ ಮೈಸೂರು 
ಕಾಂಗ್ರೆಸ್‌ನ ಅಸಿತ್ತವನ್ನು : ಸಂಸ್ಥಾನದ ಆಳಿಕೆ ಒಪ್ಪಿಕೊಂಡು ಅದಕ್ಕೆ ಸರ್ಕಾರದ ಸಮಿತಿಗಳಲ್ಲಿ 
ಹಾತಿನಿದ್ದ ನೀಡದುದು ಒ ದು. ಒಡರಂದ ಜವಾಬ್ದಾರಿಯುತ ಸರ್ಕಾರ ರಚನೆಗೆ ಅನುಕೂಲಕರ 


ps) ೨ 


ವಾತಾವರಣ ಏರ್ಪಟ್ಟಿತು. 


ಪ್ರತಿಭಾವಂತ ಸುಸದೀಯ ಪಟ 29 


ಆದರೆ ಒಪ್ಪಂದದ ಷರತ್ತುಗಳನ್ನು ಪಾಲಿಸುವಲ್ಲಿ ದಿವಾನರ ಸರ್ಕಾರ ಪ್ರಾಮಾಣಿಕವಾಗಿ 
ನಡೆದುಕೊಳ್ಳಲಿಲ್ಲ. ಸರ್‌ ಮಿರ್ಜಾ ರವರ ನಂತರ ಅಧಿಕಾರಕ್ಕೆ ಬಂದ ಸರ್‌ ಆರ್ಕಾಟ್‌ 
ರಾಮಸ್ವಾಮಿ ಮೊದಲಿಯಾರ್‌ರವರು ಮಹಾರಾಜರಿಗೆ ಕಾಂಗ್ರೆಸ್‌ ಚಳುವಳಿ ಕ್ಷೀಣಗೊಳ್ಳುತಿದೆ 
ಎಂಬಂತೆ ತಪ್ಪು ಮಾಹಿತಿಗಳನ್ನು ನೀಡುತ್ತಾ ಸಂಸ್ಥಾನ ಸರ್ಕಾರದ ಕೊನೆಯನ್ನು ಮುಂದಕ್ಕೆ 
ಹಾಕುತ್ತಾ ಬಂದರು. ಮಹಾರಾಜರಿಗೂ ಕಾಂಗ್ರೆಸ್‌ ಪ್ರತಿನಿಧಿಗಳ ಪಡುವೆ ಕಂದಕವನ್ನು ನಿರ್ಮಿಸುವ 
ಕ್ರಮವಾಗಿ ರಾಜಕೀಯ ಆಗುಹೋಗುಗಳ ಬಗ್ಗೆ ಜನರಿಗೆ ಸುದ್ದಿ ತಲುಪಿಸುತ್ತಿದ್ದ "ಪ್ರಜಾಮತ? 
ಮತ್ತು "ಪ್ರಜಾಶಕ್ತಿ" ವಾರ ಪತ್ರಿಕೆಗಳ ಮೇಲೆ ನಿರ್ಬಂಧ ವಿಧಿಸಿ ಶ್ರೀ ಬಿ.ಎನ್‌. ಗುಪ್ತಾ ರವರನ್ನು 
ಶ್ರೀ ಸಿ. ಮೋನಯ್ಯರವರನ್ನು ಹೊರನಾಡಿನವರೆಂಬ ಕಾರಣ ನೀಡಿ ಸರ್ಕಾರ ಗಡೀ ಪಾರು 
ಆಜ್ಞೆ ಹೊರಡಿಸಿತ್ತು. ಕಾಂಗ್ರೆಸ್‌ ಚಳುವಳಿಯಲ್ಲಿ ಕಾಂಗ್ರೆಸ್‌ ಪರವಾಗಿ ದ್ಹನಿ ಎತ್ತಿದ ಹಲವು 
ಪಟೇಲರು, ಶಾನುಭೋಗರು ಹಾಗೂ ಉಹಾಧ್ಯಾಯರುಗಳನ್ನು ರಾಜಕೀಯ ಕಾರಣಗಳ ಮೇಲೆ 
ವಜಾಮಾಡಿ ಪತ್ರಗಳನ್ನು ಹೊರಡಿಸಿತು. ರಾಜಕೀಯ ಸುದಾರಣಾ ಸಮಿತಿಯಲ್ಲಿ ಭೂಪಾಳಂ 
ರವರ ನಿರ್ಗಮನದಿಂದ ತೆರವಾದ ಕಾಂಗ್ರೆಸ್‌ ಸ್ಥಾನವನ್ನು ಮತ್ತೊಬ್ಬ ಕಾಂಗ್ರೆಸಿಗನಿಂದ ತುಂಬಲು 
ನಿರಾಕರಿಸಿತ್ತು. ರಾಜಕೀಯ ಸುಧಾರಣಾ ಸಮಿತಿಯಲ್ಲಿ ಅಧಿಕಾರೇತರ ಸದಸ್ಯರಿಗೆ ಅಭಿಪ್ರಾಯ 
ಮಂಡನೆಗೆ ಪೂರ್ಣ ಆಧಿಕಾರ ನೀಡುತ್ತಿರಲಿಲ್ಲ. ಮೈಸೂರು ನಗರದಲ್ಲಿ ಕಾಂಗ್ರೆಸ್‌ ಸಭೆ / 


ಸತ್ಕಾಗ್ರಹಗಳ ವಿರುದ್ದ ಹೇರಲಾದ ಪ್ರತಿಬಂಧಕಾಜ್ಞೆಗಳನ್ನು ಹಿಂತೆಗೆದಕೊಳಲಿಲ್ಲ. 
ಈ [) y ಗಾ 3 ೪ 


ಶಿವಪರದ ಸತ್ಯಾಡಹದಲ್ಲಿ ದಪ್ರಗಿರಿಯಾಗಿದ್ದ ಸಿದ್ದಲಿಂಗಯ್ಯನವರು 13.5.38 ರವರೆಗೂ 
ಸೆರೆಮನೆಯಲ್ಲಿದ್ದರಷ್ಟೆ. ಬಿಡುಗಡೆಯಾಗಿ ಬಂದ ಪಂತರ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದ 


ಈ ಕಾರಣಗಳಿಂದ ಚಳುವಳಿಯನ್ನು ಮತ್ತಷ್ಟು ಚುರುಕುಗೊಳಿಸುವುದು ಅವಶ್ಯಕವಾಯಿತು. 


ಮು 
ವೇದಿಕೆಯಾಗಿ ಒದಗಿಬಂತು. ಈ ಚೇದಿಕೆಯಿಂದ ಸಿದ್ದಲಿಂಗಯ್ಯನವರು ಪ್ರಚಂಡೆ ಭಾಷಣಗಳನ್ನು 


ರು 0 


ಮಾಡಿ ಪ್ರಜಾಹಿತಸಾಧಕ ಧೋರಣೆಗಳನ್ನು ಸರ್ಕಾರದ ಮುಂದಿಟ್ಟರು. 


ಪ್ರತಿನಿಧಿಗಳ ಭಾವನೆಗಳನ್ನು ಸರ್ಕಾರದ ಮುಂದಿಡಲು ಇವರಿಗೆ ಪ್ರಜಾಪ್ರತಿನಿಧಿ ಸಭೆ ಉತ್ತಮ 


ದಿವಾನರ ಸರ್ಕಾರದ ನಿರ್ಲಕ್ಷ ಧೋರಣೆಗಳನ್ನು ಪ್ರತಿಭಟಿಸಿ ಪ್ರತಿನಿಧಿ ಸಭೆಯ ಎಲ್ಲಾ 
ಕಾಂಗ್ರೆಸ್‌ ಸದಸ್ಯರು ರಾಜಿನಾಮ ನೀಡಿ ಹೊರಬರುವಂತೆ ಕರೆ ಇತ್ತರು. ಕೂಡಲೇ ಕಾಂಗ್ರೆಸ್‌ 
ಸದಸ್ಯರೇ ಅಲ್ಲದೆ ಅವರಿಗೆ ಬೆಂಬಲವಾಗಿ ಕಾಂಗೈಸ್ಟೇತರ ಸದಸ್ಯರೂ ಪ್ರತಿನಿದಿಸಬೆಯ ತಮ್ಮ 
ಸ್ಥಾನಗಳಿಗೆ ರಾಜಿನಾಮೆ ನೀಡಿ ಹೊರಬಂದರು. ಈ ನಿದರ್ಶನ ಆಅಂದಿನೆ ರಾಜಕೀಯ 
ಪರಿಶುದ್ಧತೆಯ ಔನ್ನತ್ಯಕ್ಕೆ ಏಡಿದ ಕನ್ನಡಿಯಾಗಿದೆ. 

ಈ ಸಂದರ್ಭದಲ್ಲಿ ಮೈಸೂರು ಕಾಂಕ್ರೆಸ್‌ ಕ್ರಮೇಣ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲ್ಲೂಕು 
ಮಟ್ಟದಲ್ಲಿ ಕಾಂಗ್ರೆಸ್‌ ಸಮಿತಿಗಳನ್ನು ಸ್ಥಾಪಿಸಿಕೊಂಡು ಮತ್ತೂ ಬಲಯುತವಾಗಿ ಬೆಳೆಯಿತು. 
ಸ್ತಳೀಯ ಸರ್ಕಾರಗಳಿಗೆ ನಡೆದ ಚುನಾವಣೆಗಳಲ್ಲಿ ಕಾಂಗ್ರಸ್ಸಿಗರು ಸೋಲು ಅನುಭವಿಸುವಂತೆ 
ಮಾಡಲು ದಿವಾನರು ಅನೇಕ ಕುಹಕ ಯುಕ್ತಿಗಳನ್ನು ಕೈಗೊಂಡರು. ಆದರೆ ಎಲ್ಲ ಕಡೆ ಕಾಂಗ್ರೆಸ್‌ 
ಸದಸ್ಮರೇ ಬಹು ಸಂಖ್ಯೆಯಲ್ಲಿ ಚುನಾಯಿತರಾಗಿ ಬಂದರು. ದಿವಾನರ ಆಳ್ವಿಕೆಗೆ ಜನರ 


SP NSE FC eS 


30 ಬ.ಸಿದ್ದಲಿಂಗಯ್ದ 


ಮೈಸೊರು ಕಾಂಗ್ರೆಸ್‌ನ ಘನತೆ ಹೆಚ್ಚಿತು. ಇಡೀ ಸಂಸ್ಥಾನದಲ್ಲಿ ಪ್ರಜಾಸತ್ತೆಯ ಪರವಾದ 
ರಾಜಕೀಯ ಪ್ರಜ್ಞೆ ಮೂಡಿ ಜಾತಿ ಮತಗಳೆ ಅಂತರಗಳನ್ನು ಮೊದಿ ಒಗ್ಗಟ್ಟು ಸಾಧಿತವಾಲುತು. 
ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಮತ್ತು ಇತರೆ ದೇಶೀಯ ಸುಸ್ಥಾನಗಳಲ್ಲೂವೆ ೧ ಮೈಸೂರು ಕಾಂಕ್ರೆಸ್‌ನ 
ಹಿರಿಮೆ ಹೇಳಿ ಬರುವಂತಾಯಿತು. ಮೂಲೆ ಮೂಲೆಗಳಿಂದ ಅನೇಕ ಗಣ್ಯರು, ಮುತ್ತದ್ದಿಗಳು 
ಮೈಸೊರು ಕಾಂಗ್ರೆಸ್‌ನ ಕಾರ್ಯಸಾಧನೆಯನ್ನು ಶ್ಲಾಘಿಸಿ ಅಭಿ ಸ ಸಂದೆ ದೇಶಗಳನ್ನು 
ಕಳುಹಿಸಿದ್ದರು. ದಿವಾನ್‌ ಮಿರ್ಜಾರವರ ತಿಳಿಗೇಡಿತನ ಇಷ್ಟೆಲ್ಲ ಸಾಧನೆಗೆ ಪರೋಕ್ಷ 
ಮೂಲವಾಯಿತು. ಸಂಸ್ಥಾನದ ಪ್ರಜೆಗಳಲ್ಲಿ ಇತಿಹಾಸ ಕಂಡರಿಯದ ಒಗ್ಗಟ್ಟು, ಸೋದರಭಾವಗಳು 
ಬೆಳೆಯಲು ಕಾರಣವಾಯಿತು. ಅಷ್ಟೇ ಅಲ್ಲ ಬ್ರಿಟಿಷರಿಂದ ದೇಶ ಬಿಡುಗಡೆಯಾದ ನಂತರದಲ್ಲಿ 
€ಶೀಯ ರಾಜರಿಂದ ಪ್ರಜೆಗಳಿಗೆ ಸ್ವಾತಂತ್ರ ಜೊರಕಿಸಿಕೊಡುವ ಕಾರ್ಯಬಾರ ಮೈಸೂರು 
ಸಂಸ್ಥಾನದ ಮಟ್ಟಿಗೆ ಸುಲಭವಾಯಿತು. 


ಮ್ಲೆ ಸೂರು ಚೆಲೋ 


ಮಹಾರಾಜರ ಜನಮಸಿತಾಸಕ್ತಿ ಶಿವಪುರ ಸತ್ಯಾಗ್ರಹ ನಡೆದಾಗಲೇ ಪ್ರಕಟವಾಗಿತ್ತು. ಆದರೆ 
ದಿವಾನರ ಕಛೇರಿ ಮಹಾರಾಬರಿಗೂ ಪ್ರಜೆಗಳಿಗೂ ನಡುವೆ ಅಡಗೋಡೆಯಾಗಿ ನಿಂತಿತು. 
ಮಹಾರಾಜರಿಗೆ ರಾಜಕೀಯ ಪ 1 


€ 
[© 
ಗವಿ 
ks 
S| 
{ 
Le) 
[4 
(ol 
* ಬ 
ಸ: 
pA Y 
se 
ಲ 
2 
9 
[a 
0 
೫ 
{1 od 


ಮ ಕಂಡು ಗ 

ಇದರಿಂದಾಗಿ ಮತ್ತೊಮ್ಮೆ ತೀವ್ರ ಚಳುವಳಿ ನಡೆಸುವುದು ಕಾಂಗ್ರೆಸ್‌ಗೆ 
ಅನಿವಾರ್ಯವಾಯಿತು. ದಿವಾನರ ಮಧ್ಯವರ್ತಿ ನಡವಳಿಕೆಯಿಂದಾಗಿ ಪ್ರತಿಭಟನೆಯನ್ನು 
ಚಳುವಳಿಗಾರರು ಮೈಸೂರು ಅರಮನೆ ಬಾಗಿಲಿಗೇ ಕೊಂಡೊಯ್ಯುವುದು ಅನಿವಾರ್ಯವಾಯಿತು. 
ರಾಷ್ಟ್ರೀಯ ಚಳುವಳಿಯಲ್ಲಿ ದೆಹಲಿ ಚಲೋ ಹಮಿಕ್ಷೊಂಡ ಮಾದರಿಯಲ್ಲೇ ಮೈಸೂರು 
ಸಂಸ್ಥಾನ ದಲ್ಲಿ "ಚಲೋ ಮೈಸೊರು" ಚಳುವಳಿ ಕಾರ್ಯಾಚರಣೆ ರೂಪುಗೊಳ್ಳತೊಡಗಿತು. 
ಸಂಸ್ಥಾನದ ನಾವಾ ಕೇಂದ್ರ ಗಳಿಂದ ಜಾತಾಗಳು ಹೊರಟು ಬಂದು ನಿರ್ದಿಷ್ಟವಾದ ದಿನ ಮೈಸೂರು 
ರಾಜಧಾನಿಯಲ್ಲಿ ಸೇರಿ ಜವಾಬ್ದಾರೀ ಸರ್ಕಾರದ ಸ್ಥಾಪನೆಗಾಗಿ ಸತ್ಕಾಗ್ರಹ ಹೊಡುವುದು 
ಯೋಜನೆಯಾಗಿತ್ತು. ಸರ್ಕಾರ ಇದನ್ನು ಭಂಗಗೊಳಿಸಬಹುದೆಂಬ ಆತಂಕದಿಂದ ಯೋಜನೆಯ 
ರೂಪುರೇಷೆಗಳನ್ನು. ಗೋಪ್ಯವಾಗಿಡಲಾಗಿತ್ತು. ಹೇಗೋ ಇದರ ವಾಸನೆ ತಿಳಿದ ದಿವಾನರ 
ಸರ್ಕಾರ ಮತ್ತೆ ಆಗಸ್ಟ್‌ - ಸೆಪ್ಟೆಂಬರ್‌ 1947ರಲ್ಲಿ ಮಂ ಕಾರ್ಯಕರ್ತರನ್ನು ಬಂಧಿಸುವ 
ಕೆಲಸವನ್ನು ಪ್ರಾರಂಭ ಮಾಡಿತು 


2 


2 


ಸರ್ವಶ್ರೀ ಸಾವುಕಾರ್‌ ಚನ್ನಯ್ಯ, ಕೆ.ಸಿ. ರೆಡ್ಡಿ ಕೆ.ಟಿ. ಭಾಷ್ಯಂ, ಹೆಚ್‌. ಸಿದ್ದಯ್ಯ 
ಮತ್ತಿತರ ಕೆಲವರೊಂದಿಗೆ ಸಿದ್ದಲಿಂಗಯೆನವರನ್ನು ಬಂಧಿಸಿ ಚಿಕ್ಕಮ ಗರನರು 
ಜೈಲಿನಲ್ಲಿಡಲಾಯಿತು. ಈ ಬಂಧನದ ಹಿಂದಿನ ದಿನಗಳಷ್ಟೇ ಕಾಂಗ್ರೆಸ್‌ನ ಚರಿತ್ರೆಯಲ್ಲಿ 
ಪಾವಿತ್ರ ವನ್ನು ಕಂಡ ದಿನಗಳೆವಿಸುತ್ತದೆ. ಮುಂದಿನ ದಿನಗಳು ದುರಂತ ಇತಿಹಾಸವನ್ನೇ 
ಮೆರೆಯಲನುವಾದವು. 1947 ಅಕ್ಟೋಬರ್‌ 6ರಂದು ಇದ್ದಕ್ಕಿದ್ದಂತೆ ಎಲ್ಲ ಕಾಂಗ್ರೆಸ್‌ 
ಕಾರ್ಯಕತರ್ತರವಮು ಜೇಲುಗಲಳಿಂಬದ ಬಿಡುಗಡೆ ಮಾಡಿ ಸರ್ಹಾದೀ ವಾಹುನಗರ್ಪಿ ಂೆವಗೆಲೆಣದಿಸೆ 


ಪ್ರತಿಭಾವಂತ ಸಂಸದೀಯ ಹಟು 31 


ಕಳುಹಿಸಿಕೊಡಲಾಯಿತು. ಈ ನಡುವೆ ಏನು ಬೆಳವಣಿಗೆಗಳಾದುವೆಂಬುದು ಸಿಚ್ದಲಿಂಗಯ್ಯನವರಿಗೆ 
ತಿಳಿಯಲಿಲ್ಲ. ಇವರ ಬಿಡುಗಡೆಯ ಸಂದೇಶದೊಂದಿಗೆ ಕೆ.ಸಿ. ರೆಡ್ಡಿಯವರು ಮಹಾರಾಜರೊಡದನೆ 
ಬೇಟಗಾಗಿ ಈಗಾಗಲೇ ಹೋಗಿದ್ದಾರೆಂಬ ವಿಷಯ ತಿಳಿದು ಬಂತು. ಕೊನೆಗೂ ದಿವಾನರ 
ಬೇದ ತಂತ್ರ ಫಲಿಸಿತ್ತು. ಕಾಂಗ್ರೆಸ್‌ನ ಅಖಂಡತೆಗೆ ರಾಹು ಕವಿಯಿತು. ಪ್ರಾಮಾಣಿಕ ಕಾಂಗ್ರೆಸ್ಸಿಗರು 
ಕ್ರಮೇಣ ಮೂಲೆಗುಂಪಾದರು. 


ಇದಾದ ಒಂದು ವಾರದೊಳಗೇ ಕೆಲವು ಕಾಂಗೆಸ್‌ ಮುಖಂಡರ ಜೊತೆಗೆ ದಿವಾನರನ್ನೂ 
ಒಳಗೊಂಡ ಸಚಿವ ಸಂಪುಟ ರಚನೆಯಾದ ಪ್ರಕಟಣ್‌ ಹೊರಬಿದ್ದಿತು. ಈ ಸಂಪುಟ 
ಸಿದ್ದಲಿಂಗಯ್ಯನವರನ್ನೊಳಗೊಂಡಿರಲಿಲ್ಲ. 6 ಜನ ಕಾಂಗ್ರೆಸ್‌ ಸದಸ್ಯರು 3 ಜನೆ ಕಾಂಕ್ರೈಸೇತರ 
ಸದಸ್ಯರು ಜೊತೆಗ ವಿಶಿಷ್ಟ ಸಚಿವರಾಗಿ ದಿವಾನ್‌ ರಾಮಸ್ವಾಮಿ ಮೊದಲಿಯಾರ್‌ 
ಇವೆರುಗಳನ್ನೊಳಗೊಂಡಿತ್ತು. ಇದು ಶಾಶ್ವತ ವ್ಯವಸ್ಥೆಯಾಗುವವರೆಗಿನ ತಾತ್ಕಾಲಿಕ ವ್ಯವಸ್ಥೆ 
ಎನಿಸಿದರೂ ಮುಂಬೆ ಇದೇ ರಚನೆಯನ್ನು ಉಳಿಸಿಕೊಂಡ ಶಾಶ್ವತ ಸಚಿವ ಸಂಪುಟ 
ಕೆ.ಸಿ. ರೆಡ್ಡಿಯವರ ನಾಯಕತ್ವದಲ್ಲಿ ಸಂಸ್ಥಾಪಿತವಾಯಿತು. ಅಮಾಯಕ ಪ್ರಜೆಗಳಿಗೆ ಇದು 
ವಿಜಯೋತ್ಸವದ ಸುದ್ದಿಯಾಗಿತ್ತು. ಅದರ ಅಂತಲಾಳವನ್ನು ಅವರು ಭೇದಿಸಲಾರದವರಾಗಿದ್ದದು. 


ಸಿದ್ದಲಿಂಗಯ್ಯನವರು ಕಾಂಗ್ರೆಸ್‌ ಅಧ್ಯಕ್ಸತೆಗೆ ಸೊಚಿತವಾಗಿರುವುಬಾಗಿ 
ಅಭಿಪ್ರಾಯಕೊಡಲಾಯಿತು. ಆದರೆ ಮುಂದೆ ಕಾಂಗ್ರೆಸ್‌ ಅದ್ಯಕ್ಷರ ಚುನಾವಣೆ ಬಂದಾಗ ಇವರ 
ವಿರುದ್ಧ ಇವರ ಅಪಾರಾತ್ಮವೆನ್ನುವಂತಿದ್ದ ಕೆಂಗಲ್‌ ಹನುಮಂತೆಯ್ಯನವರನ್ನು ಸ್ಪರ್ಧೆಗೆ 
ನಿಲ್ಲಿಸಲಾಯಿತು. ಇದಕ್ಕೆ ಕೆಂಗಲ್‌ ಹನುಮಂತಯ್ಯನವರು ಒಪ್ಪಿದ ಬಗ್ಗೆ ಸಿದ್ದಲಿಂಗಯ್ಮನವರಿಗೆ 
ಅಆಶ್ನ್ಚರ್ಯ. ಹನುಮಂತಯ್ಯನವರು ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು 
ಹನುಮಂತಯ್ಯನವರ ಮಿತ್ರರು ಹಿತೈಷಿಗಳು ಮಾಡಿದ ಪ್ರಯತ್ನ ನಿಷ್ಟಲವಾಯಿತು. ಕೊನೆಗೆ 
14.11.1947 ರಂದು ಚಿತ್ರದುರ್ಗದ ಅಧಿವೇಶನದ ಸಂದರ್ಭದಲ್ಲಿ ನಡೆದ ಸಾಂಸ್ಥಿಕ 
ಚುನಾವಣೆಯಲ್ಲಿ ವಿಜಯದೇವತೆ ಸಿದ್ದಲಿಂಗಯ್ಯನವರಿಗೇ ಒಲಿದಿದ್ದಳು. ಧರ್ಮಕ್ಕೆ ಜಯವೆಂಬ 
ಭರವಸೆ ಉಳಿದಂತಾಯಿತು. ಚುನಾವಣೆಯೆ ನಂತರ ಹನುಮಂತಯ್ಯನವರೂ 
ಸಿದ್ದಲಿಂಗಯ್ಯನವರೂ ಪರಸ್ವರ ಆಲಂಗಿಸಿಕೊಂಡು ಗಳಗಳನೆ ಅತ್ತುದನ್ನು ಸಿದ್ದಲಿಂಗಯ್ಯನವರು 
ಸದ್ಭಾವನೆಯಿಂದ ಸೈರಿಸಿಕೊಳ್ಳುತ್ತಾರೆ. ಮಾತ್ರವಲ್ಲ ಕೆಂಗಲ್‌ ಹನುಮಂತಯ್ಯನವರ ಪ್ರಾಮಾಣಿಕ 
ಆದರ್ಶವನ್ನೂ, ಇಡೀ ನಾಡನ್ನೇ ಸಂಸ್ಕೃತಿಯ ಉತ್ತುಂಗಕ್ಕೆ ಕೊಂಡೊಯ್ಯಬಲ್ಲ ಸಾಮರ್ಥ್ಯವನ್ನೂ 
ಕೊಂಡಾಡಿ ಕೆಂಗಲ್‌ ಹನುಮಂತಯ್ಯನವರು ಮಾತ್ರವೇ ವಿಶ್ವವನ್ನು ಸರಿಯಾಗಿ ರೂಪಿಸಬಲ್ಲರು 
ಎಂದು ಮನಃಪೊರ್ವಕವಾಗಿ ಪ್ಲಾಫಿಸಿದ್ದಾರೆ. 


ಚುನಾವಣೆಯ ವಿಜಯದಿಂದ ಸಮಸ್ಯೆಗಳ ಪರಿಹಾರವಾಗಲಿಲ್ಲ ಬದಲಿಗೆ ಮತ್ತಷ್ಟು 


ವಿಷಮವಾದವು. ಕಾರ್ಯಕಾರಿ ಸಮಿತಿ ಸಬೆಗಳಲ್ಲಿ ಇವರಿಗೆ ಕಿರುಕುಳಗಳು ಮೊದಲಾದವು. 
ಇವರ ವಿರುದ್ಧ ತಲೆಬುಡವಿಲ್ಲದ ಆರೋಪಗಳನ್ನು ಹೊರಿಸಿ ಮನೋವ್ಮಥೆಗೆ ಗುರಿ 
ಮಾಡಲಾಯಿತು. ಇದರಿಂದ ಬೇಸತ್ತ ಸಿದ್ದಲಿಂಗಯ್ಯನವರು ಕಲುಷಿತ ವ್ಯವಸ್ಥೆಯಿಂದ ದೂರ 


ಶಿ" 


ಉಳಿಯಬಯಸಿದರು. ಅಂತಃ ಕಲಹಗಳನ್ನು ಬಹಿರಂಗಪಡಿಸುವುದು ಆಗತಾನೆ ಕಣೆರೆಯುತ್ತಿದ್ದ 


[9 


ಟಿ.ಸಿದ್ದಲಿಂಗಯ್ಕ 
' ಪ್ರಜಾಸತ್ತೆಗೆ ಮಾರಕವಾಗಬಹುದೆಂದು ಎಲ್ಲಾ ನೋವನ್ನು ತಮೊಳಗೇ ಅಡಗಿಸಿಕೊಂಡ 
ದರು. ಸ್ವಾತಂತ್ರ್ಯ ಬಂದ ಮೂರು ದಶಕಗಳ ನಂತರ ಈ ಬೆಳವಣಿಗೆಗಳನ್ನು 
ತಾವು ಮಂತ್ರಿಯಾಗಿದ್ದ ಎರಡು ಅವಧಿಗಳ ಅನುಭವವನ್ನೂ ನೆನಪಿಸಿಕೊಂಡು ರಾಜಕೀಯ 
ವೀತಿಪತನ ಬ್ರಿಟಿಷರಿಂದ ಕಾಂಗ್ರೆಸ್‌ಗೆ ಅಧಿಕಾರ ಹಸ್ತಾಂತರವಾದ ದಿನದಿಂದಲೇ 
ಪ್ರಾರಂಭವಾಗಿತ್ತೆಂದು ಸಿದ್ದಲಿಂಗಯ್ಯನವರು ವಿಷಾದದಿಂದ ಹೇಳಿಕೊಂಡಿದ್ದಾರೆ. ಸ್ವಾತಂತ್ರ್ಯ 
ಸಾಧಬೆಯಾದೊಡನೆಯೇ ಕಾಂಗ್ರೆಸನ್ನು ಪರ್ಯಾವಸಾನಗೊಳಿಸಬೇಕೆಂದು ಸೂಚಿಸಿದ್ದ 
ಮಹಾತ್ಸಾಗಾಂಧಿಯವರ ಮಾತುಗಳನ್ನು ಹೃದಯಭಾರಗೊಂಡು ಸಧಿಸಿದ್ದಾರೆ. 


ಹೊರ ರಾಜ್ಯಗಳಲ್ಲಿ ಕಾಂಗೆಸ್‌ ಸಂಘಟನೆ - ಕರ್ನಾಟಕ ಏಕೀಕರಣದ ಅಂಕುರ 
ಏಪ್ರಿಲ್‌ 1939ರಲ್ಲಿ ನಡೆದ ವಿದುರಾಶ್ವತ್ನದ ಅಧಿವೇಶನದಲ್ಲಿ ಹೆಚ್‌.ಸಿ. ದಾಸಪ್ರನವರು 
ಅದ್ಯಕ್ಷರಾದರು. ಅವರ ಸಾಮರ್ಥ್ಯದಲ್ಲಿ ಲ್ಲಿಸಿದ್ದಲಿ ೦ಗಯ್ಯನೆವರಿಗೆ ಅಪಾರ ವಂಬಿಕೆ ಇತ್ತು. ಹಾಗುಗಿ 
ಸಂಸ್ಥಾನ ಕಾಂಗ್ರೆಸಿನ ಎಲ್ಲ ಕಾರ್ಯಭಾರನ ಪನ್ನು ಹೆಚ್‌.ಸಿ. ದಾಸಪ್ಪನವರಿಗೆ ವೆಹಿಸಿ ತಾವು 
ವಿಶ್ರಾಂತರಾಗಬಯಸಿದರು. ಆ ಸಮಯದಲ್ಲಿ he ಕರ್ನಾಟಕ ಪ್ರದೇಶ ಕಾಂಗೆಸ 
ಗೆ ಹೊಸಮನಿ ಸಿದ್ದಷ್ಪನವರು ಅಧ್ರಕ್ಷದಾಗಿದ್ದರು. ಸಿದ್ದೆಲಿಂಗಯ್ಯನೆವರ ಸಾಮರ್ಥ್ಯ ಕಂಡೆ 
ಇಳಿವಯಸ್ಸಿನ ಹೊಸಮನಿಯವರು ತಮ ಕಾಂಗ್ರೆಸ್‌ ಸೇವೆಯಲ್ಲಿ ನೆರವಾಗಲೆಂದು ಬಯಸಿ 


ಆ 


ಸಿದ್ದಲಿಂಗಯನವರನ್ನು ಧಾರವಾಡ ಕೆ.ಪಿ.ಸಿ.ಸಿ.ಗೆ ಅಮಂತ್ರಿಪಿ ಅವರನ್ನು ಅಲ್ಲಿನ ಉಪಾಧ್ಯಕ್ಷರನ್ನಾಗಿ 
ನೇಮಿಸಿದರು. ಇಲ್ಲಿ ಸಿದ್ದಲಿಂಗಯ್ಯ್ಕನವರಿಗೆ ಶ್ರೀಮತಿ ಕಮಲಾದೇವಿ ಚಟ್ಟೋಪಾಧ್ಯಾಯ 
(ಮತೊಬ, ಉ ಪಾಷ್ಯಕರ) ಮತ್ತು ಎನ್‌.ಎಸ್‌. ಹೆರ್ಡೀಕರ್‌ (ಕಾರ್ಯದರ್ಶಿ) ಇವರ ಸಂಗವೂ 
ಗಿತ್ತು. ಸುಮಾರು ಆರು ತಿಂಗಳು ಅಲ್ಲಿ ಶ್ರಮಿಸಿ ಸೆಪ್ಟೆಂಬರ್‌ 1939 ರಲ್ಲಿ ಅವರು 


ಸಂಘಟಿಸಲು a ರಿಗೆ ಬಂದಿದರು. 

ಮೈಸೂರಿನ ಬನಪ್ಪ ಪಾರ್ಕಿನಲ್ಲಿ ಈ ಸಂದರ್ಭವಾದ ಸಭೆಯಲ್ಲಿ ಭಾಷಣ 
ಮಾಡುತಿರುವಾಗೆ ಇವರನ್ನು ಬಂಧಿಸಿ ಪಂತರ ಒಂದು ವರ್ಷ ಸೆರೆವಾಸ ವಿಧಿಸಲಾಯಿತು. 
ಆದರೆ 1940ರಲ್ಲಿ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್‌ರವರ ವಿವಾಹ ಸಂದರ್ಭದಲ್ಲಿ 
ಶಮಾದಾನ ನೀಡಿ ಬಿಡುಗಡೆ ಮಾಡಲಾಯಿತು. ಆ ನಂತರ ಅವರು ದಾರವಾಡ ಕೆ.ಪಿ.ಸಿ.ಸಿ.ಗೆ 
ಮರಳಿದರು. 

ಮೈಸೂರು ಕಾಂಗ್ರೆಸಿನ ವಿಜಯಗಾಥವನ್ನು ಕೇಳಿದ ಧಾರವಾಡ ಕೆ.ಪಿ.ಪಿ.ಸಿ ಕಾಂಗ್ರೆಸ್‌ 
ಚೆಳುವಳಿಯಮ ಇತರ ಸಣ್ಣ ಸಣ್ಣ ರಾಜಾಳ್ವಿಕೆಯ ಸ ಸಿಂಸ್ಸಾ ನಗಳಲ್ಲೂ ಸ ಸಂಘಟಿಸಲು ಇಚ್ಛಿಸಿತು. 
ಜಮಖಂಡಿ, ಮುಧೋಳ, ರಾಮದುರ್ಗ, ಸವಣೂರು ie ಹದಿನೇಳು ಸಣ್ಣ pe 
ರಾಜ್ಯಗಳಿಗೆ ಬೇಟಿ ಇತು ಆಲ , ಸ್ಥಳ €ಯ ಕಾಂಗ್ರೆಸ್‌ ಸಂಸ್ಥೆಗಳನ್ನು ಸ್ಥಾಪಿ ಸದ ಕೀರ್ತಿ 
ಸಿದ್ದಲಿಂಗಯ್ಯನವರಿಗೆ ಸಲ್ಲುತ್ತದೆ. 1940ರಲ್ಲಿ ನಡೆದ ಜಮಖಂಡಿ ಕಾಂಗ್ರೆಸ್‌ ಅಧಿವೇಶನ 
ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ಜರುಗಿದ್ದು ಮತ್ತೊಂದು ವಿಶೇಷ. ಇಲ್ಲಿ ಅವರಿಗೆ 
ಶ್ರೀ ಬಿ.ಡಿ. ಜತ್ತಿಯವರ ಒಡನಾಟ ಬೆರೆತಿತ್ತು. ಜಮಖಂಡಿ ಕಾಂಗ್ರೆಸ್‌ ಅಧಿವೇಶನದಲ್ಲಿ 


ಪ್ರತಿಭಾವಂತ ಸಂಸದೀಯ ಪಟು 33 


ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದ ಬಿ.ಡಿ. ಜತ್ತಿಯವರ ಬಗ್ಗೆ ಸಿದ್ದಲಿಂಗಯ್ಯನವರಿಗೆ ತುಂಬು 
ಅಭಿಮಾನ. ಸಿದ್ದಲಿಂಗಯ್ಯ ಅವರನ್ನು ಆಧ್ಯೂತ್ರಿಕತೆ ಮತ್ತು ನೈತಿಕ ತೆಯ ಯನ್ನು ಜಗತ್ತಿಗೆ ಸಾರಲು 
ಅವತರಿಸಿರುವ ಪಡದು ಸಾರವಾದ ಸೃರಿಸಿದ್ದಾರೆ. 


ಈ ಎಲ್ಲ ಹೊರರಾಜ್ಯಗಳಲ್ಲಿ ಸಿದ್ದಲಿಂಗಯ್ಯನವರು ಪ್ರವಾಸ ಮಾಡಿ ಕಾಂಗ್ರೆಸ್‌ 
ಸದಸ್ಯತ್ತವನ್ನು ಬೆಳೆಸಿ ಸಾರ್ವಜನಿಕ ಸಜೆಗಳಲ್ಲಿ ಭ ನಾಷಣಗಳನ್ನು ಮಾಡಿದರು. ರಾಮದುರ್ಗ 
ಸಂಸ್ಥಾನದಲ್ಲಿ ಮಾತ್ರ ಈ ಚಳುವಳಿ ಸುಗಮವಾಗಿರಲಿಲ್ಲವೆಂದು ಹೇಳಿ ಅಲ್ಲಿನ 
ಎಂ.ಪಿ. ಮುನವಳ್ಳಿಯವರು ಈ ಕಾರಣಕ್ಕಾಗಿ ಗಲ್ಲು ಏರಬೇಕಾಗಿ ಬಂದಿದ್ದ ವೈಪರೀತ್ಯವನ್ನು 
ಸ್ಮರಿಸಿಕೊಳ್ಳುತ್ತಾರೆ. ಈ ಕಾರ್ಯ ಕರ್ನಾಟಕ ಏಕೀಕರಣದ ಬೀಜಾಂಕುರವಾಯಿತೆಂದರೆ 
ಅತಿಶಯೋಕ್ತಿಯಾಗಲಾರದು. ಕರ್ನಾಟಕ ಕಾಂಗ್ರೆಸಿನ ಕಾರ್ಯಕರ್ತರಾಗಿದ್ದ ಹುಕ್ಕೇರಿಕರ್‌. 
ಕಮಲಾದೇವಿ, ಆರ್‌.ಆರ್‌. ದಿವಾಕರ, ಶ್ರೀನಿವಾಸ ಇವರುಗಳನ್ನು ಕೆಪಿಸಿಸಿಗೆ ಚುನಾಯಿಸುವ 
ವಿಶೇಷ ಅವಕಾಶ ಮೈಸೂರು ಸಂಸ್ಥಾನದ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಯಲಶಪಂಕೆ, 
ನೆಲಮಂಗಲ ಕ್ಷೀತ್ರಗಳಿಗೆ ಲಬೈೆವಾಗಿತ್ತು. ಕರ್ನಾಟಕದ ಏಕೀಕರಣ 1934-35ರಲ್ಲಿ ಹೀಗೆ 
ಸಾಧಿತವಾಗಿತ್ತೆನ್ನಬಹುದಲ್ಲವೆ ? ರಾಜಕೀಯ ವಿಷಯಗಳಲ್ಲೇ ಅಲ್ಲದೆ ವೈಯಕಿಕ ವಿಷಯಗಳಲ್ಲೂ 
ಸಿದ್ದಲಿಂಗಯ್ಯನೆವರು ಮೈಸೂರು ಕರ್ನಾಟಕ ಪ್ರಾಂತ್ಯಗಳನ್ನು ವಿಕೀಕರಿಸಿದ್ದಾರೆ. 1951ರಲ್ಲಿ ತಮ್ಮ 
ಏಕ್ಕೆಕ ಪುತ್ರಿ ಟಿ.ಎಸ್‌. ಸರೋಜಮ್ಮಇವರನ್ನು ಮುಂಬೈ ಕರ್ನಾಟಕದ ಸಚಿವರಾಗಿದ್ದ ಬೆಳಗಾವಿಯ 
ಎಂ.ಪಿ. ಪಾಟೀಲ್‌ ರವರ ಪುತ್ರ ಶಿವನಗೌಡ ಪಾಟೀಲ್‌ರಿಗೆ ಕೊಟ್ಟು ವಿವಾಹ ಮಾಡಿ ಉತ್ತರ 
ಕರ್ನಾಟಕೆದೊಂದಿಗೆ ಧಾರ್ಮಿಕ ಬಾಂಧವ್ಯವನ್ನು ಸಾಧಿಸಿದವರು ಸಿದ್ದಲಿಂಗಯ್ಯ. 


ಕರ್ನಾಟಕ ಏಕೀಕರಣದ ಸಾರ್ಥಕ ಕಾರ್ಯದಲ್ಲಿ ಕೆಂಗಲ್‌ ಹಮುಮಂತಯ್ಯವವರ ಸ ಸಂಕ 

ಹೃತ್ಪೂರ್ವಕ ಬೆಂಬಲ ನೀಡಿ ಸದಾ ಅವರೊಂದಿಗಿದ್ದ ಸಹವರ್ತಿ ಎಂದರೆ Ae 
ಸಿದ್ದಲಿಂಗಯ್ಯನವರು ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರಾಗಿಯೂ ಶ್ರಮಿಸಿದವರು. 
ಕರ್ನಾಟಕ ಏಕೀಕರಣದ ವಿರೋಧಿಗಳೂ ನಮ್ಲಿದ್ದರು. ಏಕೀಕರಣದ ಪ್ರಶ್ನೆಯನ್ನು ಕೇಂದ್ರ 
ಸರ್ಕಾರ ಗೋವಿಂದವಲ್ಲಭ ಪಂತರ ನಿಷ್ಕರ್ಷೆಗೆ ಬಿಟ್ಟ ಸಂದರ್ಭದಲ್ಲಿ ಏಕೀಕರಣ ವಿರೋಧಿಗಳು 
ಪಂತ್‌ ರವರನ್ನು ಭೇಟಿಯಾಗಿ ತಮ್ಮ ನಿಲುವನ್ನು ವಿವರಿಸಿದ್ದರು. ಆ ಹಿನ್ನೆಲೆಯಲ್ಲಿ ಪಂತ್‌ರವರು 
ಹನುಮಂತಯ್ಯನವರು ಒಪ್ಪಿದ ನ ಎರಡು ಪ್ರತ್ಯೇಕ ಕನ್ನಡ ರಾಜ್ಯ ಸ್ಥಾಪಿಸಲು ತ್ನ 
ಆಕ್ಷೇಪವೇನೂ ಇಲ್ಲವೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಧರ್ಮ ಪ್ರಕಾಶ ರುದ್ರಯ್ಯ 
ನವರು ಏಕೀಕರಣದ ಪರವಾಗಿ ವಾದಿಸಲು ನಿಯೋಜಿಸಿ ಕಳುಹಿಸಿದ ತ್ರಿಸದಸ್ಯ ಸಮಿತಿಯಲ್ಲಿ 
ಸಿದ್ದಲಿಂಗಯ್ಯನವರು ಪ್ರಧಾನರು. ಇಂಥ ಒಂದು ಪ್ರತಿ ನಿಯೋಜನೆ ಏರ್ಪಡದಿದ್ದರೆ ಎರಡು 
ಕೆನ್ನಡ ೮ ರಾಜ್ಯಗಳು ಏರ್ಪಡುವುದು ಶತಃಪಿದ್ಧವಾಗಿತೆಂದು ಸಿದ್ದಲಿಂಗಯ್ಯನವರು ಹೇಳಿದ್ದಾರೆ. 


ಎಲಾ RN ) RS 4 A 2 — 
ಈ ಸಂಘಟವಾ ಕಾರ್ಯ ಸಿದ್ದಿಬಿಂಗೆಯ್ದನವರಿಂದ ಅವ್ಹಾಷ ಡೆದೇ ಇದ್ದಿ; ತು. 


ಆದರೆ 1941ರ ಉತ್ತರಾದ್ದ ಭಾಗದಲ್ಲಿ ಶಿವಮೊ | 
ಭಾಷಣಕ್ಕಾಗಿ ಇವರನ್ನು ತಪ್ರಿತಸ್ನರನ್ನಾಗಿ ಮಾಡಿ ಒಂದು ಮ ಕಾ 


ಬೆಂಗಳೂರು ಸೆಂಟ್ರಲ್‌ ಜೈಲಿಗೆ 'ರವಾನಿಸ ಲಾಯಿತು. ಆಗಸ್‌, 1942ರ 


ಎ ಮ 
ಚಳುವಳಿ ಪ್ರಾರಂಭವಾಯಿತು. ಆ ಅವಧಿಯಲ್ಲಿ ಮ ಜೈಲಿನ ಲ್ಲೇ ಇ ಇದ್ದರು. 1943ರ 


34 ಟ.ಸಿದ್ದಲಿಂಗಯ್ಸ 


ಫೆಬ್ರವರಿ ತಿಂಗಳಲ್ಲಿ ಶಿಕ್ಲಾವಧಿ ಮುಗಿದು ಹೊರಬಂದಾಗ ಸಿದ್ದಲಿಂಗಯ್ಯ ನಿಜಕ್ಕೂ ವಿಶ್ರಾಂತ 
ಜೀವನವನ್ನು ಬಯಸಿ ಊರಿಗೆ ಬಂದರು. ಆಲ್ಲಿ ರುಮಾಲೆ ಚನ್ನಬಸವಯ್ಯನವರೊಂದಿಗೆ 


ಕೆಲದಿನಗಳು ಕಳೆದು ಯಾರಿಗೂ ತಿಳಿಸಬೆ ಅಜ್ಞಾತವಾಸಕ್ಕೆ ತೆರಳಿದರು. ಅವರು ಎಲ್ಲಿದ್ದರೆಂಬುದು 
ಯಾರಿಗೂ ತಿಳಿಯಲಿಲ್ಲ ಮತ್ತೆ ಅವರು ೮ಊಬರಿಗೆ ಬಂದದ್ದು 1946ರಲ್ಲಿ. ಈ ಮೂರು ವರ್ಷಗಳನ್ನು 
ಅವರು ತಪಸ್ವಿ ಬಾಬಾರವರ ಬಲಾಜಾಸ್ಥಾನದ ಮೂಲ ಆಶ್ರಮದಲ್ಲಿ ಕಳೆದು ಬಂದಿದ್ದರು. 
ರಾಜಕೀಯದಿಂದ ನಿವೃತ್ತಿ ಹೊಂದಬೇಕೆಂಬ ತಮ್ಮಬಯಕೆಯನ್ನು ಸಿದ್ದಲಿಂಗಯ್ಯ ಬಾಬಾರವರ 
ಮುಂದಿಟ್ಟಾಗ ಅವರು ಅದನ್ನು ಒಪ್ಪದೆ ಸಮಾಜ ಸೇವೆಯನ್ನು ಪೂರ್ತಿಗೊಳಿಸಿ ಬರಲು 
ಸಿದ್ದಲಿಂಗಯ್ಕನವರಿಗೆ ಆದೆಿಸಿದರಂತೆ. ಹಾಗಾಗಿ ಸಿದ್ದಲಿಂಗಯ್ಯನವರು 1946ಕ್ಕೆ ಮತ್ತೆ ತಮನ್ನು 
ತಾವು ರಾಜಕೀಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರು. 

ಇಷ್ಟು ಕಾಲ ಈ ಅಜ್ಞಾತವಾಸ ಕಳೆದರೂ ಮೈಸೂರು ಸಂಸ್ಥಾನದಲ್ಲಿ ಇನ್ನೂ ನಿಜವಾದ 
ಪ್ರಜಾಸತ್ತೆ ಏರ್ಪಟ್ಟಿರಲಿಲ್ಲ. ವಿದುರಾಶ್ವತ್ನ ಪ್ರಸಂಗದ ನಂತರ ಏರ್ಪಟ್ಟ ಒಪ್ಪಂದದಂತೆ 
ನಡೆದುಕೊಳ್ಳಲು ದಿವಾನ್‌ ಮಿರ್ಜಾ ತಪ್ಪಿದ್ದರು. ಆ ವೇಳೆಗೆ ದಿವಾನ್‌ ಮಿರ್ಜಾರವರ 
ಅಧಿಕಾರಾವಧಿ ಮುಗಿದು ಅವರ ಜಾಗದಲ್ಲಿ ದಿವಾನ್‌ ಸರ್‌. ಆರ್ಕಾಟ್‌ ರಾಮಸ್ತಾಮಿ 
ಖೊದಲಿಯಾರ್‌ರವರು ಅಧಿಕಾರವಹಿಸಿಕೊಂಡಿದ್ದರು. ವ್ಯಕ್ತಿ ಬದಲಾವಣೆಯಾದಾಗ್ಕೂ ದಿವಾನರು 
ಆಳ್ಲಿಕೆಯ ಪ್ರಜಾವಿರೋಧೀ ಸರ್ವಾಧಿಕಾರ ಧೋರಣೆ ಮತ್ತು ಕಾರ್ಯನೀತಿಗಳಲ್ಲಿ ಏನೇಮೂ 
ಬದಲಾವಣೆ ಕಂಡು ಬಂದಿರಲಿಲ್ಲ. ಕಾಂಗ್ರೆಸ್‌ಮೊಂದಿಗಿನ ಒಪ್ಪಂದವನ್ನು ಮನ್ನಿಸುವುದಿರಲಿ 
ಸುಮಾರು 6-8 ವರ್ಷಗಳ ನಂತರ ಇಂತಹ ಒಪ್ಪಂದ ಏರ್ಪಟ್ಟಿತ್ರೆಂಬುದನ್ನೇ ದಿವಾನರು 
ನಿರಾಕರಿಸಹತ್ತಿದ್ದರು. ಒಪ್ಪಂದವನ್ನು ಪಾಲಿಸದೇ ಹೋದದ್ದು ದಿವಾನರ ಕೃತ್ರಿಮದ ಮೊದಲನೆ 
ಆಯಾಮವಾದರೆ ಒಪ್ಪಂದವೇ ಆಗಲಿಲ್ಲವೆಂದು ಸಾಧಿಸುವುದು ಅದರ ಎರಡನೇ 
ಆಯಾಮವಾಗಿತ್ತು. ಮುಂದಿನ ಆಯಾಮಗಳು ಇನ್ನೂ ತೀಕ್ಷತರವಾದುವು. ಒಡಕಿಲ್ಲದೆ 
ಒಮ್ಮತದಿಂದ ಕಾರ್ಯ ಸಾಧಿಸುತ್ತಿದ್ದ ಕಾಂಗ್ರೆಸ್‌ನಲ್ಲಿ ಸ್ವಾರ್ಥ ಸಾಧಕರನ್ನು ಗುರ್ತಿಸಿ 
ತಪ್ನಕಡೆಗೆಳೆದುಕೊಂಡು ತಾನೂ ಆ ಗುಂಪಿನಲ್ಲಿ ನುಸುಳಿ ಹತೋಟಿಯನ್ನು ಸಾಧಿಸಿ ಪ್ರಾಮಾಣಿಕೆ 
ವ್ಯಕ್ತಿಗಳನ್ನು ಹೊರಗೆ ಹಾಕಿ ಪ್ರಜಾಹಿತವನ್ನು ಗಾಳಿಗೆ ತೂರಿ ತಮ್ಮ ಹರಮಾರಿತನವನ್ನು 
ಸಾಧಿಸಿಕೊಂಡ ದಿವಾನರ ಜಾಣಿಗೆ ಮೆಚ್ಚಬೇಕೋ ಆವರ ಈ ಕೃತ್ರಿಮ ಸಾಧನೆಯ ಅರಿವಿಲ್ಲದೆ 
ತನ್ನ ಮನೆಗೆ ತಾನೇ ಬೆಂಕಿ ಹಚ್ಚಿಕೊಳ್ಳುವ ಸ್ಪಾರ್ಥ ಕಾಂಗೈಸಿಗರ ಕಿಡಿಗೇಡಿನತಕ್ಕೆ ದಃಖಿಸಬೇಕೋ 
ಎನ್ನುವಂಥ ಪರಿಸ್ತಿಶಿ ಒದಗಿಬಂದುದು ನಿಜಕ್ಕೂ ದುರದೃಷ್ಟಕರ. 


[] 


ಸ್ವಾತಂತ್ರಾ ನಂತರದ ರಾಜಕೀಯ 

ಸ್ವತಂತ್ರ ಮೈಸೂರು ಸಂಸ್ಥಾನದ ಪ್ರಧಮ ಪ್ರಜಾಸರ್ಕಾರ ಸೆರೆಮನೆಯಿಂದ 
ದಿವಾನರೊಂದಿಗೆ ರಹಸ್ಯ ಸಂಧಾನ ನಡೆಸಿದ ಸ್ವಾರ್ಥ ಸಾಧಕರ ಕೂಟವಾಯಿತು. ಸ್ವತಂತ್ರ 
ಪಾಡಿನ ಪ್ರಜೆಗಳ ಅಶೋತ್ತರಗಳಿಗೂ ಪ್ರಥಮ ಗಣತಂತ್ರ ಸರ್ಕಾರದ ಸಾಧನೆಗೂ ಅಜಗಜಾಂತರ. 
ಆಡಳಿತದ ಚುಕ್ಕಾಣಿ ಹಿಡಿದವರು ದಿವಾನರ ಕೃಪಾಶ್ರಯವನ್ನಲಂಬಿಸಿ ಸರ್ಕಾರವನ್ನು 
ನಡೆಸಹತ್ತಿದ್ದರು. 


ಹೆತಿಬಾವಂತ ಸಂಸದೀಯ ಪಟು 


Ke] 
"N 


ಕಾಂಗ್ರೆಸಿನ ಅನೇಕರು ಈ ಆಡಳಿತ ವೈಖರಿಯನ್ನು ವಿರೋಧಿಸುತ್ತಿದ್ದರೂ ಮಂತ್ರಿ 
ಮಂಡಲವನ್ನು ಉರುಳಿಸುವ ಪ್ರಯತ್ನಕ್ಕೆ ಯಾರೂ ಕೈ ಹಾಕಲಿಲ್ಲ. ಕಾರಣ ಗಾಂಧೀಜಿಯವರು 
ಹೇಳಿದಂತೆ "ಪರಕೀಯರ ಸುರಾಜಕತೆಗಿಂತಲೂ ನಮ್ಮೊಳಗಿನ ಅರಾಜಕತೆಯೇ ಪ್ರೇಯಸ್ಕರ' 
ವೆಂದು ನಂಬಿದ್ದರು. ಜೊತೆಗೆ ಮೊದಲನೇ ಸರ್ಕಾರವೇ ದುರಂತಕ್ಕೆ ಸಿಗದಿರಲೆಂಬ ವಿಶಾಲ 
ಭಾವನೆ. ಸಿದ್ದಲಿಂಗಯ್ಯನವರು ಪಂಡಿತ ನೆಹರುರವರೊಂದಿಗೆ ಸಮಾಲೋಚಿಸಿ ಪರಿಸ್ಥಿಶಿಯನ್ನು 
ವಿವರಿಸಿದರೂ ಸ್ಥಳೀಯ ಆಡಳಿತ ವೈಖರಿ ಬದಲಾಗಲಿಲ್ಲ, ಕೆಂಗಲ್‌ ಹನುಮಂತಯ್ಯನವರಂತೂ 
ಸರ್ಕಾರವನ್ನು ಉರುಳಿಸುವುದರಲ್ಲಿ ಕಿಂಚಿತ್ತು ನಂಬಿಕೆ ಇಟ್ಟವರಲ್ಲ. ಆಳುವ ಪಕ್ಷ ಸಂಪೂರ್ಣ 
ವಿಫಲವಾದ ಪಕ್ಷದಲ್ಲಿ ಮಾತ್ರ ಪರ್ಯಾಯ ವ್ಯವಸ್ಥೆ ನೀಡುವ ಬುದ್ದಿ ಸಾಮರ್ಥ್ಯವುಳ್ಳ 
ಮುತ್ನದ್ದಿಯಾಗಿದ್ದರು. ಹಾಗಾಗಿ ಸರ್ಕಾರ ಉರುಳಿ ಬೀಳುವ ಭಯವಿಲ್ಲದಿದ್ದರೂ ತಮ್ಮ 
ಅಸಮರ್ಪಕತೆಯ ಅರಿವು ಅಂದಿನ ಸರ್ಕಾರದ ಸಚಿವರಲ್ಲಿ ಇಲ್ಲದಿರಲಿಲ್ಲ. ಪ್ರಾಮಾಣಿಕರನ್ನು 
ಕಡೆಗಣಿಸಲಾಯಿತೆಂಬ ನಿಂದೆಯನ್ನು ದೂರಮ್ಲಾಡಲೋಸುಗವಷ್ಟೇ ಸಿದ್ದಲಿಂಗಯ್ಕನವರನ್ನು 
ಮಂತ್ರಿ ಮಂಡಲದಲ್ಲಿ ಉಪ ಮುಖ್ಯಮಂತ್ರಿಯಾಗೆಲು ಆಮಂತ್ರಿಸಲಾಯಿತು. 
ಸಿದ್ದಲಿಂಗಯ್ಯನವರು ಸ್ವಭಾವತಃ ತಾವಾಗಿ ಯಾವುದನ್ನು ಹುಡುಕಿಕೊಂಡು ಹೋಗುವವರಲ್ಲ, 
ತಾವಾಗಿ ಬಂದುದನ್ನು ದೂರ ಮಾಡುವವರೂ ಅಲ್ಲ. ಬೇಕು - ಬೇಡ ಎನ್ನದ ನಿರ್ಲಿಪ್ತ. 


ಆದರೆ ಸಿದ್ದಲಿಂಗಯ್ಯನವರಿಗಿಂತಲೂ ತಾವು ಹಿರಿಯರೆಂಬ ದುರಭಿಮಾನ ಹೊತ್ತ 
ಒಬ್ಬಿಬ್ಬರು ಸಿದ್ದಲಿಂಗಯ್ಯನವರಿಗೆ ತಮಗಿಂತಲೂ ಉನ್ನತ ಸ್ಥಾನ ದೊರಕುವುದನ್ನು 
ಮೊಂಡುತನದಿಂದ ಪ್ರತಿಭಟಿಸಿದರು. ಸರ್ದಾರ್‌ ಪಟೇಲರ ಉಪದೇಶದಿಂದಲೂ 
ಪ್ರಯೋಜನವಾಗಲಿಲ್ಲ. ಈ ಪರಿಸ್ಥಿಶಿಯಲ್ಲಿ ಸರ್ಕಾರ ರಾಜಿನಾಮೆ ನೀಡುವಷ್ಟು 
ಡೋಲಾಯಮಾನವಾಯಿತು. ಆಗ ಸಿದ್ದಲಿಂಗಯ್ಯನವರು ಸಹಾನುಭೂತಿಯಿಂದಲೂ, ಮೊದಲ 
ಮಂತ್ರಿಮಂಡಲವನ್ನು ಆಪವಧಿ ಪೂರ್ಣಗೊಳ್ಳುವವರೆಗೆ ಎತ್ತಿ ನಿಲ್ಲಿಪುವ ಆದರ್ಶದಿಂದಲೂ 
ಸಂಪ್ರೇರಿತರಾಗಿ ಇವರು ಉಪ ಮುಖ್ಯ ಮಂತ್ರಿಯಾಗುವುದನ್ನು ಪ್ರತಿಭಟಿಸಿದ ವ್ಯಕ್ತಿಗಳಿಗಿಂತ 
ಕೆಳಗಿನ ಸಚಿವಸ್ಥಾನದಲ್ಲಿರಲು, ಹನುಮಂತಯ್ಯನವರ ಎಚ್ಚರಿಕೆಯ ಮಾತುಗಳನ್ನೂ ಲೆಕ್ಕಿಸದೆ, 
ಕೆ.ಸಿ. ರೆಡ್ಡಿಯವರ ಕೋರಿಕಯನ್ನು ಮನ್ನಿಸಿ ಒಪ್ಪಿಕೊಂಡರು. ಹಾಗಾಗಿ 6.2.1950ರಂದು 
ಅವರು ಮೊದಲ ಸಚಿವ ಸಂಪುಟದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಖಾತೆಯ ಸಚಿವರಾಗಿ 
ಸೇರಿದರು. ಇದರಿಂದ ಪ್ರಯೋಜನಾಗಿದ್ದು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಮಾತ್ರ. ಕೊನೆಗೆ ಕೇವಲ 
ಹತ್ತು ತಿಂಗಳ ಕಾಲ ಹೆಸರಿಗೆ ಮಾತ್ರ ಸಚಿವರಾಗಿದ್ದು ನಂತರ ರಾಜಿನಾಮೆ ನೀಡಿ ಸಂಪುಟದಿಂದ 
ಹೊರಬಿದ್ದರು. 

ಇದರ ಕಾರಣವನ್ನು ವಿಧಾನ ಸಬೆಯಲ್ಲಿ ಅನೇಕ ಸದಸ್ಯರು ನಿರ್ಧಿಷ್ಟವಾಗಿ ಪ್ರಶ್ನೆ 
ಎತ್ರಿದಾಗ್ಯೂ ಯಾವುದೇ ವಿವರಣೆ ನೀಡಲು ಅವರು ಇಚ್ಚಿಸಲಿಲ್ಲ. ತಮ್ಮನೆನಪುಗಳ ದಾಖಲೆಯಲ್ಲಿ 
ಮಾತ್ರ “ನಾನು ರಾಜಕೀಯ ಚದುರಂಗದಲ್ಲಿ ಪಗಡೆಕಾಯಿ ಮಾತ್ರವಾಗಿದ್ದೆ. ಸಮಕಾಲೀನ 
ರಾಜಕೀಯದ ಆಟದಲ್ಲಿ ಗೆಲ್ಲುವ ಸಾಮರ್ಥ್ಯ ನನಗಿರಲಿಲ್ಲ” ಎಂದಿಷ್ಟೇ ಹೇಳಿಕೊಂಡಿದ್ದಾರೆ. 
ಈ ಅವಧಿಯಲ್ಲಿ ಇವರ ಆಪ್ತ ಸಹಾಯಕರಾಗಿ ಕೆಲಸ ಮಾಡಿದ ಶ್ರೀ ಹರಿನಾರಾಯಣ್‌ರವರು 
“ಇನ್ನೂ ಉತ್ತಮ ಸರ್ಕಾರವನ್ನು ರಚಿಸುವ” ಉದ್ದೇಶದಿಂದ ಶ್ರೀಯುತರು ಸಚಿವ ಪದವಿಗೆ 


30 ಟ.ಸಿದಲಿಂಗೆಯ್ಕ 


ರಾಜೀನಾಮೆ ಇತರೆಂದು ಹೇಳಿರುವುದು ಗಮನಾರ್ಹ. ಈ ವೇಳೆಗಾಗಲೇ ಕಾಂಗೈೆಸಿನ ಹೆಸರಿಗೆ 


ಗ ; 
ಈ ಸರ್ಕಾರದ ಕಾಯ ರ್ಯಬವೈಖರಿಯಿಂದ ನಾಚುವಂತಾಗಿತ್ತು. 


ಹೊತ್ತ ಸಿದ್ದಲಂ ಗೆ 
1952ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯಬೇಕಾಗಿದ್ದರಿಂದ ಪ್ರಜಾಹಿತದ ದೂರದೃಷ್ಟಿಯಿಂದ 
ಒಂದು ಕೆಟ್ಟ ವ್ಯವಸ್ಥೆಯನ್ನು ತಾಳಿಕೊಂ ಡಂತಾಯಿತು ಸ್ವತಂತ್ರ ಮೈಸೂರಿನ ಮೊದಲ 
ಸ್ವಾತಂತ್ರಾನುಭವ. 

1952ರಲ್ಲಿ ಪ್ರಜಾ ತಂತ್ರದ ಮೊದಲ ಸಾರ್ವತ್ರಿಕ ಚುವಾವಣೆ ನಡೆಯಿತು. 
ಸಿದ್ದಲಿಂಗಯ್ಸನವರು ಬೇರೆಲ್ಲರಿಗಿಂತಲೂ ಹೆಚ್ಚಿನ ಮತ ಪ್ರಮಾಣವನ್ನು ಗಳಿಸಿ ಗೆದ್ದುಬಂದರು 


ಜವಾಹರಲಾಲ್‌ ನೆಹರೂ ರವರಿಗಿಂತಲೂ ಹೆಚ್ಚು ಶೇಕಡಾಂಶ os ದೊರೆತಿದ್ದುವು 
೬ ಬಾರಿ ಕೆಂಗಲ್‌ ಹನುಮಂತಯ್ಯನವರ ನೇತೃತ್ರದಲ್ಲಿ ಗಣತಂತ್ರ, ಸರ್ಕಾರದ ಪ್ರಥಮ ಸಚಿವ 
ಪೆಟ ರಚನೆಯಾಯಿತು. ಅದರಲ್ಲಿ ಸಿದ್ದಲಿಂಗಯ್ಯ ವವರು ಕೈಗಾರಿಕೆ ಮತು ಬ್ರ ವಾಣಿಜ್ಯ ಖಾತೆ 
ಮಂತ್ರಿಗಳಾಗಿ ನೇಮಕಗೊಂಡರು. ಆದರೆ ಕಾಂಗ್ರಸ್‌ ನೊಳಗಿನ ಸ್ಪಾರ್ಥಸಾಧಕರು, ಅಧಿಕಾರ 
ಪೀಪಾಸುಗಳು ಕೆಂಗಲ್‌ರ ಮಂತ್ರಿ ಮಂಡಲದ ವಿರುದ್ದ ಒಳಗಿಂದೊಳಗೆ ಪಿತೂರಿ ನಚೆಸಿ 
ಶುದ್ದ ಆಡಳಿತ ನೀಡುಪುದಕ್ಲೆ ನಾವಿರ ಅತಂಕಗಳನ್ನೊಡ್ಡಿದರು. 


ಕರ್ನಾಟಕ ರಾಜ್ಯ ಇವರ ಶುದ್ದ ನಿ ದೃಡ ಸಂಕಲ್ಪಗಳ ಫಟ ಗಿ ಸ 
ಆದರೆ ಈ ಪನ ಕಾರ್ಯಗಳಿಗಾಗಿ ಕೆಂಗಲ್‌ರು ತಮ್ಮ ರಾಜಕೀಯ ಭವಿಷ್ಯವನ್ನೇ 
ಬಲಿಕೊಡಬೆೇಕಾಯಿತು. ಇದೇೇ ಕಾರಣವಾಗಿ ಹನುಮಂತಯ್ಯನವರ ವಿರುದ್ದ ಇಲ್ಲ ಸಲದ 
ಆರೋಪಗಳನ್ನು ಸೃಷ್ಟಿಸಿದ್ದಾಯಿತು. ಹಮಃ ಘಿತಯ್ಯ ವವರ ಆದರ್ಶವನ್ನು  ಬೆಂಬಲಿಸು ವರೆಂಬ 


ಒಂದೇ ಕಾರಣಕ್ಕೆ ಸಿದ್ದಲಿಂಗಯ್ಯನವರು ಈ ಸ್ವಾರ್ಥ ಸಾಧಕರ ಗೃಧ ದೃಷಿಗೆ ಬಿ ಬಿದ್ದವರಾದರು. 

ಸಿದ್ದಲಿಂಗಯ್ಯ ಕೈಗಾರಿಕಾ ಮಂತ್ರಿಯಾಗಿದ್ದಾಗ ವಿದ್ಯುಚ್ಛಕ್ತಿ ಸಾಗಣೆಗೆ ಅವಶ್ಯಕವಾಗಿದ್ದ 
ತಾಮ್ರದ ತಂತಿಯನ್ನು ಅದು ಲಬ್ಯವಿದ್ದ ದೂರದ ಸ್ಥಳದಿಂದ "ಬೆಂಗಳೂರಿಗೆ ತರಿಸಲು ಎಲ್ಲ 
ಸರ್ಕಾರಿ ಕ್ರಮಗಳನ್ನು ಅನುಸರಿಸಿ ಅತಿ ಕಡಿಮೆ ದರದಲ್ಲಿ ಚೌಡಪ್ಪ ಎಂಬ ಒಬ್ಬ ವ್ಯಕ್ತಿಗೆ 
ಕಾಂಟ್ರಾಕ್ಟ್‌ ನೀಡಲಾಯಿತು. ಚೌಡಪ್ರ ಒಬ್ಬ ಯುವ ದೇಶಾಭಿಮಾನ ಕೂಡ. ಇವರು 
ಸಿದ್ಧಲಿಂಗಯ್ಯನವರ ಊರಾದ ದೊಡ್ಡಬಳ್ಳಾಪುರದವರೇ ಆಗಿದ್ದುದು ಕಾಕತಾಳೀಯ. ಆದರೆ 


ಹಳೆ ಅಮಕೂಲವಾಗಿ ಒದಗಿಬಂತು. ಪಟ್ಟಭದ್ರ 
ಸೂಕ್ಷ್ಮ ಸ್ಪ್ವಭಾಖದೆವರಾದ ಸಿ ಸಲಿಂ ಗೆಯ್ಸವಮರ 


ಬಾಡಿ ಆಧಿಕಾರ ವಿಸಿ ಇಂಡ ಸಹತ ತಿಂಗಳಲ್ಟೇ ಆವರು 


ಪತಿಭಾವಂತ ಸಂಸದೀಯ ಪಟು 37 


ದಾಖಲೆಗಳನ್ನು ಭಾಷಾಂತರಿಸಿ ಗ್ರಂಥದ ಕೊನೆಯ ಭಾಗಕ್ಕೆ ಜೋಡಿಸಲಾಗಿದೆ. 
ಸಿದ್ದಲಿಂಗಯನವರ ಹಿತೈಷಿಗಳು ರಾಜಿನಾಮೆ ನೀಡಿದುದು ಕುತಂತ್ರಿಗಳ ಜಾಲಕ್ಕೆ 
ಬಿದ್ಧಂತಾಯಿತೆಂದು ವ್ಯಥೆಪಟ್ಟರು. ಇಂತಹುದೇ ಕುಯುಕ್ತಿಗಳಿಂದ ಕೆಂಗಲ್‌ 
ಹನುಮಂತಯ್ಯನವರೂ ರಾಜಿನಾಮೆ ನೀಡುವಂತೆ ಮಾಡಿದರು. ಹನುಮಂತಯ್ಯನವರ ನಂತರ 
ಅಧಿಕಾರ ನ್ಥಾನವನ್ನೇರಿದವರು ಸಿದ್ದಲಿಂಗಯ್ಮನವರ ವಿರುದ್ಧ ತನಿಖೆಯನ್ನು ಆಜ್ಞಾಪಿಸಿದರು. 
ಸಿದಲಿಂಗಯ್ಮನವರಂತಹ ಪ್ರಾಮಾಣಿಕ ಹಾಗೂ ಸರಳ ವ್ಯಕ್ತಿಯ ವಿರುದ್ದ ಇಂತಹ ಕೃತ್ರಿಮ 
ಆರೋಪಗಳನ್ನು ಹೇರಿದುದು ನಿಟ್ಟೂರು ಶ್ರೀನಿವಾಸರಾಯರಂತಹ ನ್ಮಾಯಪರರನ್ನು ಅವಾಕ್ಕು 
ಗೊಳಿಸಿತು. ಅವರು ಮತ್ತು ಡಾ: ಅಂಬೇಡ್ಕರ್‌ರವರೂ ಸಹ ಸಿದ್ದಲಿಂಗಯ್ಯನವರನ್ನು ಈ 
ಸುಳ್ಳು ಆರೋಪದಿಂದ ಮುಕ್ತರನ್ನಾಗಿ ಮಾಡುವತ್ತ ಆಸಕ್ತಿವಹಿಸಿದರು. ಕೆಂಗಲ್‌ 
ಹನುಮಂತಯ್ಯನವರ ವಿರುದ್ಧವೂ ಈ ಪಟ್ಟಭದ್ರ ಹಿತಾಸಕ್ತಿಗಳು ಭ್ರಷ್ಟಾಚಾರದ ಆರೋಪ 
ಹೊರಿಸಿ ತನಿಖೆಗೆ ಆದೇಶಿಸಿದ್ದವು. ಸಿದ್ದಲಿಂಗಯ್ಯನವರ ವಿರುದ್ಧಹಾಗೂ ಹನುಮಂತಯ ನವರ 
ವಿರುದ್ಧ ಮಾಡಿದ ಆರೋಪಗಳು ಜಾತು ತನಿಖಾ ಸಮಿತಿಗಳು ತೀರ್ಪಿತ್ತಾಗ 
ಸಹೃದಯ ಸಮವರ್ತ್ಶಿಗಳೆಲ್ಲರೂ ಸಮಾಧಾನದ ನಿಟ್ಟುಸಿರೆಳೆದರು. 


1948 ರಿಂದಲೂ ಅವ್ಯಾಹತವಾಗಿ ನಡೆದುಬಂದ ಇಂತಹ ಕೃತ್ರಿಮ ರಾಜಕೀಯದಿಂದ 
ಸಿದ್ದಲಿಂಗಯ್ಯನವರು ಬೇಸತ್ತು ಹೋಗಿದ್ದರು. ವಿಧಾನ ಮಂಡಲದ ಕಾರ್ಯಕಲಾಪಗಳಲ್ಲಿದ್ದ 
ಅವರ ಎಲ್ಲಾ ಆಸಕ್ತಿಯೂ ಕಮರಿಹೋಯಿತು. ಅವರ ಬದುಕನ್ನು ವೈರಾಗ್ಯ ಆವರಿಸಿತು. 
ಇವರ ತ್ಕಾಗಪೂರ್ಣ ಬದುಕಿಗೆ ಅರ್ಥವಿಲ್ಲದಂತಾಯಿತು. ಅಧಿಕಾರ ಲಾಲಸೆ ಅಪ್ರಮಾಣಿಕತೆ 
ತಾಂಡವವಾಡುವುದನ್ನು ಕಂಡು ಮರುಗಿದರು. ಸ್ವಭಾವತಃ ನಿರ್ಲಿಪ್ತರಾದ ಸಿದ್ದಲಿಂಗಯ್ಯನವರು 
ಈ ಬೆಳವಣಿಗೆಗಳಿಂದ ವೈಯಕ್ತಿಕವಾಗಿ ಎಳ್ಳಷ್ಟೂ ಬಾಧಿತರಾಗಲಿಲ್ಲ. ತಮ್ಮ ಮೇಲೆ ಹೊರಿಸಲಾದ 
ಆರೋಪಗಳು ಸುಳ್ಳೆಂದು ಸಾಧಿಸುವ ಗೋಜಿಗೂ ಹೋಗಲಿಲ್ಲ. “ಅ ಆರೋಪಗಳಿಗೂ ನನಗೂ 
ಸಂಬಂಧವಿಲ್ಲ. ನಾನೇಕೆ ವಿಚಲಿತನಾಗಲಿ? ” ಎನ್ನುವ ಧೋರಣೆಯಿಂದಿದ್ದರು. ಇವರನ್ನು 

ೀಷಮುಕ್ತರೆಂದು ತೋರಿಸಲು ಇವರ ವ್ಯಕ್ತಿತ್ತವನ್ನು ಅರಿತು ಗೌರ; ಸುತಿದ್ದ ಮದ್ದೂರು 
ಸುಬ್ಬರಾಯರಂತಹ ಗಣ್ಯರು ಶ್ರಮಿಸಿದರೇ ಹೊರತು ಸಿದ್ದಲಿಂಗಯ್ಯನವರ. ನಿರ್ಲಿಪ್ಪರಾಗಿಯೇ 
ಇದ್ದರು. 

ಹನುಮಂತಯ್ಯನವರ ನಂತರ ಬಂದ ಸರ್ಕಾರಗಳು ಇವರ ಬಾಮಜ್ಞ”ವನ್ನು 
ಗುರ್ತಿಸಲಿಲ್ಲ. ಇವರ ತ್ಯಾಗವನ್ನು ಸೃರಿಸಲಲ್ಲ. ಸಿದ್ದಲಿಂಗಯ್ಯ ಮೊದಲಿ ೨ಬಿ ತಾವಾಗಿ 

ಸ » ಮುಂದೆ ಅಧಿಕಾರಕ್ಕೆ ಬೂದ ಯಾರೂ ಇವರಿಗೆ 
» ಕೊಡುವ ಬಗ್ಗೆ ಆಲೋಚಿಸಖಿಲ್ಲ. ಕೊನೆಗೆ ; 
} ನಗಳಿಗೆ ವಾಮನಿರ್ದೇಶನವ ಮಾಡುವ ಸಂಟನನು Ri ಣ್ನ ತೋರಲಿಲ್ಲ. 
ಕ್ಕಾಗಿ ವೈವೋಃ 5 ಮಾಡುವ ಮಂದಿ ಸಹಸ್ರಾರು ಇರುವಾಗ ಅಳೆದೇ ಇರುವ ಮಗುವಿಗೆ 
ಹಾಲು ಕೂಡುವವರಾರು ? ಸಿಬ್ದಲಿಂಗಯ್ಯುನವರ ಮ ಮೈಸೂರಿನ 
ಕೆ.ಎಂ. ಶಿವಲಿಂಗಯ್ಯನವರು “ಅಂದು ಯಾರ Wie ಬಾರದಿದ್ದಂತಹೆ ಅಪಾತ್ರರು ಇಂದು 
ತಂದುಕೊಟ್ಟ ಸಾರ್ವಭೌಮತೆ ಮೆರೆಯುವಂತಾದುದು ಎಂತಹ ದುರಂತ ಇವರುಗಳು 


265-4 


p} 


38 ಟ.ಸಿದ್ದಲಿಂಗೆಯ್ಯ 
ಇಂಥ ಹಸಿ ಸುಳ್ಳು ಹೇಳುತ್ತಾರೆಂದು ಯಾರು ನಂಬಿದ್ದರು” ಎಂದು ಹೇಳಿರುವುದು ಎಷ್ಟು 


1953ರ ಕೊನೆ ಬಾಗದಲ್ಲಿ ಬೆಂಗಳೂರಿನಲ್ಲಿ ನಡೆಸಲುದ್ದೇಶಿಸಲಾಗಿದ್ದ ಆಂತಹ ರಾಷ್ಟ್ರೀಯ 
ಸಮಾಜ ಕಾರ್ಯ ಸಮಾವೇಶದ ರಾಷ್ಟ್ರೀಯ ಕೂಟದ ಸ್ವಾಗತ ಸಮಿತಿಗೆ ಸಿದ್ದಲಿಂಗಯ್ಯನವರನ್ನು 
ಆಅಧ್ಯಕ್ಷರನಾಗಿ"ನೇಮಿಸಲಾಯಿತು. ಈ ಸಮಾವೇಶದ ಮುಂದಿವ ರಾಷ್ಟ್ರೀಯ ಕೂಟವನ್ನು 1954ರಲ್ಲಿ 
ಜಿನೀವಾದಲ್ಲಿ ಏರ್ಪಡಿಸಲಾಗಿದ್ದು ಆ ಸಬೆಯಲ್ಲಿ ಸಿದ್ದಲಿಂಗಯ್ಮನವರು ಭಾರತದ ಪ್ರತಿನಿಧಿಯಾಗಿ 
ಭಾಗವಹಿಸಿದ್ದರು. ಅಲ್ಲಿಂದ ಹಿಂತಿರುಗಿದ ನಂತರ ತನ್ನ ಕ್ಷೇತ್ರದಲ್ಲಿ ಆಗಬೇಕಾಗಿದ್ದ ಅಭಿವೃದ್ಧಿ 
ಕಾರ್ಯಗಳ ಕಡೆ ಗಮನಕೊಡುತ್ತಾ ಬಂದರು. 

1962ರಲ್ಲಿ ಕಾಮರಾಜ ವಾಡಾರ್‌ರವರು ಸಿದ್ದಲಿಂಗಯ್ಯನವರ ಪ್ರಾಮಾಣಿಕ ಸೇವೆಯನ್ನು 
ಗುರುತಿಸಿ ಸಿ.ಎಂ. ಪೂಣಚ್ಚ ರವರು ಲೋಕಸಭೆಗೆ ಸಚಿವರಾಗಿ ಹೋದುದರಿಂದ ತೆರವಾದ 
ರಾಜ್ಯಸಭಾ ಸ್ಥಾನಕ್ಕೆ ಸಿದ್ದಲಿಂಗಯ್ಯನವರು ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟರು. 
ಚುನಾವಣೆಯಲ್ಲಿ ಆರಿಸಿ ಬಂದ ಸಿದ್ದಲಿಂಗಯ್ಯನವರಿಗೆ ಸಂಸತ್‌ನಲ್ಲಿ ಸೇವೆ ಸಲ್ಲಿಸುವ ಒಂದು 
ಸಣ್ಣ ಅವಕಾಶ ದೊರೆಯುವಂತಾಯಿತು. ಇದೇ ಸಿದ್ದಲಿಂಗಯ್ಕನವರಿಂದ ನಾಡಿಗೆ ಸಂದ ಕೊನೆಯ 
ಸಾಂಪ್ರದಾಯಿಕ ರಾಜಕೀಯ ಸೇವೆಯಾಯಿತು. 


ರಾಜಕೀಯಾನಂತರ 

ಸಾರ್ವಜನಿಕ ಬದುಕಿಗೆ ಬೀಳಲು ಸಿದ್ದಲಿಂಗಯ್ಯನವರಿಗಿದ್ದ ಏಕೈಕ ಪ್ರೇರಣೆ 
ಸಮಾಜೋದ್ದಾರವಷ್ಟೆ ಆಗಿತ್ರೆಂಬುದನ್ನು ಮೊದಲೇ ನೋಡಿದ್ದೇವೆ. ಅಧಿಕಾರಗಳು ತಾವಾಗಿ 
ಇವರ ಬಳಿ ಬಂದವು; ಇವರಿಂದ ದೂರವಾದವು. ಇವರನ್ನು ವಿಚಲಗೊಳಿಸುವುದು ಹೊಸ 
ಸ್ಥಾನಮಾನಗಳನ್ನುಳ್ಳ ಅಧಿಕಾರಿಗಳಿಗೆ ಸಾಧ್ಯವಾಗಲಿಲ್ಲ. ತಮ್ಮ ರಾಜ್ಯಸಭೆಯ ಆವಧಿ 
ಮುಗಿಯುತ್ತಿದ್ದಂತೆಯೇ ಮನಸ್ಸು ಮತ್ತೆ ಸಮಾಜಸೇವೆಯ ಕಡೆ ಹೊರಳಿತು. ಈ ಬಾರಿ ಅವರು 
ರಾಜಕೀಯದ ಸೋಂಕಿನಿಂದ ದೂರ ಉಳಿಯಲು ಇಚ್ಛಿಸಿದರು. 

ತಾವು ಕೈಗಾರಿಕಾ ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸಿದ್ದಲಿಂಗಯ್ಯನವರಿಗೆ 
ಕೊಯಮತೂರಿನ ಪ್ರಚಂಡ ಕೈಗಾರಿಕೋದ್ಯಮಿಯಾಗಿದ್ದ ಜಿ.ಡಿ. ನಾಯ್ದ ರವರ ಪರಿಚಯವಾಗಿತ್ತು. 
ನಾಯ್ದುರವರು ಸರ್‌ ಎಂ. ವಿಶ್ವೇಶ್ವರಯ್ಯನವರಿಗೂ ಪರಿಚಿತರಾಗಿದ್ದರು. 1950ರ 
ಸುಮಾರಿನಲ್ಲಿಯೇ ಇವರು ಸಂಪೂರ್ಣ ಸ್ಥಳೀಯವಾದ ತಾಂತ್ರಿಕತೆಯಿಂದ ಸುಮಾರು ಆರುನೂರು 
ರೂಪಾಯಿಗಳಲ್ಲಿ ಉತ್ಪಾದನೆಯಾಗಬಹುದಾದ ಒಂದು ಮೋಟಾರು ಕಾರಿನ ಮಾದರಿಯನ್ನು 
ತಯಾರಿಸಿದ್ದರು. ಇವರ ಪುತ್ರ ಗೋಪಾಲ್‌ ಹತ್ತು ವರ್ಷದ ಬಾಲಕನಾಗಿದ್ದಾಗಲೇ ವಿನೂತನ 
ಕೈ ಗಡಿಯಾರವನ್ನು ತೆಯಾರಿಸಿದ್ದ ಪ್ರಚಂಡ. ಜಿ.ಡಿ. ನಾಯ್ದುರವರಿಗೆ ಮೈಸೂರು ಸಂಸ್ಥಾನದಲ್ಲಿ 
ಒಂದು ಮೋಟಾರು ವಾಹನ ಉದ್ಯಮ ಸ್ಥಾಪಿಸುವ ಹೆಂಬಲವಿದ್ದಿತು. ಅದನ್ನು ಸಾಧಿಸಲು 
ಸಿದ್ದಲಿಂಗಯನವರ ನೆರವು ಕೋರಿದ್ದರು. ಸಿದ್ದಲಿಂಗಯ್ಯನವರು ಪ್ರಾಮಾಣಿಕವಾಗಿ 
ಪ್ರಯತ್ನಪಟ್ಟಾಗ್ಯೂ ಕೇಂದ್ರ ಸರ್ಕಾರದ ಔದ್ಯಮಿಕ ನೀತಿಯಲ್ಲಿನ ತೊಡಕುಗಳಿಂದಾಗಿ ಅದು 
ಸಾಧ್ಯವಾಗಲಿಲ್ಲ. ಆದರೆ ಜಿ.ಡಿ. ನಾಯ್ದರವರೊಂದಿಗೆ ಸಿದ್ದಲಿಂಗಯ್ಯನವರ ಸ್ನೇಹ ಬೆಳೆಯಿತು. 


ಪ್ರತಿಭಾವಂತ ಸಂಸದೀಯ ಪಟು 39 


1974ರ ಸುಮಾರಿಗೆ ರಾಜಕೀಯದಿಂದ ವಿಮುಕ್ತರಾದ ಮೇಲೆ ಸಿದ್ದಲಿಂಗಯ್ಯನವರು 
ಹೆಚ್ಚು ಹೆಚ್ಚಾಗಿ ಜಿ.ಡಿ. ನಾಯ್ದುರವರೊಂದಿಗೆ ಬೆರೆತು ತಮ್ಮ ಸ್ವಭಾವ ವಿಶೇಷಗಳನ್ನು 
ಹಂಚಿಕೊಳ್ಳುತ್ತಿದ್ದರು. ಸಿದ್ದಲಿಂಗಯ್ಯನವರ ಕಿರಿಯ ಸಹೋದರ ಟಿ.ಸಿ. ಸಿದ್ದಲಿಂಗಯ್ಯನವರ 
ಅಳಿಯಂದಿರು ಡಾ: ಎಸ್‌.ಎಂ. ಮುನಿರತ್ನಂ ಚೆಟ್ಟಿ ಕೊಯಮತ್ತೂರಿನ ಮೆಡಿಕಲ್‌ ಕಾಲೇಜ್‌ನಲ್ಲಿ 
ಪ್ರೊಫೆಸರ್‌ ಮತ್ತು ಔಷಧಶಾಸ್ತ್ರ ಇಲಾಖೆಯ ಮುಖ್ಯಸ್ನರಾಗಿ ಕೆಲಸ ಮಾಡುತ್ತಿದ್ದರು. ಹಾಗಾಗಿ 
ಸಿದ್ದಲಿಂಗಯ್ಯನವರು») 1973 ರಿಂದ 1978ರ ಪರ್ಯಂತ ವಿಶೇಷವಾಗಿ 
ಕೊಯಮತ್ತೂರಿನಲ್ಲಿರುತ್ತಿದ್ದರು. ಈ ಸಮಯದಲ್ಲಿ ಅವರು ಜಿ.ಡಿ. ನಾಯ್ದುರವರ 
ಸಹಯೋಗದಿಂದ ಕೊಯಮತೂರಿನಲ್ಲಿ ಒಂದು ಇಂಜಿನಿಯರುಗಳ ಸಂಘವನ್ನು ಸ್ಥಾಪಿಸಿದರು. 


1977ರ ಸುಮಾರಿನಲ್ಲಿ ಎನ್‌.ಎಸ್‌. ಹಡೀಕರ್‌ ಅವರು ಬೆಳೆಗಾವಿ ಸಮೊಪದ 
ಘಟಪ್ರಭದಲ್ಲಿ ರೋಗಿಗಳಿಗಾಗಿ ಒಂದು ಶುಶ್ರೂಷಾ ಕೇಂದ್ರವನ್ನು ಸ್ಥಾಪಿಸಿದರು. ಈ ಕೇಂದ್ರದ 
ಉದ್ದಾಟನಾ ಸಮಾರಂಭಕ್ಕೆ ಹೋಗಿದ್ದ ಸಿದ್ದಲಿಂಗಯ್ಯನವರನ್ನು ಈ ಸಂಸ್ಥೆ ಆಕರ್ಷಿಸಿತು. ಅವರ 
ಸಮಾಜಸೇವಾ ಮನೋವೃತ್ತಿ ಹರ್ಡೀಕರ್‌ ರೊಂದಿಗಿನ ಆತ್ಮೀಯ ಸಂಬಂಧದ ಹಿನ್ನೆಲೆಯಲ್ಲಿ 
ಮತ್ತೆ ಚಿಗುರಿತು. ತಮ್ಮ ಮುಂದಿನ ಜೀವನವನ್ನು ಅನಾರೋಗ್ಯಪೀಡಿತರ ಸೇವೆಯಲ್ಲಿ ಕಳೆಯಲು 
ಸಿದ್ದಲಿಂಗಯ್ಯ ನಿಶ್ಚಯಿಸಿ ಘಟಪ್ರಭಾದಲ್ಲಿ ನೆಲೆಸಿದರು. 


ಆದರೆ ಅಲ್ಲಿಗೆ ಹೋದ ವರ್ಷಾಂತ್ಯದೊಳಗೆ ಅವರು ಪಾರ್ಫ್ವವಾಯುವಿಗೆ ತುತ್ತಾದರು. 
ಸ್ವಲ್ಪ ಕಾಲ ಬೆಳಗಾವಿಯ ಅವರ ಮಗಳ ಮನೆಯಲ್ಲಿ ಶುಶ್ರೂಷೆ - ವಿಶ್ರಾಂತಿ ಪಡೆದರು. 
ಇವರ ಅನಾರೋಗ್ಯ ಸ್ಥಿತಿಯನ್ನು ಕಂಡ ಡಾ: ಮುನಿರತ್ನಂ ಚಿಟ್ಟಿ ಇವರನ್ನು ಶುಶ್ರೂಷೆಗಾಗಿ 
ಕೊಯಮತ್ತೂರಿಗೆ ಕರೆದುಕೊಂಡು ಹೋದರು. 6-8 ತಿಂಗಳ ಕಾಲ ಅಲ್ಲಿ ಶುಶ್ರೂಷೆ ಪಡೆದ 
ನಂತರ ಸಿದ್ದಲಿಂಗಯ್ಯನವರು ಪಾರg್ತ್ರವಾಯುವಿನಿಂದ ಚೇತರಿಸಿಕೊಂಡರು. 

ಸಿದ್ದಲಿಂಗಯ್ಯನವರು ರಾಜಕೀಯ ಪ್ರವೇಶಿಸಿದಾಗ ಅವರ ಮಕ್ಕಳು - ಒಬ್ಬಳೇ ಮಗಳು 
ಸರೋಜಮ್ಮ, ಇಬ್ಬರು ಗಂಡು ಮಕ್ಕಳು ಟಿ.ಎಸ್‌. ರಾಜಶೇಖರಯ್ಯ ಮತ್ತು 
ಟಿ.ಎಸ್‌. ಶಾಂತ ಕುಮಾರ್‌ - ಇನ್ನೂ ಹಸುಳೆಗಳು. ಶಿವಪುರ ಸತ್ಯಾಗ್ರಹದ ನಂತರ 
ಸಿದ್ದಲಿಂಗಯ್ಯನವರು ಸೆರೆಮನೆ ಸೇರಿದ ಸ್ವಲ್ಪ ಸಮಯದಲ್ಲಿ ಅವರ ಧರ್ಮಪತ್ನಿ ಪಾರ್ವತಮ್ಮ 
ಕ್ಷಯ ರೋಗದಿಂದ ಬಳಲಿ ನಿಧನರಾಗಿದ್ದರು. ಮಕ್ಕಳು ಒಟ್ಟು ಕುಟುಂಬದ ಇತರ ಸದಸ್ಯರ 
ಪ್ರೀತಿ ಅಭ್ಯುದಯ ಚಿಂತನೆಗಳಲ್ಲಿ ಬೆಳೆದರೂ ತಂದೆ ತಾಯಿಗಳ ಸಹಜ ಪ್ರೀತಿಯಿಂದ 
ವಂಚಿತರಾಗಿದ್ದರು. 


ಮಕ್ಕಳ ಪುರೋಭಿವೃದ್ಧಿಗಾಗಿ ತಮ್ಮ ಅಧಿಕಾರ - ಸ್ಥಾನಮಾನದ ವರ್ಚಸ್ಸನ್ನು ಪ್ರಯೋಗ 
ಮಾಡಲು ಸಿದ್ದಲಿಂಗಯ್ಯನವರ ಮನಸ್ಸು ಒಪ್ಪಲಿಲ್ಲ. ಇವರನ್ನು ರಾಜಕೀಯಕ್ಕೆ ಸಮರ್ಪ್ಷಿಸುವಾಗ 
ಇವರ ಅಣ್ಣ ತಮ್ಮಂದಿರು ರಾಜಕೀಯದಿಂದ ಇಡೀ ಕುಟುಂಬಕ್ಕೆ ಯಾವುದೇ ಲಾಭ ಪಡೆದುಕೊಳ್ಳದೆ 
ನಿಸ್ಪಹತೆಯಿಂದ ಕೆಲಸ ಮಾಡುವ ಸಂಕಲ್ಪವನ್ನು ಸಿದ್ದಲಿಂಗಯ್ಯನವರಿಗೆ ಭೋಧಿಸಿದ್ದರು. 
ಅದರಿಂದಾಗಿ ಸಿದ್ದಲಿಂಗಯ್ಯನವರು ರಾಜ್ಯ ಸಚಿವ ಸಂಪುಟದ ಎರಡನೇ ಸ್ಥಾನಕ್ಕೆ ಏರಿದ್ದರೂ 
ಅವರ ಮಕ್ಕಳು ಸಾಮಾನ್ಯ ಪ್ರಜೆಯ ಮಕ್ಕಳಂತೆ ತಮ್ಮ ಸ್ವಂತ ಬುದ್ದಿಮತ್ತೆಯಿಂದಲೇ 


40 ಟಿ.ಸಿದ್ದಲಿಂಗಯ್ಯ 


ಅವಕಾಶಗಳನ್ನು ಕಲ್ಪಿಸಿಕೊಂಡು ಬೆಳೆದರು. ತಂದೆಯ ವರ್ಚಸ್ಸನ್ನು ಅವಲಂಬಿಸಿ ಸ್ಥಾನಮಾನಗಳಿಗೆ 
ಏರಲಿಲ್ಲ. ಹಿರಿಯ ಪುತ್ರ ರಾಜಶೇಖರ್‌ ಕೆನರಾ ಬ್ಯಾಂಕಿನ ಅಧಿಕಾರಿಯಾಗಿ ಸೇರಿ ತಮ್ಮಸ್ತಂತ 
ಸಾಮರ್ಥ್ಯದಿಂದ ಹಿರಿಯ ಅಧಿಕಾರಿಯಾಗಿ ನಿವೃತ್ತರಾದರು. ಕಿರಿಯ ಪುತ್ರ ಶಾಂತಕುಮಾರ್‌ 
ಮೈಕೋ ಕಾರಾನೆಯ ಉದ್ಯೋಗಿಯಾಗಿ ಶ್ರೇಯಸ್ಸುಗಳಿಸಿದರು. ಅವರ ವಿದ್ಯಭ್ಯಾಸ SSLC 
ಪರೆಗಷ್ಟೇ ಆದರೂ ಅವರ ಪ್ರಚಿಂಡ ತಂತ್ರಜ್ಞಾನ ಯಾರನ್ನಾದರೂ ಬೆರಗುಗೊಳಿಸುವಂತಹುದು. 
ತಾವೇ ಸೃತಃ ವಾಶಿಂಗ್‌ ಮೆಶಿನ್‌, ಟೆಲಿವಿಶನ್‌ ಮತ್ತಿತರ ಗ್ಯಾಡ್ನೇಟ್‌ಗಳನ್ನು ಜೋಡಿಸಿದ್ದಾರೆ. 

ಇಂತಹ ಕೌಟುಂಬಿಕ ಪರಿಸರದಲ್ಲಿ ಸಿದ್ದಲಿಂಗಯ್ದ ಮತ್ತು ಅವರ ಮಕ್ಕಳ ನಡುವೆ 


ಗಾಢವಾದ ಸಂಬಂಧಗಳು ಬೆಳೆಯಲು ಸಾಭ್ಯವಾಗಲಿಲ್ಲ. ಸಿದ್ದಲಿಂಗಯ್ಯ ತಮ್ಮ ಸಂಸಾರ 
ವೈಯೋಗಗಳನ್ನು ತ್ಯಜಿಸಿ ನಾಡಿನ ಸ್ವಾತಂತ್ರಕ್ಕಾಗಿ ಪಡಬಾರದ ಕಷ್ಟ ಹಿಂಸೆಗಳನ್ನು ಅನುಭವಿಸಿ 
ತನ್ನ ಸಹವರ್ತಿಗಳಿಂದಲೇ ಅವಹೇಳವಪಕ್ಕೆ ಗುರಿಯಾದರು. ಇವರ ಈ ತ್ಯಾಗದ ಬೆಲೆ ನಾಡಿನ 
ಸ್ವಾತಂತ್ರವನ್ನು ತಮ್ಮ ಸ್ವಾರ್ಥ ಸಾಧನೆಗೆ ಬಳಸಿ ಮೆರೆಯುತ್ತಿರುವ ಇಂದಿನ ರಾಜಕಾರಣಿಗಳಿಗೆ 
ಮನದಟ್ಟಾಗುವುದಾದರೂ ಹೇಗೆ ? 


ಕೊನೆಯ ದಿನಗಳು 
ಸಿದ್ದಲಿಂಗಯ್ಯನವರು ತಮ್ಮ ಕೊನೆಯ ದಿನಗಳಲ್ಲಿ ಒಂದು ಸೂರು ಒಂದು ಊರು 
ಎನ್ನೆದೆ ಯಾರು ವಿಶ್ವಾಸದಿಂದ ಕರೆದರೂ ಅವರೊಂದಿಗಿದ್ದು ಬದುಕು ಸಾಗಿಸಿದರು. ನಾಡಿಗೇ 


ಸ್ವಾತಂತ್ರ ತಂದುಕೊಟ್ಟ ಇವರು ಕೊನೆಗೆ ಇವರ ರಾಜಕೀಯ ಪ್ರತಿಷ್ಠೆಯ ಲಾಭ ಪಡೆದುಕೊಳ್ಳಲು 


pe 
ಪ್ರಯತ್ನಿಸಿದ ಕೆಲವು ಸಮಯ ಸಾಧಕ ವ್ಯಕ್ತಿಗಳ ಹಿಡಿತಕ್ಕೆ ಸಿಕ್ಕು ತಮ್ಮ ನೈಯಸಿಕ ಸ್ವಾತಂತ್ರ್ಯವನ್ನು 
ಕಳೆದುಕೊಂಡು ಕೆಲಕಾಲ"ಪಡಬಾರದ ಕಷ್ಟ ವೇದನೆಗಳನ್ನು ಅನುಭವಿಸಿದರು. ಇದನ್ನು ಅವರು 
ಯಾರಿಗೂ ಹೇಳಿರಲಿಲ್ಲ. ಅಚಾನಕವಾಗಿ ವಿಷಯ ಹಿಳಿದ ಅವರ ಮಕ್ಕಿಳು 1983-84ರಲ್ಲಿ 
ವ್ರ ಆನಾಶೋಗ್ಯ ಸ್ಥಿತಿಯಲ್ಲಿ ಇವರನ್ನು ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದರು. 

ಲ್ಲಿ ಇಂದಿರಾಗಾಂಧಿಯವರು ಹಾಗೂ ಇತರ ಸ್ಥಳೀಯ ಪ್ರಮುಖರು 
ಕಂಗಯ್ಸನೆವರನ್ನು ಆಸ್ಪತ್ರೆಯಲ್ಲಿ ಭೇಟಿಯಾಗಿದ್ದರು. ಅಲ್ಲಿ ಸಿಕ್ಕ ವಿಶೇಷ ಚಿಕಿತ್ತೆಯಿಂದ 
ಚೇತರಿಸಿಕೊಂಡರೂ ಪೊರ್ಣಾುರೋಗ್ಯ ದುರ್ಲಭವಾಯಿತು. ಚಿಕಿತ್ಸೆಯಿಂದ 
ಸೈ್ರಿಗುಣಿಮುಖರಾದರೂ ಅವರ ದೇಹ ಮತ್ತು ಮನಸ್ಸು ಸಹ ಯಾತನೆಯಿಂದ 
ಜರ್ದೇರಿತವಾಗಿತ್ತು. 


£} 


ಳೆ 


NLL 
ಬ 


2 
- ಠಿ 


ಪ್ರತಿಬಾವಂತ ಸಂಸದೀಯ ಪಟು 41 


ಸ್ವರಾಜ್ಯ ತಂತ್ರದಲ್ಲಿ ಆದರ್ಶ ಸಮಾಜವನ್ನು ಬೆಳೆಸುವ ಅವರ ಹಂಬಲ ಕನಸಾಗಿಯೇ 
ಉಳಿಯಿತು. ಆದರೂ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಾಧನವಾದ ರಾಜಕೀಯ 
ಸ್ವಾತಂತ್ರ್ಯ ಪ್ರಜೆಗಳಿಗೆ ದೊರಕಿತೆಂಬ ಸಂತೃಪ್ತಿ ಮತ್ತು ಒಂದಿಲ್ಲೊಂದು ಕಾಲಕ್ಕೆ ಪ್ರಬುದ್ಧ 
ರಾಜಕಾರಣದ ಲಾಭ ದೊರೆತು ಆದರ್ಶ ಸಮಾಜ ಏರ್ಪಡುವುದೆಂಬ ಆಶಯದಲ್ಲೇ 
ಸಿದ್ದಲಿಂಗಯನೆವರು ತಮ್ಮ ಕೊನೆಯ ದಿನಗಳನ್ನು ಕಳೆದು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ 
ತಾರಿೀಖಯಿ 26.1.1984 ರಂದು ಸ್ವತಂತ್ರ ಭಾರತದ ಕಣಕಣದಲ್ಲಿ ಸೇರಿ ಲೀನವಾದರು. 
ಎಲ್ಲರನ್ನೂ ಆಕರ್ಷಿಸುವ ಆತ್ಮೀಯತೆಯನ್ನು ಸೂಸುವ ಮುಗುಳು ನಗೆ ಅವರ 
ದಿವ್ಯಾಸ್ವಬಾಗಿತ್ತು. ಲೂಯಿಸ್‌ ಕೆರೋಲ್‌ನ "ಅದ್ಭುತ ನಾಡಿನಲ್ಲಿ ಏಲೀಸ್‌' ಕೃತಿಯ ಪಾತ್ರ 
ಸದಾ ನಗುವನ್ನು ಸೂಸುವ ಚಿಷ್ಕೆರ್‌ ಕ್ಯಾಟ್‌, ನಿಧಾನವಾಗಿ ಮಾಯವಾಗುತ್ತಾ ಬಂದು ಅದರ 
ಮುಖದ ಛಾಯೆ ಕ್ರಮೇಣ ಅಳಿಸಿಹೋದರೂ ತಿಳಿನಗೆ ಮಾತ್ರ ಗಾಳಿಯಲ್ಲಿ ಉಳಿಯುವಂತೆ 
ಸಿದ್ದಲಿಂಗಯ್ಕನವರ ದೇಹ ಅಳಿದು ಅವರ ಒಡನಾಟದ ನೆನಪುಗಳು ಮಾಸಿದರೂ ಅಚ್ಚಳಿಯದೇ 
ಉಳಿಯುವ ಅವರ ಆ ಸ್ನೇಹಮಯ ತೆಳುನಗೆ ಅವರ ಸುಸಂಸ್ಕೃತ ವ್ಯಕ್ತಿತ್ವದ ಕುರುಹಾಗಿ 
ಕರ್ನಾಟಕದ ಜನಮನದಲ್ಲಿ ನಿಂತಿದೆ. ಸಿದ್ದಲಿಂಗಯ್ಯನವರ ಅಂತರಾತ್ಸ್ನದ ಸಂಕಲ್ಪವೂ ಅದೇ 
ಆಗಿತ್ತೆಂಬುದಕ್ಕೆ ಅವರು ಸದಾ ನೆನೆಯುತ್ತಿದ್ದ ಈ ಶ್ಲೋಕವೇ ಸಾಕ್ಷಿ. 
“ಸೃಷ್ಟಿಯ ಎಲ್ಲ ಜೀವಿಗಳು ನನ್ನನ್ನು 
ಸ್ನೇಹ ಚೆಕ್ಷುವಿನಿಂದ ನೋಡುವಂತಾಗಲಿ. 
ಈ ಬಲ್ಲ ಬೀದಿಗಳನ್ನು ನಾನು ಸ್ನೇಹ 
ಚಕ್ಷುವಿನಿಂದ ನೋಡುವಂಶಾಗಲಿ. 
ನಾವೆಲ್ಲರೂ ಸ್ನೇಹ ಚೆಕ್ಟುವನಿಂದ ಪರಸ್ಪರ 
ಗುರುತಿಸಿಕೊಳ್ಳುವಂತಾಗಲಿ." 
(ಯಜುರ್ವೇದ 36-18) (ಗ್ರಂಥಕರ್ತರ ಅನುವಾದ) 


ಪರಿಶುದ್ದ ಹೃದಯರಾದ ಸಿದ್ದಲಿಂಗಯ್ಯನವರ ಈ ಮಹದಾಕಾಂಕ್ಷೆ ಇವರೊಡನಾಡಿದ ಎಲ್ಲ 
ಸುಷೃದಯರ ಆತ್ನಾನುಬಂಧಗಳಲ್ಲಿ ಅನುರಣಿತವಾಗಿರುವುದೆಂಬುದಕ್ಕೆ ಈ ಕೆಲವು 
ಗಣ್ಮಾಭಿಪ್ರಾಯಗಳನ್ನು ತಮ್ಮ ಮುಂದಿಡುತ್ತಿದ್ದೇನೆ. 

ನವಕರ್ನಾಟಕದ ಭೂತಪೂರ್ವ ಮುಖ್ಯಮಂತ್ರಿಗಳಾದ ಕೆಂಗಲ್‌ ಹನುಮಂತಯ್ಯನವರು 
ಸಿದ್ದಲಿಂಗಯ್ಯನವರನ್ನು "ನೇತಾರರ ನೇತಾರ” ರೆಂದು ಬಣ್ಣಿಪಿದ್ದರೆ, ಡಿ. ದೇವರಾಜ್‌ ಅರಸ್‌ 
ರವರು ದೀಮಂತ ದೇಶಾಭಿಮಾನಿ ಎಂದಿದ್ದಾರೆ. ಕಡಿದಾಳ್‌ ಮಂಜಪ್ಪನವರು ಸುಸಂಸ್ಕೃತ 
ಶ್ರೇಷ್ಠ ವ್ಯಕ್ತಿ ಎಂದು ಗುಣಗಾನ ಮಾಡಿದ್ದಾರೆ. ಸಮಾಜ ಕಲ್ಕ್ಮಾಣ ಸಚಿವರಾಗಿದ್ದ 
ಜ್‌. ರಾಚೆಯ್ಕವವರು ಶ್ರೀಯುತರಲ್ಲಿ ಹಿಂದುಳಿದ ಜನಾಂಗಗಳ ಅಭ್ಯುದಯಲ್ಲಿ ನಿಷ್ಠೆಯುಳ್ಳ 
ಜನನಾಯಕನನ್ನು ಕಂಡರೆ ವಿಧಾನಸಭಾ ಅಧ್ಯಕ್ಷಿಣಿಯಾಗಿದ್ದ ಕೆ.ಎಸ್‌. ನಾಗರತ್ನಮನವರು 
ಇವರಲ್ಲಿ ತನ್ನ ಗುರುವನ್ನೂ ಮಾರ್ಗದರ್ಶಿಯನ್ನೂ ಕಂಡುಕೊಂಡಿದ್ದಾರೆ. ಆರೋಗ್ಯ ಸಚಿವರಾಗಿದ್ದ 
ಹೆಚ್‌. ಸಿದ್ದವೀರಪ್ಪನವರು ಇವರನ್ನು ಸ್ಥಿತಪ್ರಜ್ಞ ನೆಂದು ಭಾವಿಸಿದರೆ, ಆಡಳಿತಜ್ಞ ಹಾಗೂ 


1 © 


42 ಟ.ಸಿದ್ದಲಿಂಗಯ್ದ 


ಜನವಾಯಕ ಜೆ.ಬಿ. ಮಲ್ಲಾರಾಧ್ವರು ಮಾನವೀಯ ಹಾಗೂ ಆಧ್ಯಾಶ್ರಿಕ ಮೌಲ್ಯಗಳೆರಡನ್ನೂ 
ಬದುಕಿನಲ್ಲಿ ಅಳವಡಿಸಿಕೊಂಡ ಸತ್ಯವಾದಿ, ಅಜಾತ ಶತು ಎಂದು ಮನದಾಳದಿಂದ 
ಹೊಗಳಿದ್ದಾರೆ. 


ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿಯುತ ಸರ್ಕಾರದ ಸಂಸ್ಥಾಪನೆಗಾಗಿ ಯಾರ 
ಧೋರಣೆಯ ವಿರುದ್ಧ ಸಿದ್ದಲಿಂಗಯ್ಯನವರು ಸೆಣಸಬೇಕಾಯಿತೋ. ಅದೇ ದಿವಾನ್‌ 
ಮಿರ್ಜಾರವರು “ನಾಡಿಗಾಗಿ, ಜನತೆಗಾಗಿ ಸಿದ್ಧಲಿಂಗಯ್ಯನವರು ಸಲ್ಲಿಸಿದ ಸೇವೆಯ ನಿಷ್ಠೆ 
ನಿಸ್ತಾರ್ಥತೆಗಳನ್ನು ಯಾರೂ ಶಂಕಿಸುವಂತಿಲ್ಲ” ಎಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. 
ಕಾನೂನು ಶಾಸ್ತ್ರಜ್ಞಧೂ. ಖ್ಯಾತೆ ವಕೀಲರೂ ಆಗಿದ್ದ ಎಸ್‌.ಕೆ. ವೆಂಕಟರಂಗ ಅಯ್ಯಂಗಾರ್‌ 
ರವರಿಗೆ ಇವರೊಬ್ಬ ಅನುಭವ ಎನಿಸಿದರೆ ಸಾಹಿತಿ ಡಿ.ವಿ. ಗುಂಡಪುನವರಂತೂ ಸಮಾಜವನ್ನು 
ತೊಳೆದು ಚೊಕ್ಕಗೊಳಿಸುವ ಪುಣ್ಮ ತೀರ್ಥ ಎಂದೇ ಹೃದಯ ತುಂಬಿ ಸಿಸುತ್ತಾರೆ. 
ಶ್ರೀ ಎನ್‌.ಎಸ್‌. ಹರ್ಡಿಕರರು ತಾವು ಸಿದ್ದಿಂಗಯನವರ ಬದುಕಿನ ಸಾರವನ್ನೇ ಭಟ್ಟಿ ಇಳಿಸಿ 
ಹೊರತಂದ ಶ್ರೀಯತರ 80ನೇ ಹುಟ್ಟುಹಬ್ಬದ ಸರಣ ಸಂಚಿಕೆಗೆ ಶುದ್ಧ ಸೇವೆಯ ಸಿದ್ಧಲಿಂಗಯ್ಯ 
ಎಂಬ ಶೀರ್ಷಿಕೆ ಇಟ್ಟು ಅವ್ವರ್ಥಗೊಳಿಸಿದ್ದಾರೆ. 


ಬಾಗ - 2 


ಸಿದ್ದಲಿಂಗಯನವರ ರಾಜಕೀಯ ನೀತಿ, ಧೋರಣೆಗಳು 


\ 


ಪ್ರತಿಭಾವಂತ ಸಂಸದೀಯ ಹಟು 45 


ಸಿದ್ದಲಿಂಗಯನವರ ರಾಜಕೀಯ ನೀತಿ, ಧೋರಣೆಗಳು 

ಗ್ರಂಥದ ಮೂಲಭಾಗದಲ್ಲಿ ಸಿದ್ದಲಿಂಗಯ್ಯನವರ ವೈಯಕ್ತಿಕ ಬದುಕಿನ ಅಂತರಾಳವನ್ನು 
ಹೊಕ್ಕು ಅವರ ವ್ಯಕ್ತ ಪರಿಚಯವನ್ನು ಮಾಡಿಕೊಂಡಾಯಿತು. ಸ್ಪಭಾವತಃ ಪರಹಿತಚಿಂತಕರಾದ 
ಶ್ರೀಯತರ ಪರಿಸರ, ಸನ್ನಿವೇಶಗಳು ಅವರನ್ನು ಕಾಂಗ್ರೆಸ್‌ ಚಳುವಳಿಯ ಮೂಲಕವಾಗಿ 
ಸಮಾಜೋಚಬ್ದಾರದ ಕಚಿಗೆ ಪ್ರೇರೇಪಿಸಿದುವು. ಆದರೆ ಈ ಹಾದಿ ಸುಗಮ~ಾಗಿ ಒದಗಿಬರಲಿಲ್ಲ. 
ಇವರ ಸಾಮಾಜಿಕೆ ಕಳಕಳಿಯನ್ನು, ತವಕವನ್ನು ಇತರರು ಸುಲಭವಾಗಿ ಅರ್ಥಮಾಡಿಕೊಳ್ಳಲಿಲ್ಲ. 
ತೆಮ್ಮಕಾರ್ಯನೀತಿಯನ್ನು ಅಮುಷ್ಠಾಬಗೊಳಿಸುವಲ್ಲಿ ಇವರು ಅನೇಕ ತೆರನ ಪ್ರತಿರೋದಧಗಳನ್ನು 
ಎದುರಿಸಬೇಕಾಯಿತು. ಸ್ವಭೀಯ ಸನ್ನಿವೇಶಗಳ ಯಥಾ ಪರಿಚಯವಿರದ ರಾಷ್ಟನಾಯಕರನ್ನು 
ತಮ್ಮ ನಿಲುವಿಗೆ ತರಲು ಇವರು ಬಿಸ ವು ಅನಿವಾರ್ಯವಾಯಿತು. ದೇಶೀ 
ಪ್ರಭುತ್ವಾಡಳಿತ್ರದ ಚುಕ್ಕಾಣಿ ಹಿಡಿದೆ ಆಚಳಿಶಧಿಕಾರಿಗಳ ಪೂರ್ಪಾಗ್ರಹ ಭಾವನೆಗಳನ್ನೂ ಮತ್ತು 
'೦ತೆ ಜೆಮಚಿಕಾರಿಗಳಾಗಿ ವರ್ತಿ ವ ಘಫೋಲೀಸರ ಅತಿರೇಕೆಗಳನ್ನೂ 
ಫೊಡೆದು "ಕಾಂಗೈಸ್‌ ಚಲುವಳಿ' ಮತ್ತು ಜವಾಬ್ದಾರಿ ಸರ್ಕಾರ" 'ಗಚಿ ಪೆರಿಕೆಬ್ಬನೆಯನ್ನು 
ಮೂಡಿಸುವುದೂ ಶ್ರಮದಾಯಕವಾಗಿ ಪರಿಣಮಿಸಿತು. ಸೀಮೆಯೊಳಗಣ ವಿಷಮ 
ಪರಿಸರದಲ್ಲಿ ಸಿದ್ದಲಿಂಗಯ್ಯನವರು ಪ್ರತಿರೋಧಗಳನ್ನೆದುರಿಸಿ ತಮ್ಮ ಸಂಕಲ್ಪವನ್ನು ಸಾಧಿಸಬೇಕಾದ 
ಕೆಲವು ಘಟನೆಗಳ ಚಿತ್ರಣವನ್ನು ಮೂಡಿಸಲು ಈ ಗ್ರಂಥಭಾಗ ಉದ್ದೇ ಅಸೆಲಟಿದೆ. 


ಕಾಂಗೆಸ್‌ ಚಳುವಳಿ ಸಂಬಂಭವಾದ ಸರ್ಕಾರದ ಧೋರಣೆ ಕುರಿತು ಪ್ರಜಾಪ್ರತಿನಿಧಿ ಸಚಿ 
ನಡವಳಿಗಳು 
1937ರಲ್ಲಿ ಮೈಸೂರು ರಾಜ್ಯದಲ್ಲಿ ಸಿದ್ದಲಿಂಗಯ್ಯನವರು ಕಾಂಗ್ರಸ್‌ ಚಳುವಳಿಯನ್ನು 
ಪ್ರಾರಂಭಿಸಿದರೆಂದು ಸಂದೆವಷ್ಪ. ಗಾಂಧೀಜಿಯವರ ಅಹಿಂಸಾ ಸತ್ಕಾಗಹ ಸಂದೇಶವನ್ನು 
ಜನರಿಗೆ ಮುಟ್ಟಿಸುವಬರೆ ಜೊತೆಗೆ ಕಾಂಗ್ರೆಸ್‌ನ ಸ್ಥಳೀಯ ಸದಸ್ಥತ್ತವನ್ನು ವೃದ್ಧಿಗೊಳಿಸುವುದು 
ಹಾಗೂ ಸಂಸ್ಥಾನದಲ್ಲಿ ಜವಾಬ್ತುರಿಯುತ ಸರ್ಕಾರ ವಿರ್ಪಡುವ ಬಗ್ಗೆ ಜನ- ಜಾಗೃಶಿಗೊಳಿಸು ವುದು 
ಈ ಚಳುವಳಿಯ ಉದ್ದೇಶವಾಗಿತ್ತು. ಈ ಹಾದಿ ಸುಗಮಮವಾಗಿಲ ವಿಲ್ಲ ಚಳುಖಳಿಯನ್ನು ಹತ್ತಿಕ್ಕಲು 
ಸರ್ಕಾರದ ಫೌಜುಗಳು ಸದಾ ಸಿದ್ದವಾಗಿರುತಿದ್ದವು. ಅನೇಕ ಕಡೆ ತಿಳಿಡೋ ೬ A 
ಚಳುವಳಿಗಾರರ ಮೇಲೆ ಪೊಲೀಸು ದೌರ್ಜನ್ಯಗಳು ನಡೆಯುತ್ತಿದ್ದವು. ಇಂತಹ ಪ್ರಕರಣಗಳು 
ವಿಪರೀತವಾದಾಗ ಆ ವಿಷಯವಾಗಿ 19.10.1937 ರಂದು ಪ್ರಜಾ ಪ್ರತಿನಿಧಿ ಸಭೆಯಲ್ಲಿ 
ಮಂಡಿಸಲಾದ ನಿಲುವಳಿ ಸೂಚನೆಯ ಮೇಲಿನ ಚರ್ಚೆಯ ಉದೃತ ಭಾಗಗಳನ್ನು ಈ ಮುಂದೆ 
ನೀಡಲಾಗಿದೆ. ಕಾಂಗ್ರೆಸ್‌ ಚಳುವಳಿಯಲ್ಲಿ ಸಿದ್ದಲಿಂಗಯ್ಯನವರ ಪಾತ್ರ ಚಳುವಳಿಯ 
ಭ್ಯೇಯೋದ್ದೇಶಗಳು ಮತ್ತು ಪ್ರಜೆಗಳ ನ್ಯಾಯಯುತವಾದ ನಾಗರೀಕ ಹಕ್ಕುಗಳಿಗಾಗಿ ನಡೆದ 
ಸತ್ಯಾಗ್ರಹವನ್ನು ಹತ್ತಿಕ್ಕಲು ಅಂದಿನ ಸರ್ಕಾರ ಕೈಗೊಂಡ ನೀತಿ, ಕಾರ್ಯಾಚರಣೆಯ ನೈಜ 
ಚಿತ್ರಣವನ್ನು ಒದಗಿಸುವುದು ಇದರ ಉದ್ದೇಶ. ಇದಾದನಂತರದಲ್ಲೇ ತುಲನಾತಸ್ರವಾಗಿ, 


46 ಟ.ಸಿದ್ದಲಿಂಗಯ್ಯ 


ಮೈಸೂರು ಕಾಂಗ್ರೆಸ್‌' ಮತ್ತು "ಜವಾಬ್ದಾರಿ ಸಕಾ ರ್ಕಾರಕ್ಕಾಗಿ ಚಳುವಳಿ' ಬಗ್ಗೆ ಸಂಸ್ಥಾನ ಸರ್ಕಾರದ 


EN ತೋರಿಸುವ ವರದಿಯ ಬಾಗಗಳು ಉದ್ದಧಿಸಲಾಗಿದ: 


“ಶ್ರೀ ಭೂಪಾಲಂ ಚೆಂದ್ರಶೇಖರ ನೆಟ್ಟಿಯವರು ಈ ಕೆಳಗಿನ ನಿಲುವಳಿ ಸೂಚನೆಯನ್ನು 
ಮಂಡಿಸಿದರು:- 


“ಕಾಂಗೆಸ್‌ ಕಾರ್ಯಕ್ರಮಗಳನ್ನು ರಾಜ್ಯ ವಿಧಾಯಿ ಸಚಿಗಳ ಒಳಗೂ ಹೊರಗೂ ಹತಿಕ್ಕುವ 
ಸವ್ಲಾಹದಲ್ಲಿ ರಾಜ್ಮದ ಹಲವು ಭಾಗಗಳಲ್ಲಿ ಪೋಲೀಸರು ಅತಿರೇಕವನ್ನು ತೋರಿಸಲು ಸಾರ್ವಜನಿಕ 
ಮಹತ್ವವುಳ್ಳ ಒಂದು ತುರ್ತು ವಿಷಯವನ್ನು ಪರ್ಯಾಲೋಚಿಸುವವರೆಗೆ ಈ ಸದನದ 
ಕಲಾಪಗಳನ್ನು ನಿಲುಗಡೆ ಮಾಡಗೊಳಿಸಬೇಕು.” 


“ವಿಲುವಳಿ ಸೂಚನೆಯ ವಿಷಯವನ್ನು ಕುರಿತು ವಿವರಿಸುವ ಮೊದಲು, ಈ ನಿಲುವಳಿ 
ಸೂಚನೆಯಲ್ಲಿ ಬಳಸಿದ “ಕಾಂಗೈೆಸ್ಸಿವ ಚಟುವಟಿಕೆಗಳು” ಎಂಬ ಪದಗಳ ಅರ್ಥವಿವರಣೆ 
ವೀಡಬಯಸಿದರು. ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ರೇತ್ರಗಳಲ್ಲಿ ಸಮಗ್ರ 
ರಾಷ್ಟ್ರವನ್ನೇ ಮೇಲಕ್ಕೆತ್ತಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ರಾಷ್ಟದ ಅತ್ಸಂತ ದೊಡ್ಡ 
ೌಜಕೀಯ ಸಂಘಟನೆಯ ಹೆಸರೇ "“ಕಾಂಗೈಸ್‌'' ವಿಶ್ವದ ಅಗ್ರಮಾನ್ಯ ವ್ಯಕ್ತಿಯಾದ ಶ್ರೀ 
ಮಹಾತ್ಸಾಗಾಂಧಿಯವರ ಮಾರ್ಗದರ್ಶನದಲ್ಲಿ ಕಾಂಕ್ರೆಸ 5 ಕಾರ್ಯನಿರ್ವಹಿಸೆ ತ್ತದೆ.  “ಖಮುದಾಯಿ 
ಖದತ್‌ದಾರ್‌'' (ದೇವರ ಸೇ ಸ) ಎಂಬ ಚಳುವಳಿಯ ಸ್ಥಾಪಕರಾದ ಖಾನ್‌ ಅಬ್ದುಲ್‌ 
ಗಫಾರ್‌ ಖಾವರು ಇದಂ ಇಮ್ಟೊಬ್ಬ ಮುಖಂಡರಾಗಿದ್ದಾರೆ. ತ ಕಾ ಸಂಘಟನೆಯ 
ಚಟುವಟಿಕೆಗಳು ಭಾರತದ ಎಲ್ಲ ಭಾಗಗಳಲ್ಲಿಯೂ ಘಃ ಃರಿಸಿರುವುದೆರಿಂದ, ಮೈಸೂರು 
ಬಾಗದಲ್ಲಿಯೂ ಇದರ ಬೆಂಬಲಿಗರಿದ್ದಾರೆ. ಆದರೆ ಮೈಸೂರು ರಾಜ್ಯದಲ್ಲಿ ಕಾಂಗೆಸ್‌ 
ಸಂಘಟನೆಯು ಒಂದು ರೀತಿ ವಿಶಿ ಷ್ಲವಾಗಿರುವುದು ಸಷವಾಗಿ ಕಂಡುಬರುತಡೆ. ಮೈಸೂರು 
ಮಹಾರಾಜರ ಆಶ್ರಯದಲ್ಲಿ ಜವಾಬ್ದುರಿಯುತ ಸರ್ಕಾರದ ಸ್ಥಾಪನೆ ಮಾಡುವುದು. ಇದರ 
ಮುಖ್ಯ ಗುರಿಯಾಗಿದ್ದು ಈ ಗುರಿಯನ್ನು ಿ ಸಾಧಿಸುವುದಕ್ಕಾಗಿ, ನಾಯ, ಸತ್ತ ಹಾಗೂ 
ಅಹಿಂನಾ ಮಾರ್ಗಗಳನ್ನು ಅನುಸರಿಸುವುದೇ 'ನೀತಿಯಾಗಿತು , ಆ ಗುರಿಯನ್ನು ಸಾಧಿಸುವುದಕ್ಕಾಗಿ 

ಲ್ಲಜಿಲ್ಲೆಗಳಲ್ಲಿಸ ಸದಸ್ಯೆ ರನ್ನು ಹೊಂದಿದ್ದ ಸ್ವಃ ಸ್ಥಳೀಯ ಕಾಂಗೆಸ್‌ ಸಂಘಟನೆಯು, ಬಾರತ 
ರಾಷ್ಟ್ರೀಯ ಕಾಂಗೆಸ್ಟಿನ ನಂಬಿಕೆ ಹಾಗೂ ತತ್ವಗಳನ್ನು ಪ್ರಚಾರ ಮಾಡುವ ಮೂಲಕ ಜನತೆಗೆ 
ಕಾರ್ಯಕರ್ತರು, ಸಮರ್ಥವಾಗಿ ಹಾಗೂ ಕ್ರಿಯಾತಕ್ರವಾಗಿ ರಾಜ್ಯದ 
ಸ ಮಾಡುವುದಕ್ಕಾಗಿ ಕಾಂಗ್ರಸ್‌ ಸಮಿತಿಗಳನ್ನು ರಚಿಸಲು ಸಂಕಲ್ಪ 
ಮಾಡಿದ್ದುದರಿಂದ, ಖಾದಿ ಬಳಕೆಯನ್ನು ಉತ್ತೇಜಿಸುವ ಮತ್ತು ಕಾಂಗ್ರೆಸಿಗೆ ಜನರನ್ನು ಸದಸ್ಯರನ್ನಾಗಿ 


ಮಲ್ಲ ಲ PS NS SS SS SS SS PS ES NE 


'ಃ 
UC 
) 
2 
ನಿ 
&l 
€ 
re 
4 
|) 

& 4 


ಪ್ರತಿಭಾವಂತ ಸಂಸದೀಯ ಹಟು 47 


ಜಿಲ್ಲೆಯಲ್ಲಿ ಪ್ರವಾಸ ಕೈಕೊಂಡಿದ್ದರು. ಅವರ ಆ ಪ್ರವಾಸದ ಕಾಲದಲ್ಲಿ ಕಾರ್ಯಕರ್ತರು ಕೆಲಸ 
ಮಾಡುವಾಗ ಸ್ಥಳೀಯ ಪೋಲೀಸರು ಅನೇಕ ತೊಂದರೆಗಳನ್ನುಂಟು ಮಾಡುತ್ತಿದ್ದರೆಂಬುದನ್ನು 
ಅವರು ವಿಷಾದದಿಂದ ತಿಳಿಸಿದರು. ಕಾಂಗ್ರೆಸ್‌ ಸಂಸದೀಯ ಮಂಡಲಿಯ ಅಧಕ್ಸರಾಗಿದ್ದ 
ಹಾಗೂ ಈಗಾಗಲೇ ಆರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಕಾಂಗೆಸ್ಸಿಗೆ ಸದಸ್ಮರನ್ನು 
ಸೇರಿಸಿಕೊಂಡಿದ್ದ ಶ್ರೀ ಟಿ. ಸಿದ್ದಲಿಂಗಯನವರು ಕಾಂಗೆಸ್ಸಿನ ಪರಪಾಗಿ ಪ್ರಚಾರ ಕಾರ್ಯಕ್ಕಾಗಿ 
ತಮ್ಮ ಜೊತೆಗಾರರೊಡನೆ ಚನ್ನಗಿರಿ ತಾಲ್ಲೂಕಿನಲ್ಲಿ ಪ್ರವೇಶಿಸಿದರು. ರಾಜ್ಯದಲ್ಲಿ 
ಜವಾಬ್ದಾರಿಯುತ ಸರ್ಕಾರದ ಸ್ಥಾಪನೆಯ ಪರವಾಗಿ ಜನರಲ್ಲಿ ಅಭಿಪ್ರಾಯ ಮೂಡಿಸಲು 
ಉದ್ದೇಶಿಸಿದರು. ಇದು ರಾಜ್ಯದಲ್ಲಾಗಲಿ ಅಥವಾ ಬೇರೆಡೆಯಲ್ಲಾಗಲೀ ಹೊಸ 
ಚೆಳುವಳಿಯಾಗಿರಲಿಲ್ಲ ಆದರೂ ಕಾಶ್ಲೀರ ಹಾಗೂ ಆಲ್ವಾರ್‌ಗಳಲ್ಲಿ ಆದಂತೆ ಕೆಲವಾರು 
ಮತೀಯ ಘರ್ಷಣೆಗಳು, ಈ ರಾಜ್ಯದಲ್ಲಿಯೂ ಆಗಬಹುದೆಂಬ ಪೂರ್ವಭಾವಿ ಕಲ್ಪನೆಗೆ 
ಯಾವುದೇ ಕಾರಣವಿರಲಿಲ್ಲ “ಶಾಂತಿಯುತ ವಿಧಾನ'' ವನ್ನು ಮಾತ್ರಬೇ ಕಾಂಗೆಸ್‌ 
ಅಂಗೀಕರಿಸಿತ್ತಾದ್ದರಿಂದ, ಶ್ರೀ ಸಿದ್ದಲಿಂಗಯ್ಯನವರು ಚೆನ್ನಗಿರಿ ತಾಲ್ಲೂಕಿನ ಸರಹದಿನಲ್ಲಿ 
ಪ್ರವೇಶಿಸಿದಾಗ, ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಅವರು ಏಕೆ ಅಂಥ ಕ್ರಮ ಕೈಗೊಂಡರು 
ಎಂಬುದಕ್ಕೆ ಯಾದ ಕಾರಣವೂ ಇಲ್ಲ ಅವರು ಚನ್ನಗಿರಿಯನ್ನು ತಲುಪಿದ ಕೂಡಲೇ ಸ್ಥಳೀಯ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಅವರು ಈ ಮುಂದಿನದಂತೆ ಅವರಿಗೆ ಆದೇಶವನ್ನು ಜಾರಿ ಮಾಡಿದರು. 


“ಚನ್ನಗಿರಿ ತಾಲ್ಲೂಕಿನ ಪರಿಮಿತಿಗಳೊಳಗೆ ರಾಜಕೀಯ ಹಾಗೂ ತೆರಿಗೆಯ 
ಚಳುವಳಿಯನ್ನು ಪ್ರಾರಂಭಿಸಲು ಕೆಲವು ಕಾಂಗ್ರೆಸ್‌ ಪ್ರಚಾರಕರು ಉದ್ದೇಶಿಸಿದ್ದಾರೆಂದು 
ಮತ್ತು ಆ ಉದ್ದೇಶಕ್ಕಾಗಿ ತಾಲ್ಲೂಕಿನ ಪ್ರಮುಖ ಕೇಂದ್ರಗಳಲ್ಲಿ ಸಮಿತಿ ಹಾಗೂ ಉಪ 
ಸಮಿತಿಗಳನ್ನು ರಚಿಸಲು ಪ್ರಯತ್ನಿಸುತಿದ್ದಾರೆಂದು ಮತ್ತು ಈ ವಿಷಯದಲ್ಲಿ ಸಾರ್ವಜನಿಕ 
ಸಹಾನುಭೂತಿಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತಿಬ್ದಾರೆಂದು ನನಗೆ ತಿಳಿದು ಬಂದಿದೆ. 
ಮತ್ತು ಇಂತ ಅಪಾಯಕಾರಿ ಚಟುವಟಿಕೆಗಳಿಗೆ ಅನುಮತಿ ನೀಡಿದ್ದಾದೆರೆ ಇತ್ತೀಚಿನ 
ಅವರ ಚಟುವಟಿಕೆಗಳಿಂದಾಗಿ ಹೊನ್ನಾಳಿ ಹಾಗೂ ಇತರ ಸ್ಥಳಗಳಲ್ಲಿ ಸಾರ್ವಜನಿಕ 
ಸೆಮಿಗೆ ಅಪಾಯ ಉಂಟಾಗಿರುವುದು ಹಾಗೂ ಶಾಂತಿಪಾಲನೆ ಭಂಗವಾಗಿರುವುದು 
ಸ್ಪಷ್ಟವಾಗಿರುವುದರಿಂದ, ಚನ್ನಗಿರಿ ತಾಲ್ಲೂಕಿನ ಇನ್ಸ್‌ಖೆಕ್ಟರ್‌ ಆಫ್‌ ಪೊಲೀಸ್‌ ಆದ 
ನಾಮು, ಈ ಸಾಮಾನ್ಯ ಆದೇಶದ ಮೂಲಕ ಅಗತ್ಯಪಡಿಸುವುದೇನೆಂದರೆ, ಚನ್ನಗಿರಿ 
ತಾಲ್ಫೂಕಿವ ಪರಿಮಿತಿಗಳೊಳಗೆ ಸಾರ್ವಜನಿಕ ಭಾಷಣಗಳನ್ನು ಮಾಡುವ ಅಥವಾ 
ಏರ್ಪದಿಸುವ ಅಥವಾ ಸಾರ್ವಜನಿಕ ಸಬೆ ನಡೆಸುವ ಅಥವಾ ಕಾಂಗ್ರೆಸ್‌ ದ್ವಜವನ್ನು 
ಹಾರಿಸುವ ವ್ಯಕ್ತಿಗಳು ಈ ದಿನದಿಂದ ಎಂದರೆ, 19ನೇ ಸೆಪ್ರೆಂಬರ್‌ 1937 ರಿಂದ 
ಎರಡು ತಿಂಗಳ ಅವಧಿಯವರೆಗೆ, ಮೈಸೂರು ಪೊಲೀಸ್‌ ವಿನಿಯಮಗಳ 44 (1) 
ಮತ್ತು 46 (1ಎ) ಪ್ರಕರಣಗಳ ಆಡಿಯಲ್ಲಿ ಸಕ್ಷಮ ಪೊಲೀಸ್‌ ಅಧಿಕಾರಿಯ ಅನುಮತಿ 
ಇಲ್ಲದೆ ಅಥವಾ ಸಕ್ಷಮ ಮ್ಯಾಜಿಸ್ಟೇಟರು ನೀಡಿದ ಲೈಸನ್ಸ್‌ ಇಲ್ಲದೆ ಹಾಗೂ 
ಮಾಡತಕ್ಕದ್ದಲ್ಲ”. 

“ಮೇಲ್ಕಂಡ ಈ ಆದೇಶವು ಪೊಲೀಸ್‌ ಅಧಿಕಾರಿಯ ಅಧಿಕಾರ ವ್ಯಾಪಿಗೆ 


NEN 
[ea 
[A 
ಹಿ 
ASR 
[WS 
[eS 
f 
A 
Re 


46ನೇ ಪ್ರಕರಣಗಳ ಅಡಿಯಲ್ಲಿ ಹಿರಿಯ ಪೊಲೀಸ್‌ ಅಧಿಕಾರಿಗಳು, ಒಂದು ನಿರ್ದಿಷ್ಟ ಗ್ರಾಮದಲ್ಲಿ 
ಶಾಂತಿಪಾಲನೆಗಾಗಿ ಆದೇಶಗಳನ್ನು ನೀಡಬಹುದೇ ಹೊರತು ಸಮಗ್ರ ತಾಲ್ಲೂಕಿಗೆ ಅಲ್ಲ. 
ಯಾವುದೇ ಸಂದರ್ಭದಲ್ಲಿಯೂ ಅವರು ಮ್ಯಾಜಿಸ್ಟೇಟರ ಆದಿಕಾರಗಳನ್ನು ವಹಿಸಿಕೊಳ್ಳುವಂತಿಲ್ಲ. 


§ 
” ಗಳ ಬೌ ಫಿ ವೆ po 
ಈ ಸೆದ್ದಿವೇಶದಲ್ಲಿ ಪೊಲೀಸ್‌ ಅಧಿಕಾರಿಯು, ಪೊಲೀಸ್‌ ಮ್ಯಾಜಿಸ್ಟೇಟರ ಪಾತ್ರ 


} 


“ಫೊಲೀನ್‌ ಇನ್ಸ್‌ಪೆಕ್ಷರ್‌ರ ಆದೇಶವು ಅಧಿಕಾರ ವ್ಯಾಪ್ತಿಗೆ ಮೀರಿದ್ದಾಗಿತ್ತೆಂದು ತಿಳಿದಿತ್ತು 
ಮತ್ತು ಆ ಪೋಲೀಸ್‌ ಅಧಿಕಾರಿಯು ಸದರಿ ಆದೇಸವನ್ನು ನಿಜವಾಗಿಯೂ ಎಷ್ಟರಮಟ್ಟಿಗೆ 
ಜಾರಿಗೊಳಿನು ಮ ನ ಉದ್ದೇಶದಿಂದ ಒಬ್ಬ ಕಾಂಗ್ರೆಸ್‌ ಕಾರ್ಯಕರ್ತರಾದ, 
ರಾಯಣ ಪಂಡಿತ ಅವರು ಒಂದು ಕರಪತ್ರವನ್ನು ಲಗತ್ತಿನಿ ಇನ್ನ್‌ಪೆಕ್ಟರರಿಗೆ 
ಘಃ ಚೆನ್ನಗಿರಿ ಬಾಲಕಿಯರ ಶಾಲಾ fh ಸಬೆ ನಡಸುವುದಕ್ಕಾಗಿ 

ತಿ ಳದೆರು. ತಾಲ್ಲೂಕಿನಲ್ಲಿ ಉಂಟಾಗಿರುವ ಪ್ರಸಕ್ತ ಸನ್ನಿವೇಶಗಳಲ್ಲಿ ಯಾವುದೇ 
ಳಗೆ ಅಥವಾ ಸಭೆಗಳಿಗೆ ಅನುಮತಿ ವೀಡಲಾಗುವುದಿಲ್ಲವೆಂದು ಅವರು ಉತ್ತರಿಸಿದರು. 
ಯಲ್ಲಿ ನಡೆದ ಘಟನೆಗಳೇ ಈ ಆದೇಶಕ್ಕೆ ಕಾರಣವಾಗಿದೆ ಎಂದೂ ಇನ್ಹ್‌ಪೆಕ್ಟರ್‌ 
ಹೇಳಿದರು. ಆದರೆ ಕಾಂಗೆಸ್‌ ಕಾರ್ಯಕರ್ತರು ಆಅ ಸ್ಥಭಳಕ್ಕ ಭೇಟಿಕೊಟ್ಟಾಗ ಅವರು ಹೇಳಿದ 
ಅಂಥ ದೊಡ್ಡ ಅನಾಹುತವಾಗಲಿ ಅಥವಾ ಸಾರ್ವಜನಿಕ ಶಾಂತಿಗೆ ಭಂಗ ತರುವ ಸಾಮಾನ್ಯ 
ಘಟವೆಯಾಗಲಿ ವಡೆದಿರಲಿಲ್ಲವೆಂದು ಸಬಾದಧ್ಯಕ್ಷರು ಖಚಿತಪಡಿಸಿ: BE ಮಾ ಜಿಸ್ಟೇಲರು ಇಂಥ 
ಸಂಗತಿಗಳಿಗೆ ಹೊಣೆಗಾರರಾಗಿರುತ್ತಾರೆ ಮತ್ತು ್ರ ಇನ್ಸ್‌ಪೆಕ್ಟರರು ಸದ fe) ಆದೇಶವನ್ನು ಕ ರಡಿಸಿದ್ದಷ್ಟೇ 
ಅಲ್ಲದೆ ಕಾಂಗ್ರೆಸ್‌ ಕಾರ್ಯಕರ್ತರು ಒಂದು ಸಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗಲೂ 
ಹಿಂಬಾಲಿಸಲು ಒಬ್ಬರು ಸಬ್‌ ಇನ್‌ಿಪೆಕ್ಟರ್‌ ಹಾಗೂ ಧಫೇದಾರರನ್ನು 
ನಿಯೋಜಿಸಿದ್ದರು. ಈ ಅಧೀನ ಅಧಿಕಾರಿಗಳು, ಹಳ್ಳಿ ಹಳ್ಳಿಗೂ ಮತ್ತು ಮನೆ ಮನೆಗೂ ಹೋ 
ಕಾಂಗ್ರ ಸೌರಿಕೊಳ್ಳಕೂಡದೆಂದೂ, ಹಾಗೆ ಮಾಡಿದ್ದಾದರೆ, ಕಾಂಗ್ರೆಸ್‌ ಕಾರ್ಯಕರ್ತರು ನಿಃ ನನ್ನು 

ಜೈಲಿಗೆ ಕಳುಹಿಸುವರೆಂದೂ ಹಾಗೂ ಅವರು ಹಲವಾರು ಅಪಾಯಗಳಿಗೆ ಅವರನ್ನು 
ಗುರಿಪಡಿಸುವರೆಂದೂ ಹೇಳುತ್ತ ಕಾಂಗ್ರೆಸ್‌ ವಿರೋದಿ ಪ್ರಚಾರ ಮಾಡಿದರು. ಆ ಬೇಲೆ ಶ್ರಿ 
ಸಿದ್ದಲಿಂಗಯ್ಯ ಅವರು ಸಾಗರಕ್ಕೆ ಬಂದಾಗ, ಅಮಲ್ಲಾಲ್‌ ನ ಸ ಟರು ಅವರ ಮೇ ಟಿ 
ನಿರ್ಬಂದಕೆ ಅ ಜ್ಞೆಯವೆ ಸ ಮ ಆ ಅಜೆ ಜ್ಞೆಯನ್ನು ವಾಸ್ತವಿಕವಾಗಿ ಅವರು 
ಕಾರಿವ ಗ್ರಿದ್ದಾಗಲೇ 'ಜ ಜಾರಿಗೊಳಿಸಲಾಗಿತ್ತು. ಕಾರಿನ ಮೇಲಿದ್ದ ಕಾಂಗ್ರೆಸ್‌ Eo ಪೊಲೀಸರು 

ಬಲಪಂತವಾಗಿ ಕಿತುಕೊಂಡರು. ಈ ಸಂದರ್ಭದಣ್ಲಿ ದಿವಾನ್‌ ಅವರು ಪ್ರತಿನಿಧಿ ಸ 
ಪ್ರಾರಂಭಿಕೆ ಭಾಷಣದಲ್ಲಿ ರಾಷ್ಟ್ರಧ್ವಜದ ವಿಷಯಕ್ಕೆ ಸಂಬಂದಿಸಿದಂತೆ ಸರ್ಕಾರದ ನಿಂತಿಯ 

ಕುರಿತು ಅವರು ಹೇಳಿದುದನ್ನು ನ ಸಭೆಗೆ ಸಭಾಧ್ಯಕ್ಷರು ನೆನಪು ಮಾಡಬಯಸಿದರು, ಸ 
ಕಾಂಗೆಸ್‌ ಒಂದು ದೊಡ್ಡ ರಾಜಕೀಯ ಪಕ್ಷವಾಗಿದ್ದು ಆ ಪಕ್ಷದ ನ್ಯಾಯಬದ್ಧ ಚಟುವಟಿಕೆಗಳಿಗೆ 
ಸಂಬಂಧಿಸಿದ ಸ್ಥರಗಳಲ್ಲಿ ಹ ಹಾಗೂ ಸಂದರ್ಭಗಳಲ್ಲಿ ಅದರ ಚಿಹೆಯನ್ನು ಪ್ರದರ್ಶಿಸುವುದಕ್ಕೆ 
ಸರ್ಕಾರವು ಅಡ್ಡಿಪಡಿಸಿ ತೆಂದು. ಆದರೆ ರಾಜ್ಯದ ದ್ವಜದ ಗೌರವ ಸೂಚನೆಯ ಮ್ಯೋತಕೆಬಾಗಿ 
ಅದನ್ನುಪ್ರ ತ್ರದರ್ಶಿಸುವುದನ್ನು ಆಕ್ಷೆಃ ಪಿಸಲಾಗಿತ್ತು. ಮೈಸೂರಿನಲ್ಲಿ ಕಾಂಗ್ರೆಸ್‌ ಧ್ವಜವನ್ನು "ಆಕ್ಷೇಪಣೆ 


ಕ 


ಪ್ರತಿಬಾವಂತ ಸಂಸದೀಯ ಪಟು 49 


ಉಪಯೋಗಿಸಲಾಗಿತ್ತೆಂದು ಸಬಾಧ್ಯಕ್ಷರು ಸ್ಪಷ್ಟಪಡಿಸಿದರು. ಆದರೂ ಸಾಗರದ ಆಮಲ್ಲಾರ್‌ 
ಮ್ಯಾಜಿಸ್ಟೇಟರು, ಕಾಂಗ್ರಸ್‌ ಸಂಸದೀಯ ಮಂಡಲಿಯ ಅಧ್ಯಕ್ಷರ ಕಾರಿವ ಮೇಲೆ ರಾಷ್ಟ್ರದ್ದಹವನ್ನು 
ಪ್ರದರ್ಶಿಸುವುದನ್ನು ಆಕ್ಷೇಪಿಸಿ ಅಲ್ಲಿನೆರೆದಿದ್ದ ಸಾವಿರಾರು ಜನರ ಎದುರಿನಲ್ಲಿಯೇ ಬಲಾತ್ಕಾರವಾಗಿ 
ಕಿತ್ತುಕೊಳ್ಳಲಾಯಿತು. ಈ ರೀತಿ ಪ್ರಚೋದನೆ ನಡೆಯುತ್ತಿದ್ದಾಗ್ಯೂ ಕಟ್ಟಾ ಕಾಂಗೆಸ್‌ 
ಅನುಯಾಯಿಗಳಾಗಿ ಶ್ರೀ ಸಿದ್ದಲಿಂಗಯನವರು ಆಶ್ಚರ್ಯಕರವಾಗಿ ವಿಚಲಿತರಾಗದೇ 
ಶಾಂತ ಚತದಿಂದ ಇದ್ದರು. ಜನರು ಅಶಾಂತಿ ಹಾಗೂ ಅಸಮಾಧಾನದಿಂದ ಕುದಿಯುತಿದ್ದರು. 
ಹೋಲೀಸರ ಗುಂಡುಗಳಿಗೆ ತಮ್ಮ ಜೀವನವನ್ನು ತೆತ್ತಾದರೂ ರಾಷ್ಟ್ರಧ್ವಜವನ್ನು ರಕ್ಷಿಸುವ 
ಪಣತೊಟ್ಟಿಬ್ದೆರು. ಇಂಥ ಹರಿಸ್ಸಿಶಿಯಲ್ಲಿಯೂ ಶ್ರೀ ಸಿದ್ದಲಿಂಗಯ್ಯ ಅವರು ಮೊಣಕಾಲೂರಿ 
ಕುಲಿತು, ಜನರು ಕ್ರೋಧಿತರಾಗಬಾರರದೆಂದೂ, ತಾಳೆಯಿಂದ ಇರಬೇಕೆಂದು ಹೇಳಿ 
ಮಹಾತಾಗಾಂಧಿಯವರ ಬೋಧನೆಗಳನ್ನು ಅವರಿಗೆ ನೆನಪಿಸಿಕೊಟ್ನ್ಟರು ಮತ್ತು 
ಶೂಂತರಾಗಿರಬೇಕೆಂದು ಮುತ್ತು ಪ್ರತಿಯೊಬ್ಬರೂ ರಾಷ್ಟ್ರಧ್ವಜಕ್ಕೆ ನಮಸ್ಕರಿಸುವ ದಿನ ಬಂದೇ 
ಬರುತ್ತೆಂಬ ದೃಢ ನಂಬಿಕೆಯಿಂದ ಅಹಿಂಸೆಯ ಮಾರ್ಗವನ್ನೇ ಅವಲಂಬಿಸುವಂತೆಯೂ 
ವಿನಂತಿಸಿಕೊಂಡರು. ಶ್ರೀ ಸಿದ್ದಲಿಂಗಯ್ಮನವರು ಆ ವಿಷಯವನ್ನು ಅಲ್ಲಿಗೇ ಕೈ ಬಿಟ್ಟರು ಹಾಗೂ 
ಆ ಸಂಬರ್ಭದಲ್ಲಿ ಪೊಲಿಸರು ತೆಗೆದುಕೊಂಡು ಹೋಗಿದ್ದ ಧ್ವಜವನ್ನು ಈವರೆಗೂ ಹಿಂದಿರುಗಿಸಿಲ್ಲ. 
ಈ ಸಂಗತಿಗಳನ್ನು ಸ್ಥಳೀಯ ಕಾಂಸ್ರೆಸ್‌ ಕಾರ್ಯಕರ್ತರು ಪೊಲೀಸ್‌ ಸೂಪರಿಂಟೆಂಡೆಂಟಿರ 
ಗಮನಕ್ಕೆ ತಂದರು ಮತ್ತು ಇದನ್ನು ವಾರ್ತಾ ಪತ್ರಿಕೆಗಳ ಮೂಲಕ ವ್ಯಾಪಕ ಪ್ರಚಾರ ಮಾಡಿದರು. 
ನಲ್ಲೂದಿನಲ್ಲಿಯೂ ಇದೇ ಚೆನ್ನಗಿಲಂ ಪೊಲೀಸ್‌ ಇಸ್ಟ್‌ಪೆಕ್ಟರು ತಾವಾಗಿಯೇ ಕಾಂಗ್ರೆಸ್‌ ಸಭೆ 


ಇಲ್ಲದ್ದು' ಎಂದು ದಿವಾನರು ವಿವರಿಸಿದ್ದ ಅರ್ಥದಲ್ಲಿ ಹಾಗೂ ವಿಧಾನದಲ್ಲಿಯೇ 


ನಡೆಯುತಿದ್ದ ದೇವಸ್ಥಾನವನ್ನು ಪ್ರವೇಶಿಸಿ ಕಾಂಗ್ರಸ್‌ ಧ್ವಜವನ್ನು ತೆಗೆದುಕೊಂಡುಹೋದರು. 
ಆ ಸಭೆಯಲ್ಲಿ ಹಾಜರಿದ್ದ ಕಾಂಗ್ರೆಸ್‌ ಕಾರ್ಯಕರ್ತ ಹಾಗೂ ಇತರ ಜನರು ಹೀಗೆ 
ಮಾಡುತ್ತಿರುವಿರೆಂದು ಕೇಳಿದಾಗ ಪೊಲೀಸ್‌ ಕಾಯ್ದೆಯ ನಿರ್ದಿಷ್ಟವಾದ ಪ್ರಕರಣಗಳ ಮೇದೆಗೆ 


ಹೀಗೆ ಮಾಡುತ್ತಿರುವುದಾಗಿ ಹೇಳಿದರು ಹಾಗೂ ಧ್ವಜವನ್ನು ಮ್ಯಾಜಿಸ್ಟೇಟರ 
ನ್ಯಾಯಾಲಯದಲ್ಲಿಡುವುದಾಗಿಯೂ ಹೇಳಿದರು. 

“ಹೊಳಲ್ಕೆರೆ ತಾಲ್ಲೂಕಿನ ರಾಮಗಿರಿಯಲ್ಲಿ 12ನೇ ಅಕ್ಟೋಬರ್‌ 1937ರಂದು ಪಡೆದ 
ಘಟವೆಯಲ್ಲಿ ಪೊಲೀಸರ ದಬ್ಬಾಳಿಕೆ ಇನ್ನೂ ಅತಿರೇಕದ್ದಾಗಿತ್ತು. ಕಾಂಗೆಸ್‌ ಕಾರ್ಯಕರ್ತರು ಆ 
ತಾಲ್ಲೂಕಿಗೆ ಭೇಟಿ ಕೊಟ್ಟಾಗ, ರಾಷ್ಟ್ರೀಯ ದ್ವಜವನ್ನು ಪ್ರದರ್ಶಿಸುವುದನ್ನು ನಿಷೇಧಿಸಿ 
ಮ್ಯಾಜಿಸ್ಟೇಟರು ನೀಡಿದ್ದ ಆಜ್ಞೆಯ ಅವಧಿಯು ಆಗಷ್ಟೇ ಮುಗಿದಿತ್ತು. ಆದರೂ ಆ ಆಜ್ಞೆಇನ್ನೂ 


) RE ) 


ಇನ ನ ಖೆ ಸೆನ್‌ PR iM ಫಿ i pS 
ಜಾರಿಯ್ಲದಿದ್ದರೆ ಖೇಗೊಂ ಹಾಗೆ ಪೋಲೀಸರು ಕಾರ್ಯನಿರ್ವಹಿಸಿದರು ಹಾಗೂ ಅವದು 
ರಾಮಾಯ 


) 


ಯುಭಬೆೊ 


p ಹಾಗಿದಾಗ್ಯೂ 
ಸ [Ar u 


4 


ಪೋಲೀನರು ತಮಗೆ ಯಾವುದೇ ನಿಯಶು ತಿಳಿದಿಲ್ಲಬಿಂಜೂ ತಿಳಿಯುವ ಅಗತ್ಮವೂ 
ಇಲ್ಲವೆಂದು ಹೇಳಿ ಸಭೆ ಹಾಗೂ ಮೆರವಣಿಗೆಗಳನ್ನು ತಡೆದರು. ಹಾಗೆ ಮಾಡುವಾಗ 


ಅವರು ಕಾಂಗ್ರೆಸ್‌ ಕಾರ್ಯಕರ್ತರ ಮೇಲೆ ಹಪ್ತೆ ಮಾಡಿದ್ದಲ್ಲದೇ ಸಬೆ ಸೇರಿದ್ದ ಅನೇಕರಿಗೆ 


50 ಟ.ಸಿದ್ದಲಿಂಗಯ್ಸ 


ಗಾಯಗಳಾಗುವಂತೆ ಡ್ಲಾಗರ್‌ ಬಳಸಿದರು. ಕಾಂಗೆಸ್‌ ದ್ರಜ ಹಾಗೂ ಮಹಾತ್ಮಾ ಗಾಂಧಿಯವರ 
ಭಾವಚಿತ್ರಗಳನ್ನು ಕಿತ್ತುಕೊಂಡು ಹೋದರು. ಪೊಲೀಸರಿಂದ ಅವಮಾನ ಹಾಗೂ 
ಹಿಂಸೆಗೊಳಗಾದರೂ ಸಬೆಯಲ್ಲಿದ್ದವರು ಎಳ್ಳಷ್ಟೂ ವಿಚಲಿತರಾಗಲಿಲ್ಲವೆಂದು ಸಭಾಧ್ಯಕ್ಷರು 
ಹೆಮ್ಮೆಯಿಂದ ತಿಳಿಸಿದರು. ಪ್ರತಿಯೊಬ್ಬರೂ ಆತ್ಯಂತ ಶಾಂತಿಯಿಂದ ವರ್ತಿಸಿದರು. ಮೈಸೂರು 
ಸಂಸ್ಥಾನದ ಪ್ರಜೆಗಳ ಮೇಲೆ ಅತ್ಯಂತ ಹೆಚ್ಚು ಪರಿಣಾಮ ಬೀರಿದ ಪ್ರಸಂಗ ಇದಾಗಿತ್ತು. ಈ 
ಘಟನೆಯನ್ನು ಜಿಲ್ಲಾ ಕಾಂಗ್ರೆಸ್‌ ಸಮಿತಿಗೆ ವರದಿ ಮಾಡಲಾಯಿತು ಮತ್ತು ವಾರ್ತಾ ಪತ್ರಿಕೆಗಳಲ್ಲೂ 
ಪ್ರಕಟಿಸಲಾಯಿತು. ಇದನ್ನು ಯಹೋಚಿತವಾಗಿ ಜಿಲ್ಲಾ ಪೊಲೀಸ್‌ ಸೂಪರಿಂಟೆಂಡೆಂಟರಿಗೂ 


ತಿಳಿಸಲಾಯಿತು. ಸಂಸ್ಥಾನದಲ್ಲಿ ಕಾಂಗೆಸ್‌ ಪ್ರತಿನಿದಿಗಳು ಕೈಕೊಂಡ ಪ್ರಚಾರ ಕಾರ್ಯದಿಂದಾಗಿ 


ಯಾವುದೇ ವಿಪತ್ತು ಸಂಭವಿಸುವುದಿಲ್ಲವೆಂಬುದನ್ನು ಸರ್ಕಾರಕ್ಕೆ ಮನಗಾಣಿಸಲು ಇದೊಂದು 
ಸಂದರ್ಭವೇ ಸಾಕಾಗಿತ್ತು. ಮೇಲೆ ಹೇಳಿದ ಘಟನೆ ನಡೆದ ದಿನದಂದು ಸಭೆಯಲ್ಲಿ ಬಾಗವಿಹಿಸಿದ್ದ 
ಜನರು ತಮ್ಮಕ್ರೋಧವನ್ನು ತೋರ್ಪಡಿಸಲು ಪೋಲೀಸ್‌ ಅಧಿಕಾರಿಗಳೊಡನೆ ಅಹಿತರಕವಾಗಿ 
ನಡೆದುಕೊಳ್ಳಲಿಲ್ಲ. ಅವರು ವಿಚಲಿತರಾಗದೆ ಶಾಂತಿಯಿಂದ ಕುಳಿತಿದ್ದರು. ವಿಕೆಂದರೆ ಅಹಿಂಸೆಯೇ 
ಮಂತ್ರವಾಗಿತ್ತು. ಅಲ್ಲದೇ ಪ್ರತಿಯೊಬ್ಬ ಕಾಂಗೆಸ್‌ ಕಾರ್ಯಕರ್ತನಿಗೂ ಸತ್ಯ ಹಾಗೂ 
ಅಹಿಂಸೆಗಳೇ ಮಾರ್ಗದರ್ಶನ ತತ್ವಗಳಾಗಿದ್ದವು. ವಾಸವಿಕವಾಗಿ ಹೇಳುವುದಾದರೆ, ಸಂಸ್ಥಾನದ 
ಬಹುತೇಕ ಅನೇಕ ಸಾರ್ವಜನಿಕ ಎಷಯದಲ್ಲಿ ಇದನ್ನೇ ಹೇಳಬಹುದಾಗಿದೆ ಅದೇ 
ರೀತಿಯಾಗಿ ಪ್ರಜಾ ಪ್ರತಿನಿಧಿ ಸಭೆಯ ಸದಸ್ಕರ ವಿಷಯದಲಿಯೂ ಅದೇ ಮಾತು 
ಅನ್ವಯವಾಗುತ್ತದೆ. ಅವರು ಸಂಸ್ಥಾನದ ಎಲ್ಲ ಜನರ ವಿಶ್ವಾಸಗಳಿಸಿದ್ದರು. ಅವರು 


ಪ್ರತಿನಿಧಿ ಸಚೆಯಲ್ಲಿರಲಿ ಅಥವಾ ಹೊರಗೆ ತಮ್ಮತಮ್ಮ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತಿರಲಿ 
ಅವರು ಗೌರವದಿಂದ ಹಾಗೂ ಸಂವಿಧಾನಬದ್ದರಾಗಿ ಸ್ವತಃ ಅವುಗಳಿಗೇ ಬದ್ಧರಾಗಿ 
ಕಾರ್ಯನಿರ್ವಹಿಸುತ್ತಿದ್ದರು. ಈ ಸದನದ ಸಭಾಧ್ಯಕ್ಷರು, ಈ ಮಣ್ಣಿನ ಮಗನಾಗಿ ಜನರ 
ಜೊತೆಗೆ ಒಂದಾಗಿ ಇರಬಯಸುತ್ತಿದ್ದರೆಂಬುದು ಸುದೈವದ ಸಂಗತಿಯಾಗಿದೆ. ಆದರೆ ಅವರು 
ದಿವಾನರಾಗಿ ತಮ್ಮ ಕಾರ್ಯನಿರ್ವಹಿಸುವಾಗ ಅವರ ಹಾಗೂ ಪ್ರಜಾ ಪುಶಿನಿಧಿಗಳ 
ನಡುವೆ ಸ್ವಲ್ಲಮಟ್ಟಿನ ಬಿಗುವಿನ ಹಾಗೂ ತಪ್ಪು ತಿಳುವಳಿಕೆಯಿಂದ ಕೂಡಿದ ಸನ್ನಿವೇಶಗಳು 
ಉಂಟಾಗುತಿದ್ದುದು ದುರ್ದೈವದ ಸಂಗತಿಯಾಗಿದೆ. ಆದರೆ ಇಂಥ ಪರಿಸ್ತಿಶಿ ಕ್ಷಣಿಕ ಕಾಲದ್ದೆಂದು 
ಮತ್ತು ಸುಮಧುರ ಸಂಬಂಧಗಳು ಹಾಗೂ ಪರಸ್ವರ ವಿಶ್ವಾಸಗಳು ಮತ್ತೆ ಏರ್ಪಾಡಾಗುತವೆಂಬ 
ವಿಶ್ವಾಸ ಸಬಾಧ್ಯಕ್ಷೆರಿಗಿತ್ತು. ಈಗಿರುವ ತಪ್ಪುಶಿಳುವಳಿಕೆ ತಾತ್ಕಾಲಿಕವಾಗಿದ್ದರೂ ಇದರ 
ಪರಿಣಾಮವಾಗಿ, ಒಬ್ಬ ಸದಸ್ಯರೊಡನೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ. ಪ್ರತಿನಿಧಿ 
ಸಭೆಯ ಸದಸ್ಯರಾಗಿ ಮತ್ತು ಸರ್ಕಾರವನ್ನು ಪ್ರತಿನಿಧಿಸುವ ದಿವಾನರ ಪ್ರತಿನಿಧಿಗಳಾಗಿಯೂ 
ಮೈಸೂರಿಗೆ ಹೋಗಿ ಬಂದರು. ಸನ್ನಿವೇಶ ಹೀಗಿರುವಾಗ ಪ್ರತಿನಿಧಿ ಸಭೆಯ ಅತ್ಯಂತ ಗೌರವಾನ್ವಿತ 
ಸದಸ್ಯರಾದ ಶ್ರೀ ಕೆ.ಟಿ. ಭಾಷ್ಯಂ ಆಯ್ಕಂಗಾರ್‌ ಅಪರ ವಾಗರಿಕ ಹಕ್ಕಿನಲ್ಲಿ 
ಮಧ್ಯಪ್ರವೇಶಿಸಲಾಯಿತೆಂದೂ ಮತ್ತು ಅವರನ್ನು ದಸಗಿರಿ ಮಾಡಲು ಅವಕಾಶ 
ಕೊಡಲಾಯಿತೆಂದೂ ಮತ್ತು ಪ್ರತಿನಿಧಿಗಳಿದ್ದ ಮನೆಯಿಂದ ಹೊರಗೆ ಕಳುಹಿಸಲಾಯಿತೆಂದೂ 
ತಿಳಿಸಲು ವಿಷಾದವಾಗುತ್ತದೆ ಎಂದು ಸಭಾಧ್ಯಕ್ಷರು ಹೇಳಿದ್ದರು. ಸಂವಿಧಾನಬ್ದವಾದ ಒಂದು 
ಸಂಸ್ಥೆಯ ಸಭೆಗೆ ಹಾಜರಾಗುವ ನಿರ್ದಿಷ್ಟ ಉದ್ದೇಶಕ್ಕಾಗಿ ದಿವಾನರ ಅತಿಥಿಯಾಗಿ ಅವರು 
Wp NSS Se “ 


£ 
J 


K 923.209 54 SID 


MARAT 


All 

ಮೈಸೂರಿಗೆ ಹೋಗಿದ್ದರು. ಸಂಕ್ಷಿಪವಾಗಿ ಹೇಳುವುದಾದರೆ, ಸ್ವಯಂ ದಿವಾನರ ಅತಿಥಿಯಾದ 
ಒಬ್ಬರು, ಅವರ ಸಹೋದ್ದೋಗಿಗಳೊಡನೆ ಕರ್ತವ್ಮ ನಿರ್ವಹಿಸುತಿರುವಾಗ ಅವರನ್ನು 
ಸೆಗಿರಿ ಮಾಡುವುದಕ್ಕೆ ದಿವಾನರೇ ಅನುಮತಿ ನೀಡಿದಂಶಾಯಿತು. ಆ ಅಶಿಥಿಯು, 
ಪ್ರತಿನಿಧಿ ಸಭೆಯಲ್ಲಿ ಕಾಂಗ್ರೆಸ್‌ ಪಕ್ಷದ ಮುಖಂಡರಾಗಿದ್ದವರು. ಎಲ್ಲ ರೀತಿಯಿಂದ ಅವರ 
ವಿಶ್ವಾಸಾರ್ಹ ಗಣ್ಯ ವ್ಯಕ್ತಿಗಳಾಗಿದ್ದರೂ ಅವರನ್ನು ಅಂಥ ರೀತಿಯಲ್ಲಿ ನಡೆಸಿಕೊಂಡಿದ್ದು ದುರ್ದೆಪದ 
ಸಂಗತಿ. ಪೊಲೀಸರು ಪ್ರಶಿನಿಧಿಗಳಿದ್ದ ಮನೆಯನ್ನು ಅದರ ಮಾಲೀಕರ ಅನುಮತಿ 
ಇಲ್ಲದೇ ಪ್ರವೇಶಿಸಿ, ಸದಸ್ಸರನ್ನು ದಸಗಿರಿ ಮಾಡಿದರು ಮತ್ತು ಒಬ್ಬ ಅಪರಾಧಿಯಂತೆ 
ರಾತ್ರೋರಾತ್ರಿ ಬೆಂಗಳೂರಿಗೆ ಕರೆತಂದರು. ಪೊಲೀಸರ ಈ ಕೃತ್ಮ ಘನತೆ ತರುವಂಥದ್ದಲ್ಲ, 
ಈ ಅತಿರೇಕವು ಪೊಲೀಸರು ತಮಗೆ ಯಾವುದೇ ಅಂಕುಶವಿಲವೆಂದು ತಿಳಿದಿರುವಂತೆ 
ತೋರುತ್ತದೆ ಮತ್ತು ಹಿಮಾಲಯದಿಂದ ಕನ್ನಾಕುಮಾರಿಯವರೆಗೂ ದೇಶಾದ್ಧಂತ ಹಬ್ನಿದಂಥ 
ಹೊಸ ಹೊಸ ಚಿಂತನೆಗಳು ಪೊಲೀಸರ ಮನಸ್ಸಿಗೆ ನಾಟಲೇ ಇಲ್ಲ. ಇಂದು ಈ ಮೈಸೂರು 
ಸಂಸ್ಥಾನವು 1932-33ರ ಬ್ರಿಟಿಷ್‌ ಇಂಡಿಯಾ ದಂತೆಯೇ ಇದೆ. ಆದರೆ ಬ್ರಿಟಿಷ್‌ ಇಂಡಿಯಾದಲ್ಲಿ 
ಉಂಟಾದ ಬದಲಾವಣೆಗಳು ಇಲ್ಲಿಯ ಜನರಿಗೆ ಅದರಲ್ಲಿಯೂ ವಿಶೇಷವಾಗಿ ಪೊಲೀಸ್‌ 
ಇಲಾಖೆಗೆ ತಟ್ಟಲೇ ಇಲ್ಲ, ಅದು ಸ್ಥಳೀಯ ಪೊಲೀಸ್‌ ವ್ಯವಸ್ಥೆಯು, ಜಡ ಸ್ವರೂಪದ ಕುರುಹು 
ಮಾತ್ರವಾಗಿ ಉಳಿದಿದೆ. ಮನಬಂದಂತೆ ಕೆಲಸ ಮಾಡಲು ಆತುರವಿತ್ತೇ ಹೊರತು ತಮ್ಮ 

ಅಧಿಕಾರಗಳ ಇತಿಮಿತಿಗಳನ್ನು ಕುರಿತು ವಿವೇಚಿಸುವ ವ್ಯವಧಾನ ಈ ಪೊಲೀಸರಿಗಿರಲಿಲ್ಲ. 
“ಫೂ ವಿಷಯ ಮುಂದುವರೆಸಿ ಶ್ರೀ ಚಂದ್ರಶೇಖರ ಶೆಟ್ಟಿಯವರು ಈ ರೀತಿ ಹೇಳಿದರು, 
ಸಂಸ್ಥಾನದಲ್ಲಿ ಕಾಂಗ್ರೆಸ್‌ ಕಾರ್ಯಕರ್ತರ ವತ್ತನೆಗೆ ಸರ್ಕಾರವು ಈಗ ಕೈಕೊಂಡ ಬಿಗುವಿವ 
ಕ್ರಮವೇ ಕಾರಣವಾಗಿದ್ದಿರಬಹುದು ಆದರೆ ವಾಸ್ತವಿಕವಾಗಿ ಜನತೆಯ ಮೂಲಭೂತ 
ಹಕ್ಕುಗಳನ್ನು ಮತ್ತು ಕಾನೂನು ಬದ್ದ ಚಟುವಟಿಕೆಗಳನ್ನು ಮೊಟಕುಗೊಳಿಸುವಲ್ಲಿ ಪೋಲೀಸರು 
ತೋರಿಸಿದ ಅತ್ತುತ್ಲಾಹದಿಂದಲೇ ಈ ಎಲ್ಲ ಅತಿರೇಕಗಳಾಗಿವೆ ಎಂದೂ ಅವರು ಹೇಳಿದರು. 
“ವ್ರ ನಿಲುವಳಿ ಸೂಚನೆಯನ್ನು ಅನುಮೋದಿಸಿ ಶ್ರೀ ಚಂದ್ರಶೇಖರ ಶೆಟ್ಟಿಯವರು ಈ 
ರೀತಿ ಸ್ಪಷ್ಟಪಡಿಸಿದ್ದಾರೆ ಎಂದರೆ ದಸ್ತಗಿರಿಯಾದ ಸ್ಥಳೀಯ ಕಾಂಗ್ರೆಸ್‌ ಪೆಕ್ಷದ ಮುಖಂಡರು 


he 


ಪ್ರತಿಭಾವಂತ ಸಂಸದೀಯ ಪಟು 


13 - SM 


KLS - EL 


ಬು 
ಹಾಗೂ ಮೈಸೂರಿನ ಇತರ ಕಾಂಗ್ರೆಸ್‌ ಕಾರ್ಯಕರ್ತರಂತೆ ಮೈಸೂರಿನ ಮಹಾರಾಜರಿಗೆ 
ವಿಧೇಯರಾದವರು ಮತ್ತೊಬ್ಬರಿಲ್ಲ. ಸಂಸ್ಥಾನದ ಕಾಂಗ್ರೆಸ್‌ ಕಾರ್ಯಕರ್ತರು ಯಾವಾಗಲೂ 
ಎಲ್ಲಾ ಜನರಿಂದ ಗೌರವಕ್ಕೆ ಪಾತ್ರರಾಗಿದ್ದಂಥ ವ್ಯಕ್ತಿಗಳು. ಈ ಮೊದಲು ಅವರು ಸರ್ಕಾರದ 
ಯಾವುವೇ ಆಜ್ಞೆಗಳನ್ನು ಉಲ್ಲಂಭಸಿಲ್ವ ಈಗಲೂ ಕಾನೂನು ಉಲ್ಲಂಘಿಸುವ ವಿಚಾರವೇ 
ಅವರಿಗಿರಲಿಲ್ಲ ಅವರು ಜಿಲ್ಲೆಯಲ್ಲಿ ಪ್ರವಾಸ ಮಾಡುವ ಕಾಲದಲ್ಲಿ ಸರ್ಕಾರದ ವಿರುದ್ಧ 
ಜನರನ್ನು ಎತಿಕಟ್ಟಿಲ್ಲ ಅವರಲ್ಲಿ ಯಾರೊಬ್ಬರೂ ರಾಜದ್ರೋಹಾತಕವಾದ ಬಾಷಣ 
ಮಾಡಿಲ್ಲ ಹಾಗೂ ಕರ ನಿರಾಕರಣೆ ಚಳುವಳಿಯನ್ನೂ ಹೂಡಿಲ್ಲ ಆದರೂ ಶ್ರೀ ಟ. 
ಸಿದ್ದಲಿಂಗಯ್ಯ ಅವರು ಎಲ್ಲಿಗೆ ಹೋದರೂ ಅವರನ್ನು ಸ.ಪಿ.ಡಿ. ಅಧಿಕಾರಿಗಳು 
ಹಿಂಬಾಲಿಸುತ್ತಿದ್ದರು ಮತ್ತು ಅವರ ಸಮಗ್ರ ಭಾಷಣವನ್ನು ಬರೆದುಕೊಳ್ಳುತ್ತಿದರಲ್ಲದೆ ಅವಗಳನ್ನು 
ತಮ್ಮ ಹಿರಿಯ ಅಧಿಕಾರಿಗಳಿಗೆ ಕಳುಹಿಸಿ ಕೊಡುತ್ತಿದ್ದರು. ಹೀಗೆ ಮಾಡುವುದನ್ನು ಸ್ವತಃ 


[i] 


LN an 
ನನ್‌ ಬಿ ಸಿ BAER A A a an 
ನ BOERNE SLBEN 
CA 4 2 ನಃ A) 0 pw ಇ x 
೪ BRS BDA & BENS ಭಿ 5 KH 
HEY SLRS 8 RHR GDH ಸ n 
) ೪ 4 Sa B Re (8 IN Te 9 12 Ww po 
HAO [es Ak EB. A 
ವಿ ಎ೬ A, [ @0NSNA DD! ೧% ಫ್‌ is) 
By) H pA ks) HY + 1s 1 eR 5) (8 ನಬ [ %, ಈ 2 ps 3) HB 
I J. q ನ ನಿಡಾ _ ಗಿ ಲ ಇ ನ ಬಜ Y 13 
ಶಿ hy Bax 3 ko pe ೫ k 
ಲ Jp TEE oS ೬ § 
Safes SUS BRS EW » % 
SE RRB ONGE SS GNA 2 ¥ 
mA LN [3 SBR et 300k CER | 
MENTE A KN BT Ws [eS %; ಜಾ 
EUS ರರ GS ಪ 
wm HES ೧ Wp ಬ I 1 ep 53 3 13 ಬ್ರ 
NIBH 3B 9 ೫ ಔ TE X 1B, 
Ke £m Ny 13 ೯ * 2? [3 % 
B04 SEG 4 PE - 
wR 2 OT f © BNE 53 f 
: B ಐ ೨ OK Wl © 2a ಬ ಲೆ 
AEE BRR De ಯ 5 B 
GSXR PE j KS) Kl 
GER Ppp ™ 3 1 © 
[$ R Bx ೦ 9 ©“ 2! 8 3 § 
(2 Hs y ನ AS *: 0 RA “ 
HBTS +R A MC ಸ 
1 3 [3 ಭ D 33 
[(9) ಫು GQ” [3 | NE (8) 
3 [ed 8] 2 ER [of pe 2 F ೪ f 9] Hx [a XK 
pee ¢ ಸ! p ದ H 
8D Bact HRB ೨೦ 
PHSSD LR Kol 3ನ ಶಲ್‌ಡಿ ಖ್‌ pe w 
ಮ pe CE B Be HE W yy _! fa 
A BE PHEASEN ER ಹ 
HAR S T WNBA A ROA 8 ) B 
2 ಚ ನ್‌ TR JRL EY 4H 
0 RE GRR 0 ಸ tL [ee 4 
hyd BUNA AS ES KN y 
3 PAN 72 2 ೦ ಬ ನಿ 5% «3 K 
Wp SSE ind Hpk Sh pGHgSCS f 2 
ಲ pana dME NN 3 ಸ 
«| 0 [iq ೫’ 13 13 [4 6) 2 4 3 pe & ps 3 I. 65 Be: a 12 B Re) ; 3 le 
wi Ak Gp PERM pe 1 & ¥ 5 et 
(EO SRD LE SLITS DISS ಸ U [EY 
ಸ CS) 15 8 
(5 -C 


ಪ್ರತಿಭಾವಂತ ಸಂಸದೀಯ ಪಟು 53 


ಪ್ರಯತ್ನಿಸಿದರೂ ಐದು ಜನರನ್ನು ಸೇರಿಸಲೂ ಆಗಲಿಲ್ಲ. ಬೇಗೂರಿನಲ್ಲಿ ಜನರ ನಾಗರೀಕ 
ಸ್ವಾತಂತ್ರಕ್ಕೆ ಅನಪೇಕ್ತಿತವಾಗಿ ಸಾಕಷ್ಟು ಅಡ್ಡಿಯುಂಟಾಯಿತು. “ತಿಲಕ್‌ ದಿನಾಚರಣೆ''ಯ 
ಮಹತ್ವವು ದೇಶದ ಎಲ್ಲ ಭಾಗಗಳ ಜನರಿಗೆ ತಿಳಿದಿದ್ದರೂ, ಮೈಸೂರಿನ ಮಹಾರಾಜರಿಗೆ 
ದ್ರೋಹ ಬಗೆದಂತಾಗುತ್ತದೆಂಬಂತೆ ಈ ಒಂದು ಪ್ರಕರಣದಲ್ಲಿ ನಡೆದುಕೊಂಡಿದ್ದು ದಿನಾಚರಣೆಗೆ 
ಅಡ್ಡಿಯುಂಟಾಗಿತ್ತು. ಮಹಾರಾಜರಿಗೆ ದ್ರೋಹ ಬಗೆಯುವಂಥ ಯಾರೊಬ್ಬರೂ ಇಲ್ಲವೆಂದು 
ಸಭಾಧ್ಯಕ್ಷರು ಸ್ಪಷ್ಟಪಡಿಸಿದರು. ವಾಸ್ತವವಾಗಿ, ಕಾಂಗ್ರೆಸ್‌ ಕಾರ್ಯಕರ್ತರೂ ಸೇರಿದಂತ 
ಪ್ರತಿಯೊಬ್ಬರೂ ಮೈಸೂರು ಸಂಸ್ಥಾನದ ಘನತೆಯು ನೂರುಪಟ್ಟು ವೃದ್ಧಿಯಾಗಬೇಕೆಂದು ಮತ್ತು 
ಈ ಸಂಸ್ಥಾನವು ಪ್ರತಿಯೊಂದು ಕ್ಷೇತ್ರದಲ್ಲಿ ಬಂದು ಮಾದರಿಯಾದರೆ ಸಾಲದು ಅದು ಇಡೀ 
ವಿಶ್ವಕ್ಕೆ ಮಾದರಿಯಾಗಬೇಕೆಂದು ಬಯಸಿದ್ದರು. ಪರಿಸ್ಥಿತಿ ಹೀಗಿರುವಾಗ ಮೇಲೆ ಹೇಳಿದಂತೆ 
ಸ್ಥಳೀಯ ಅಧಿಕಾರಿಗಳು ಏಕೆ ಹೀಗೆ ನಡೆದುಕೊಂಡರೆಂಬುದು ತಿಳಿಯುವುದೇ ಕಷ್ಠ. 
ಸಂಸ್ಥಾನದ ಘನತೆಯನ್ನು ಹೆಚ್ಚಿಸುವ ವಿಷಯದಲ್ಲಿ ತಮ್ಮ ಹೊಣೆಗಾರಿಕೆಯನ್ನು 
ಮನಗಾಣಲಿಲ್ಲವೆಂಬುದನ್ನು ಇದು ತೋರಿಸುತ್ತದೆ. ಈ ಅಧಿಕಾರಿಗಳು ಮೂಲಭೂತ 
ನಿಯಮಗಳನ್ನಾಗಲೀ ಆಡಳಿತ ತತ್ವಗಳನ್ನಾಗಲೀ ತಿಳಿದಿರಲಿಲ್ಲ ಹೀಗಾಗಿ ಅವರು ಇಂಥ 
ಎಲ್ಲ ಅತಿರೇಕಗಳಿಗೆ ಕಾರಣರಾದರು. ಅನೇಕ ಅಧಿಕಾರಿಗಳು ಕೈಕೊಂಡ ಎಲ್ಲ ದಮನಕಾರಿ 
ಕ್ರಮಗಳನ್ನು ಸರ್ಕಾರದ ಪರವಾಗಿಯೇ ಕೈಕೊಳ್ಳಲಾಗಿತ್ತೆಂದು ಅವರು ಭಾವಿಸುವುದಿಲ್ಲ. ಪ್ರತಿನಿಧಿ 
ಸಭೆಯನ್ನು ಉದ್ದೇಶಿಸಿ ದಿವಾನರು ಮಾಡಿದ ಭಾಷಣದಿಂದ ಕಾಂಗ್ರೆಸಿನ ರಚನಾತಕ್ರ 
ಕಾರ್ಯಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಹಾನುಭೂತಿ ಇದೆ ಎಂದು ಮತ್ತು ಸರ್ಕಾರವು ಅಂಥವೇ 
ಕಾರ್ಯಕ್ರಮಗಳನ್ನು ಕೈಕೊಳ್ಳುತ್ತಿದೆ ಎಂದು ಸ್ಪಷ್ಟವಾಗುತ್ತದೆ. ಅಧಿಕಾರಿಗಳು ಸ್ಥಳೀಯ ಮುಖಂಡರ 
ವಿರುದ್ಧ ಭದ್ರತಾ ಕ್ರಮಗಳನ್ನು ಕೈಕೊಂಡು ಅವರನ್ನು ಜೈಲುಗಳಲ್ಲಿ ಬಂಧಿಸಿಟ್ಟಿರುವದೂ ಅಷ್ಟೇ 
ಆಶ್ಚರ್ಯಕರ ಸಂಗತಿಯಾಗಿದೆ ಎಂದೂ ರಾಜದ್ರೋಹ ಕೃತ್ಯಗಳಲ್ಲಿ ತೊಡಗಿರದಿದ್ದಂಥ ವ್ಯಕ್ತಿಗಳ 
ಮೇಲೆ ರಾಜದ್ರೋಹದ ಆರೋಪಮಾಡಿರುವುದು ಮತ್ತು ತಮ್ಮ ಕರ್ತವ್ಯಗಳ ಬಗ್ಗೆ ಅರಿವೇ 
ಇರದಿದ್ದ ಪ್ರಜೆಗಳ ಸ್ವಾತಂತ್ರ ದಲ್ಲಿ ಅನಗತ್ಯವಾಗಿ ಹಸ್ಪಕ್ಷೇಪ ಮಾಡಿದ ಹಾಗೂ ತಮ್ಮಸರ್ಕಾರದ 
ಎಚಾರಗಳು ಹಾಗೂ ಪ್ರೇರಣೆಗಳನ್ನು ತಿಳಿದಿರದಿದ್ದ ಪೋಲೀಸು ಸರ್ಕಾರಕ್ಕೆ ತಪ್ಪು 
ಮಾಹಿತಿ ನೀಡಿರುವುದು ಇನ್ನೂ ಆಶ್ಚರ್ಯಕರ ಸಂಗತಿಯಾಗಿ. ಆದ್ದರಿಂದ ಅವರು 
ಪೋಲೀಸರ ದೆಬ್ಬುಳಿಕೆಯನ್ನು ಖಂಡಿಸುವಲ್ಲಿ ಹಿಂಜರಿಯಲಿಲ್ಲ. ಅಂಧ ಸಂದರ್ಭದಲ್ಲಿ 

ತದಿಂದೆ ಕಲಸ ಮಾಡಿದ್ದಾದರೆ ತಮ್ಮ ವೈಯಕ್ತಿಕ ಉದ್ದೇಶ ಹಾಗೂ -. ತಾಸಕ್ತಿಯನ್ನು 
ಇಬ ಹೆಚಿಗೆ ಬೆಳಸಿಕೊಳ್ಳಬಹುದೆಂದು ಕೆಲವು ಅಧಿಕಾರಿಗಳು ನಿಜವಾಗಿಯೂ ನಂಬಿಪುರೆಂಬುದು 
ಕಂಡುಬರುತ್ತದೆ. ಶ್ರೀ ಸಿದ್ಧಲಿಂಗಯ್ಮ ಹಾಗೂ ಶ್ರೀ ಭಾಷ್ಠಂ ಅಯ್ದಂಗಾರರಂಥ ಮುಖಂಡರನ್ನು 

wd 


ಸ ಗಿ ' ಯಂದ ಕಸಬ್‌ ಎಲ್ಲಿ R ಮ ೨೩ 
ಲ ಸ್ಥಣಲೀರ್‌  ಶೀತದಲಿಯೇ ಜಿಲ್ಲಾ ಸೂಷರಿಂಟಿಂಡೆ2ಬರಾಗಿ 


pe) ಬಗಗ ನಾ 
CDOTS 


pe 
ಣ್ಣು 
೧ 


ಧಗಳೆ 


ಘು ಸ್‌ aN ) 
ಕಾಂಗಿಸ್ಸಿವ ಬಗೆಗಿರುವ ತೆಪ್ನ ಮನೋಭಾಃ 


7] 


54 ಟ.ಸಿದಲಿಂಗಯ್ಲ, 


ಪ್ರಾಂತ್ಯಗಳಲ್ಲಿ ಮಾಡಲಾಗಿದೆ. ಈವರೆಗೂ ಈ ಪ್ರಾಂತ್ಯಗಳಲ್ಲಿ ಅದೇ ರೀತಿಯಾಗಿ ಅಥವಾ 
ಇನ್ನೂ ಕೀಳಾಗಿ ವರ್ತಿಸಿದ್ದ ಪೋಲೀಸರು ಈಗ ಗಾಂಧಿ ಟೋಪಿಗೆ ವಂದನೆ ಸಲ್ಲಿಸುತ್ತಿದ್ದಾರೆ 
ಮತ್ತು ಕಾಂಗ್ರೆಸ್‌ ಮಂತ್ರಿಗಳ ಆದೇಶಗಳನ್ನು ಪಾಲಿಸುತ್ತಿದ್ದಾರೆ. ಪೋಲೀಸರು ಸಾರ್ವಜನಿಕರ 
ಸೇವಕರಾಗಿರುವರೇ ಹೊರತು ಅವರ ಯಜಮಾನರಲ್ಲ ಎಂಬುದನ್ನು ಅವರಿಗೆ ಮನವರಿಕೆ 
ಮಾಡಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ಈ ಸಂಸ್ಥಾನದ ಬಗ್ಗೆ ಹೇಳುವುದಾದರೆ 
ಪೋಲೀಸ್‌ ಇಲಾಖೆಯ ಮುಖ್ಯಸ್ಥರು ವಿದೇಶೀಯರಾಗಿರುವವರೆಗೆ, ಸರ್ಕಾರ ಮತ್ತು 
ಜನತೆಯ ನಡುವೆ ಉತ್ತಮ ಸನಾಮರಸ್ಮ ಏರ್ಷಡುವುದಿಲ್ಲವೆಂದು ಸದಸ್ಕರು 
ಅಭಿಪ್ರಾಯಪಟ್ಟರು. ಸಂಸ್ಥಾನದ ಬಗ್ಗೆ ಸಹಜವಾದ ಗೌರವ ಮತ್ತು ಸಹಾನುಭೂತಿಗಳಿರುವ, 
ಈ ನೆಲದಲ್ಲಿಯೇ ಜನಿಸಿದ ವ್ಯಕ್ತಿಯೊಬ್ಬರು ಇಲಾಖೆಯ ಮುಖ್ಯಸ್ಥರಾದಾಗ ಮಾತ್ರ ಅದು 
ಸಾಧ್ಯವಾಗುವುದು. 

“ನಿಲುವಳಿ ಸೂಚನೆಯನ್ನು ಸಮರ್ಥಿಸಿ ಶ್ರೀ ಹೆಚ್‌.ಕೆ. ವೀರಣ್ಣಗೌಡ ಅವರು ಈ 
ಮುಂದಿನಂತೆ ತಿಳಿಸಿದರು. ಎಂದರೆ ಮೈಸೂರು ಸಂಸ್ಥಾನದ ಪೊಲೀಸರು, ಸಾರ್ವಜನಿಕ 
ಕಾರ್ಯಕರ್ತರು ಈ ಒಂದು ವರ್ಗದೊಡನೆ ವ್ಯವಹರಿಸುವಲ್ಲಿ ಅತಿರೇಕದಿಂದ 
ವ್ಯವಹರಿಸಿದ್ದರಲ್ಲದೇ ಪ್ರತಿಯೊಂದು ಸಂದರ್ಭದಲ್ಲಿಯಲ್ಲೂ ಕಿರುಕುಳಕೊಟ್ಟಿದ್ದಾರೆ. ತಮ್ಮ ಸ್ವಂತ 
ಅನುಭವಕ್ಕೆ ಬರದ ಒಂದು ಪ್ರಸಂಗವನ್ನು ಈ ರೀತಿ ವಿವರಿಸಿದರು. ಅವರು ಲೋಕಲ್‌ 
ಸ್ಕೂಲ್‌ ಬೋರ್ಡ್‌ನ ಮತ್ತು ಜಿಲ್ಲಾ ಬೋರ್ಡಿನ ಸದಸ್ಯರು ಮತ್ತು ಮದ್ದೂರು ಪುರಸಭೆಯ 
ಸದಸ್ಯರಾಗಿದ್ದರೂ ಅವರು ತಮ್ಮಚಲನ ವಲನಗಳ ಬಗ್ಗೆ ಪ್ರತಿದಿನ ಪೊಲೀಸರಿಗೆ ತಿಳಿಸುವಂತೆ 
ಒತ್ತಾಯಪಡಿಸಲಾಗಿತೆಂದು ತಿಳಿಸಿದರು. ಇದಕ್ಕೆ ಕಾರಣವೆಂದರೆ ಅವರು ಮನೆ ಮನೆಗೆ 
ಹೋಗಿ ಕಾಂಗೈೆಸ್ಸಿನ ಸದಸ್ಮರಾಗಬಯಸುವವರ ಹೆಸರನ್ನು ಸದಸರ ಪಟ್ಟಿಗೆ ಸೇರಿಸಿಕೊಳ್ಳುವುದು 
ಮತ್ತು ಖಾದಿ ಉಪಯೋಗಿಸುವಂತೆ ಪ್ರಚಾರ ಮಾಡುತಿದ್ದುದೇ ಆಗಿದೆ. ಅವರು ಯಾವ 
ಸಚೆಯನ್ನೂ ನಡೆಸುತಿರಲಿಲ್ಲ ಹಾಗೂ ಭಾಷಣಗಳನ್ನು ಮಾಡುತ್ತಿರಲಿಲ್ಲ ಆದರೂ ಪೊಲೀಸರ 
ಮೊಂಡುತನದಿಂಬಾಗಿ ಅವರ ಚೆಲನವಲನಗಳ ಮೇಲೆ ನಿಗಾ ಇಡಲಾಯಿತು ಮತ್ತು 
ಅವರು ಯಾವುದೇ ಪಟ್ಟಣಕ್ಕೆ ಅಥವಾ ಗ್ರಾಮಕ್ಕೆ ಬಂದಾಗ ಅಥವಾ ಅಲ್ಲಿಂದ ಹೊರಗೆ 
ಹೋದಾಗ ಆಗಲಿ ಸ್ಥಳೀಯ ಅಧಿಕಾರಿಗಳ ನಡುವೆ ದೂರವಾಣಿ ಅಥವಾ ತಂತಿ 
ಸಂದೇಶಗಳೆ ವಿನಿಮಯವಾಗುತ್ತಿತ್ತು ಇದು ಬಹಳ ದಿನಗಳಿಂದಲೂ ನಡೆದುಕೊಂಡೇ ಬಂದಿದೆ. 
ವಾಸ್ಯವಿಕವಾಗಿ ಹೇಳುವುದಾದರೆ ಎರಡು ವರ್ಷಗಳ ಕೆಳೆಗೆ ಓಂದು ಸಲ ಮೈಸೂರು ನಗರದೊಳಗೆ 
ಸಭಾದ್ಯಕ್ಷರು ಆಗಮಿಸಿದ್ದ ಬಗ್ಗೆ ಸಂಬಂಧಪಟ್ಟ ಪೋಲೀಸ್‌ ಪೇದೆಯೊಬ್ಬಮು ವರದಿ 
ಮಾಡಲಿಲ್ಲವೆಂಬ ಕಾರಣಕ್ಕಾಗಿ ಅವನನ್ನು ಸೇವೆಯಿಂದಲೇ ವಜಾಮಾಡಲಾಗಿತ್ತು. ಗೊಂದಲ 
ಅಥವಾ ಅಸಮಾಧಾನವನ್ನುಂಟುಮಾಡುವುದು ಅವರ ಉದ್ದೇಶವಾಗಿರಲಿಲ್ಲವಾದ್ದರಿಂದ 
ಇದನ್ನೆಲ್ಲವನ್ನು ಪತ್ರಿಕೆಯಲ್ಲಿ ಬರೆಯಲಿಲ್ಲ. ಆದರೂ ಈ ಸಂದರ್ಭದಲ್ಲಿ ಅವರು ಹೇಳಲು 
ಉದ್ದೇಶಿಸಿದ್ದೆಂದರೆ ಒಬ್ಬ ರೌಡಿ ಅಥವಾ ಪುಂಡ ಅಥವಾ ಕೇಡಿಯಾಗಿರದ ಒಬ್ಬ 
ಬಡಪಾಯಿಯನ್ನು ಅವನು ಹೋದಕಡೆಗಳಲ್ಲೆಲ್ಲ ಹಿಂಬಾಲಿಸುವುದು ಪೋಲೀಸರಿಗೆ 
ರೂಢಿಯಾಗಿಬಿಟ್ಟಿತ್ತು. ಸಂಬಂಧಪಟ್ಟವರೆಲ್ಲರಿಗೂ ಇದು ಅಗೌರವ ತರುವಂಥದ್ದೆಂದು ಅವರು 


ಪುತಿಬಾವಂತ ಸಂಸದೀಯ ಪಟು 55 


ಅಭಿಪ್ರಾಯಪಟ್ಟರು. ಇಂಥ ದುರ್ಭಾಗ್ಯ ಒದಗಿದ್ದುದು ಅಧ್ಯಕ್ಷರಿಗಷ್ಟೇ ಸೀಮಿತವಾಗಿರಲಿಲ್ಲ. 
ಕಾಂಗ್ರೆಸಿನಲ್ಲಿ ನೇರವಾಗಿ ಯಾವುದೇ ರೀತಿ ಭಾಗವಹಿಸುವ ಪ್ರತಿಯೊಬ್ಬರೂ ಇಂಥ ಕಠಿಣ 
ಪರೀಕ್ಷೆಗೊಳಗಾಗಬೇಕಾಗಿತ್ತು. ತೀರ ಇತ್ತೀಚೆಗೆ ಮಂಗಳೂರಿಗೆ ಪ್ರಯಾಣಿಸುತ್ತಿದ್ದ ಶ್ರೀಮತಿ 
ಕಮಲಾದೇವಿಯವರು ಕೆಲವು ಗಂಟೆಗಳ ಕಾಲ ಪ್ರವಾಸವನ್ನು ನಿಲ್ಲಿಸಿ ಶ್ರೀರಂಗಪಟ್ಟಣದಲ್ಲಿ 
ತಂಗಿದ್ದರು. ಅಲ್ಲಿ ಅವರು ಯಾವುದೇ ಭಾಷಣ ಮಾಡುವ ಉದ್ದೇಶವಿಲ್ಲವೆಂದು 
ಸ್ಪಷ್ಟಪಡಿಸಿದ್ದಾಗ್ಕೂ ಅವರಿಗೆ ನೋಟೀಸನ್ನು ಜಾರಿಮಾಡಲಾಯಿತು ಮತ್ತು ಅವರಿದ್ದ 
ಕೊಠಡಿಯ ಕೋಣೆಯೊಳಗೆ ಮೇಲಿಂದ ಮೇಲೆ ಇಣುಕಿ ನೋಡುತ್ತಿದ್ದ ಪೋಲೀಸರ 
ವರ್ತನೆಯು ಇಂಥ ಒಬ್ಬ ಗೌರವಾನ್ನಿತ ಮಹಿಳೆಯ ವಿಷಯದಲ್ಲಿ ಗೌರವ ತರುವಂಥದ್ದಲ್ಲ. 
ಆ ಸಂದರ್ಭದಲ್ಲಿ ಪೊಲೀಸರು ಏನು ಮಾಡಿದರು ಮತ್ತು ಏನೇನು ನಡೆಯಿತೆಂಬುದನ್ನು 
ಇನ್ನಷ್ಟು ವಿವರಿಸಿ ಹೇಳುವುದು ಘನತೆ ಹಾಗೂ ಸಭ್ಯತೆಯ ದೃಷ್ಟಿಯಿಂದ 
ಸೂಕ್ತವಾದುದಲ್ಲವೆಂದು ಅವರು ಹೇಳಿದರು.” 


“ಆ ತರುವಾಯ ಸಭಾಧ್ಯಕ್ಷರು ಶ್ರೀ ಕೆ.ಟಿ. ಭಾಷ್ಯಂ ಅಯ್ಯಂಗಾರ್‌ ಅವರ ಬಂಧನದ 
ಬಗ್ಗೆ ತಿಳಿಸುತ್ತಾ ಈ ರೀತಿ ಹೇಳಿದರು ಪ್ರತಿನಿಧಿ ಸಬೆಯ ಕೆಲಸದ ಸಂಬಂಧದಲ್ಲಿ ಯಾರ 
ರಕ್ಷಣೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಮೈಸೂರಿನಲ್ಲಿರಬೇಕೆಂದು ನಿರೀಕ್ಷಿಸಲಾಗಿತ್ರೋ ಅಂಥ 
ಸಭಾಧ್ಯಕ್ಷರ ಅನುಮತಿ ಇಲ್ಲದೇ ಪ್ರತಿನಿಧಿ ಸಭೆಯ ಸದಸ್ಯರ ಬಂಧನ ಮಾಡಿದ್ದುದು ಪೊಲೀಸರ 
ಬಹಳ ದೊಡ್ಡ ತಪ್ಪು. ಅಧ್ಯಕ್ಷರ ಅನುಮತಿಯೊಡನೆ ಸದಸ್ಯರನ್ನು ದಸಗಿರಿಮಾಡಿಸಿ 
ಮಧ್ಯರಾತ್ರಿಯೇ ಜೈಲಿಗೆ ಹಾಕುವಂತೆ ಮಾಡಲು ಅಧಕ್ಷರಿಗೆ ಅಧಿಕಾರ ಇತ್ತೇ ಎಂದು 
ಸ್ಲೀಕರ್‌ ಅವರು ಕೇಳಿದರು. ಅನುಮತಿಯಿಂದ ಹೀಗೆ ಮಾಡಿದ್ದಾದರೆ, ಇನ್ನುಮುಂದೆ 
ಅತಿಥಿಗಳು ಅಧ್ಯಕ್ಷರ ರಕ್ಟಣೆಯನ್ನು ಎಷ್ಟರಮಟ್ಟಗೆ ನಂಬಬಹುದು ಎಂದೂ ಅವರು 
ಕೇಳಿದರು. ಇಂಥ ಸಂದರ್ಭಗಳಿಂದ ಸಾರ್ವಜನಿಕರ ವಿಶ್ವಾಸ ತೀವ್ರ ಕೋಭೆಗೊಳಗಾಗಿದೆ 
ಎಂದು ಒಂದೇಮಾತಿನಲ್ಲಿ ಹೇಳಲು ಪ್ರಯತ್ನಿಸಿದರು. 

“ವಿಷಯವನ್ನು ಮುಂದುವರಿಸುತ್ತ ಶ್ರೀ ವೀರಣ್ಣಗೌಡ ಅವರು ಈ ರೀತಿ ಆಕ್ಷೇಪವೆತ್ತಿದ್ದಾರೆ, 
ಎಂದರೆ, ಅಧೀನ ಪೊಲೀಸ್‌ ಅಧಿಕಾರಿಗಳು, ಕಾಂಗೆಸ್‌ ಕಾರ್ಯಕರ್ತರ ಆರ್ಥಿಕ 
ವಿಷಯದಲ್ಲಿಯೂ ಹೆಸ್ಪಕ್ಟೇಪ ಮಾಡುತ್ತಿದ್ದರು. ಸ್ಥಳೀಯ ಕಾಂಗ್ರೆಸ್‌ ಮಂಡಳಿಯ ಸದಸ್ಯರಾಗಿದ್ದ 
ಸಭಾಧ್ಯಕ್ಷರಿಗೆ ಕಾಂಗ್ರೆಸ್‌ ಸದಸ್ಯರ ಹೆಸರನ್ನು ನೋಂದಾಯಿಸಿಕೊಳ್ಳುವ ಕೆಲಸವನ್ನು 
ವಹಿಸಲಾಗಿತ್ತು. ಹೀಗೆ ಮಾಡುವುದರಿಂದ ಈ ಸದಸ್ಯರು ನಿಮ್ನ ವರ್ಗಗಳ ಜನರ ಪ್ರಗತಿಗಾಗಿ 
ಕಾರ್ಯನಿರ್ವಹಿಸಲು ಮತ್ತು ಆರ್ಥಿಕ ಪ್ರಗತಿಯ ಸಂಕೇತವಾದ “ಚಕ್ರ”ದ ಬಳಕೆಯನ್ನು 
ಜನಪ್ರಿಯಗೊಳಿಸುವುದಕ್ಕಾಗಿ ಅವರನ್ನು ನಿಯೋಜಿಸಲಾಗಿತ್ತು. ಇಂಥ ಕಾರ್ಯಗಳಿಗೂ ಪೊಲೀಸ್‌ 
ಸಬ್‌ ಇನ್ಸ್‌ಪೆಕ್ಟರ್‌ ಹಾಗೂ ಅವರ ಸಿಬ್ಬಂದಿಯವರು ಅಡ್ಡಿಯನ್ನುಂಟು ಮಾಡುತ್ತಿದ್ದರು. ಅವರು 
ಸದಸ್ಮರನ್ನು ನೋಂದಾಯಿಸಿಕೊಳ್ಳಲು ಊರುಗಳಿಗೆ ಹೋದಕೂಡಲೇ ಹೊಲೀಸರು ಅದೇ 


56 ಟ.ಸಿದ್ದಲಿಂಗಯ್ಸ 


ಗ್ರಾಮಕ್ಕೆ ಹೋಗಿ ಜನರನ್ನು ಹೆದರಿಸುತಿದ್ದರು ಮುತ್ತು ಕಾಂಗೈೆಸಿಗೆ ಸೇರದಂತೆ 
ಪ್ರೇರೇಪಿಸುತಿದ್ದರಂದು ತಿಳಿದುಬಂದಿದೆ. ಇವೆಲ್ಲವೂ ಮಹಾರಾಜರ ಪ್ರಜೆಗಳ ಜೀವ ಹಾಗೂ 
ಸ್ವತ್ತುಗಳ ರಕ್ಷಣೆಗಾಗಿ ಪೊಲೀಸರು ಮಾಡಬೇಕಾಗಿದ್ದ ಮೂಲ ಕರ್ತವ್ಯಕ್ಕೆ ಹೊರತಾದ 
ಕೃತ್ಯಗಳಾಗಿದ್ದವು ಇವುಗಳನ್ನು ಬಲವಾಗಿ ತಡೆಗಟ್ಟಿಬಾಗ, ಅವರು ಗೌರವಾನದ್ವಿತವಾದ ಈ 
ಸಂಸ್ಥಾನದಲ್ಲಿ ಕ್ರೂರವಾಗಿ ವರ್ತಿಸಲಾರರೆಂದು ಅವರು ಹಾರೈಸಿ, ಹಾಗೆಯೇ ಆಗಬೇಕೆಂದು 
ಪ್ರಾರ್ಥಿಸಿದರು. 


“ಆ ತರುವಾಯ ಮಾತನಾಡಿದ ಶ್ರೀ ಸಿ.ಎನ್‌. ನರಸಿಂಗರಾವ್‌ ಅವರು ಈ 
ಮುಂದಿವಂತೆ ಸ್ಪಷ್ಟಪಡಿಸಿದ್ದಾರೆ. ಹಿಂದಿನ ವರ್ಷಗಳಲ್ಲಿ ಪೊಲೀಸರ ವಿರುದ್ಧ ಯಾವುದೇ 
ದೊರುಗಳಿದ್ದರೂ ಅವು ಸಣ್ಣಪುಟ್ಟ ವಿಷಯಗಳಿಗಷ್ಟೇ ಸಂಬಂಧಪಟ್ಟಿದ್ದವು. ಆದರೆ ಪ್ರಸಕ್ತ 
ಸಂದರ್ಭದ ಸೂಚನೆ ಹಾಗೂ ಅದರ ಮೇಲಿನ ಚರ್ಚಿ ಮೈಸೂರು ಪೊಲೀಸರಿಗೆ ಸಂಬಂಧಿ ಸಿದಂತೆ, 
ಈಗ ಅವರ ಬಗ್ಗೆ ಕ್ಷಮೆ ಕೇಳಃನೀಕಾದ ಪರಿ ಸ್ತಿತಿ RNS ಪೊಲೀಸರು ಮಾಡಿದ ದಬ್ಬಾಳಿಕೆಯ 
ವಿರುದ್ಧ ಆರೋಪಿಸಿ ಪ್ರಜಾ ಪ್ರತಿನಿಧಿ ಸಭೆಯ ಸಬಸ ರು ತಮ್ಮ ಅಸಮಾಧಾನವನ್ನು 
ವ್ಯಕ್ತಪಡಿಃ ಸಿದ್ದಾರೆ. ಆದರೂ ಅಂಥ ಆರೋಪಗಳನ್ನು ಮಾಡಿದ್ದುದು ಪರಿಸ್ತಿಶಿ ಒಳ್ಳೆಯದಾಗಿರಲಿಲ್ಲ 
Ks ನಿಧನ ಏಷಯಗಳನ್ನು ಸರ್ಕಾರದ ಗಮವಕ್ಕೆ ತರುವದು” ಸದಸ್ಯ ರಿಗೆ ಆನವಿವಾರ್ಯವಾಗಿತ್ತು. 
“ಕಾಂಗೈೆಸ್‌'' ಎಂಬ ಹೆಸರು ಕೇಳಿದ ಕೂಡಲೇ ಸರ್ಕಾರದ ಶತ್ರುವೆಂದೇ ಷೋಖಬೀಸರು 
ಭಾವಿಸುತಿದ್ದರು. ಆದ್ದರಿಂದ ಈ ಪ್ರತಿಯೊಬ್ಬರೂ ಮಹಾರಾಜರಿಗೆ ಅಸಮಾಧಾನವನ್ನುಂಟು 
ಮಾಡುವ ಕಾರ್ಯಗಳಲ್ಲಿ ತೊಡಗುತ್ತಾರೆಂದು ಮತ್ತು ಪೊಲೀಸರು ಮಾತ್ರವೇ ಮಹಾರಾಜರಿಗೆ 
ಅತ್ಯಂತ ನಿಷ್ಠರಾದ ಪ್ರಜೆಗಳೆಂದು ಪೊಲೀಸರು ಭಾವಿಸಿ ಎಲ್ಲ ಪ್ರಾಮಾಣಿಕ ಕಾರ್ಯಕರ್ತರ 
ಕಾರ್ಯಗಳಿಗೆ ಅಡ್ಡಿಯುಂಟು ಮಾಡುತ್ತಿದ್ದರು. ತಮ್ಮ ಕರ್ತವ್ಯಗಳ ಮಹತ್ವದ ಬಗ್ಗೆ ತಮ್ಮದೇ 
ಆದ ರೀತಿಯಲ್ಲಿ ತಹ್ಲಾಗಿ ಹಾಗೂ ಅತಿಶಯೋಕಿಯಾದ ಕಲ್ಪನೆ ಮಾಡಿಕೊಂಡಿದ್ದರು. 
ಇಂಥ ಭಾವನೆಯಿಂದ ರಚನಾತಕ ಕಾರ್ಯಗಳಿಗೆ ತಮನ್ನೇ ಸಮರ್ಪಿಸಿಕೊಂದಡಿದ್ದ 
ಕಾರ್ಯಕರ್ತರ ಎಲ್ಲ ಚಟುವಟಿಕೆಗಳಿಗೆ ಅಡ್ಡಿಯುಂಟುಮಾಡುವ ಹಾಗೂ ಅವುಗಳನ್ನು 
ವಿರೋಧಿಸುವ ಹೊಣೆ ತಮ್ಮದೆಂದೇ ಪೋಲೀಸರು ಭಾವಿಸಿದ್ದರು. ಅವರು ಬಾವಿಸಿದ್ದ 
ಇಡು ಕಾನೂನು ಹಾಗೂ ಸುವ್ಯಃ ವಸ್ಥೆ ಪಾಲನೆ ಮಾಡುವ ಉತ್ಸಾಹದಿಂದ ಸಾಮಾನ್ಯ ನಾಗರಿಕರ 


ಮಾಯ ಸಮತ ಹಕು ಹಾಗೂ ಸ್ಟಾತಂತ್ರ ಗಳನ್ನು ಷೂಲೀಸರು ಅನೇಕ ಸಲ ಅತಿಕ್ರಮಿಸಿದರು. 


ಿ [2 ರ 

ರಾಷ್ಟ್ರಧ್ವಜಕ್ಕೆ ಅಗೌರವ ವಂಥ ಒಂದೇ ಒಂದು ಪ್ರಸಂಗವಾಗಲಿ ಇಡೀ ರಾಷ್ಟಕ್ಕೆ 
ಜ್ಯ 

ಕಿಚ್ಲು ಹೆಚ್ಚಲು ಸಾಕಷ್ಟಾ ಯನ್ನು ಅವರು ಮರೆತುಬಿಟ್ಟಿದ್ದರು. ಈಗ  ಹೊಲೀಸರ 

ಈ ಕತ್ತಗಳನ್ನು ಬಂಡಿಸಲೇಃ ಂತಾಗೇದದೊದು . ಸಯಾದಕೆರು ಅಭಿಪ್ರಾಯಷಪಟದು. 


ಲ ನ ಮೆನಿ ಮಾನಾ ಸಿಂ ೧೨ ಜಃ ¢ pS 
ನಿಲುವಳಿ ಸೂಚನೆಯ ಮೇಲೆ ಮಾತನಾಡುತ್ತಾ ಪ್ರೀ ಚೆನ್ನಬಸಪ್ಪ ಅವರು ಈ ರೀತಿ 

ನೌ ೬ MER ಪ; 
ಹೇಳಿದರು, ಎಂದರೆ, ಜನರ ಮುಖಂಡರು, ಸರ್ಕಾರ ಮತ್ತು ಜನರ ವಡುವಿವೆ ಸಂಬಂಧಕ್ಕೆ 
? fu ರ್ರ 


ಮ ಮತ್ತು ಯಾವ ಬಗ್ಗೆ ಸರ್ಕಾರವು ಅ ತ್ಯುತ್ತಃ ವಾಗಿ ಜನರ ಹಿತಾಸಕ್ತಿಯನ್ನು 


ಪ್ರತಿಭಾವಂತ ಸಂಸದೀಯ ಪಟು 57 


ಕಾಪಾಡುತ್ತದೆ ಎಂಬ ಬಗ್ಗೆ ಸಂಸ್ಥಾನದ ಉದ್ದಗಲಕ್ಕೂ ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯಲು 
ಪ್ರಯತ್ನಿಸುತ್ತಿದ್ದ ಕಾಲದಲ್ಲಿ, ಪೊಲೀಸರು ಪ್ರತಿಯೊಂದು ಹಂತದಲ್ಲಿ ಅಡ್ಡಿಯನ್ನುಂಟು 
ಮಾಡುತ್ತಿದ್ದರು.” 


“ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ (ಪ್ರೀ ಎಫ್‌.ಎ. ಹ್ಯಾಮಿಲ್ಪನ್‌) ಅವರು - 
ಮಹಾಸ್ತಾಮಿಗಳೇ, ವಾಮು ಕನ್ನಡದಲ್ಲಿ ಮಾತನಾಡಲಾರೆ ಅದಕ್ಕಾಗಿ ಕ್ಷಮಿಸಬೇಕು - ವಾನು 
ನನ್ನದೇ ಆದ ಭಾಷೆಯಲ್ಲಿ ಹೇಳುತ್ತೇವೆ,- 


“ಕೆಲವು ಪ್ರಕರಣಗಳು ಇದೇ ದಿನ ಮೊದಲಬಾರಿಗೆ ನನ್ನ ಗಮನಕ್ಕೆ ಬಂದಿವೆ. ಇತರ 
ಘಟನೆಗಳನ್ನು ಕುರಿತು ಅವುಗಳ ಬಗ್ಗೆ ಆರೋಪಮಾಡಿದ ಸದನದ ಸದಸ್ಯರು ಎಷ್ಟು ಅನುಮೋದನೆ 
ನೀಡುತ್ತಾರೋ ಅಷ್ಟೇ ಅನುಮೋದನೆಯನ್ನು ನಾನು ನೀಡುತ್ತೇನೆ. ಸಾಗರ ಮತ್ತು ಚನ್ನಗಿರಿಗೆ 
ಸಂಬಂಧಿಸಿದ ಘಟನೆಗಳ ಕುರಿತು ನಾನು ಪ್ರಸ್ತಾಪಿಸುತ್ತೇನೆ. ಈ ಕೃತ್ಯಗಳಿಗೆ ಸಂಬಂಧಿಸಿದ 
ಅಧಿಕಾರಿಗಳ ನಡತೆಯನ್ನು ಈಗಾಗಲೇ ಖಂಡಿಸಲಾಗಿದೆ. ಈ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ 
ಎಂದು ಒಪ್ಪಿಕೊಂಡರೂ, ಅವರು ಯಾವುದು ತಮ್ಮಕರ್ತವ್ಯವೆಂದು ನಂಬಿದ್ದರೋ ಆ ಕರ್ತವ್ಯ 
ನಿರ್ವಹಣೆಯಲ್ಲಿ ಸದ್ದಾವನೆಯಿಂದ ತಪು ಮಾಡಿದ್ದಾರೆ ಎಂದು ನಾನು ಬಾವಿಸುತ್ತೇನೆ. 


“ನಂತರ ಶ್ರೀ ಚಂದ್ರಶೇಖರ ಶೆಟ್ಟಿಯವರು, ತಮ್ಮ ಪಕ್ಷದ ಆಜ್ಞೆಯ ಮೇರೆಗೆ ತಮ್ಮ 


[ತ್‌ 


ಸೂಚನೆಯನ್ನು ಹಿಂದಕ್ಕೆ ಪಡೆಯುವುದಾಗಿ ಹೇಳಿದರು. 
ನಿಲುವಳಿ ಸೂಚನೆಯನ್ನು ಅನುಮತಿಯಿಂದ ಹಿಂದಕ್ಕೆ ಪಡೆಯಲಾಯಿತು.” 


ಮೈಸೂರು ಕಾಂಗ್ರೆಸ್‌ ಮತ್ತು ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿ ವಿರುದ್ಧ ಮೈಸೂರು 
ಸಂಸ್ಥಾನದ ಸರ್ಕಾರದ ಧೋರಣೆ 
ಶಿವಪುರ ಸತ್ಯಾಗ್ರಹ ಮತ್ತು ವಿದುರಾಶ್ವತ್ನದ ಘಟನೆಗಳು ಜರುಗಿದ ಫಲವಾಗಿ ಕಾಂಗ್ರೆಸ್‌ 
ಮತ್ತು ಸಂಸ್ಥಾನ ಸರ್ಕಾರದ ನಡುವೆ ಒಂದು ರಾಜಕೀಯ ಒಪ್ಪಂದ ಏರ್ಪಟ್ಟು ರಾಜಕೀಯ 
ಸುಧಾರಣಾ ಸಮಿತಿ ನೇಮಕಗೊಂಡುದನ್ನು ಹಿಂದೆ ತಿಳಿದುಕೊಂಡಿದ್ದೇವೆ. ಈ ರಾಜಕೀಯ 
ಒಪ್ಪಂದವನ್ನು ಸರ್ಕಾರ ಪಾಲಿಸಲಿಲ್ಲವೆಂಬುದು ಸಿದ್ದಲಿಂಗಯ್ಯನವರ ವಾದ. ರಾಜಕೀಯ 
ಸುಧಾರಣಾ ಸಮಿತಿಯ ರಚನೆ ದಿವಾನ್‌ ಮಿರ್ಜಾರವರ ಕೃತ್ರಿಮ ಆಡಳಿತ ಕೌಶಲದ ಒಂದು 
ಜಲಾಗಿತ್ತೆಂದು ಸಿದ್ದಲಿಂಗಯ್ಯನವರು ಅಭಿಪ್ರಾಯಪಟ್ಟಿದ್ದಾರೆ. ಈ ರಾಜಕೀಯ ಸುಧಾರಣಾ 


58 ಟ.ಸಿದ್ದಲಿಂಗಯ್ದ 


ಸಮಿತಿ "ಮೈಸೂರು ಕಾಂಗ್ರೆಸ್‌'ನ ಸ್ಥಾನಮಾನವನ್ನೂ "ಜವಾಬ್ದಾರಿ ಸರ್ಕಾರ'ದ ಕಾಂಕ್ರೆಸ್‌ 
ಪರಿಕಲ್ಪನೆಯನ್ನೂ ಹೇಗೆ ಅಪಾರ್ಥಮಾಡಿಕೊಂಡಿತ್ತೆಂಬುದರ ಚಿತ್ರಣವನ್ನು ಸದರಿ ಸಮಿತಿಯ 
ವರದಿ (1939) ಯಿಂದ ಉದ್ಧರಿಸಿ ಇಲ್ಲಿ ಹೇಳಲಾಗಿದೆ: 


“82. ಆ ತರುವಾಯ ನಡೆದಿರುವ ಘಟನೆಗಳನ್ನು ನೋಡಿದರೆ, ಬಹುಶಃ 
ಎರಡು ಪಕ್ಷಗಳು ಏರ್ಪಡಬಹುದೆಂಬ ವಿಶ್ವೇಶ್ವರಯ್ಯ ಸಮಿತಿಯವರ ನಿರೀಕ್ಷೆ 
ಏನೂ ನೆರವೇರಲಿಲ್ಲ ಎಂದರೆ, ಉದಾಹರಣಾರ್ಥವಾಗಿ ಪೂರ್ವ ಸಂಪ್ರದಾಯ 
ಪರವಾದ ಮಂದಗಾಮಿ ಪಕ್ಷವೆಂದು, ಪ್ರಗತಿ ಸಾಧನೆಯ ಪರವಾದ ತೀವ್ರಗಾಮಿ 
ಪಕ್ಷವೆಂದು "ಅವುಗಳಲ್ಲಿ ಒಟ್ಟು ಸಂಸ್ಥಾನದ ಧನಿಕರ, ಅನುಭವಸ್ಥರ ಮತ್ತು 
ಸುಸಂಸ್ಕೃತರ ಪ್ರತಿನಿಧಿಗಳು ಸೇರಿರುವಂತೆ' ಏರ್ಪಡಬಹುದೆಂಬ ನಿರೀಕ್ಷೆ ಏನೂ 
ನೆರವೇರಲಿಲ್ಲ. 1917ನೆಯ ಇಸೆವಿಯಲ್ಲಿ "ಪ್ರಜಾ ಮಿತ್ರ ಮಂಡಲಿ” ಎಂಬ 
ಹೆಸರಿನ ಒಂದು ಸಂಘವು ಏರ್ಪಟ್ಟಿತು. "ಪ್ರಜಾ ಪಕ್ಷ' ಎಂಬ ಪಂಗಡವೆಂದು 
1930ನೆಯ ಇಸವಿಯ ಸುಮಾರಿನಲ್ಲಿ ಏರ್ಪಟ್ಟು ಜವಾಬ್ದಾರಿ ಸರ್ಕಾರ 
ಸ್ಥಾಪನೆಯೇ ಮುಂತಾದವುಗಳು ತನ್ನ ಧ್ಯೇಯವೆಂದು ಉಬದ್ದೋಷಿಸಿತು. 1935ನೇ 
ಇಸವಿಯ ಸುಮಾರಿನಲ್ಲಿ ಇವೆರಡೂ ಒಟ್ಟುಗೂಡಿ ಪ್ರಜಾ ಸಂಯುಕ್ತ ಪಕ್ಷವು 
(Peoples Federation) ಏರ್ಪಟ್ಟಿತು. ಇವುಗಳ ಜೊತೆಗೆ ಮತೊಂದು 
ಸಣ್ಣ ಪಕ್ಷವು ಏರ್ಷಟ್ಟಿದ್ದಿತು. ಅದೇ ಮೈಸೂರು ಕಾಂಗೆಸ್‌ ಪಕ್ಷ ಈ 
ಪಕ್ಷದವರು ಇಂಡಿಯನ್‌ ನ್ಯಾಷನಲ್‌ ಕಾಂಗ್ರೆಸ್‌ ನವರು ಅನುಸರಿಸತಕ್ಕ ಖಾದಿ 
ಪ್ರಚಾರ ಮುಂತಾದ "ದೇಶೋನ್ನತಿ ಸಾಧನೆಯ ಕಾರ್ಯಕ್ರಮ'ವೇ ತಮ್ಮ 
ಧ್ಯೇಯವೆಂದು ಹೇಳುತ್ತಾ ಕೆಲಸ ಮಾಡುತ್ತಿದ್ದರು. ಪ್ರಜಾ ಸಂಯುಕ್ತ ಪಕ್ಷದ 
ಕೆಲವು ಮಂದಿ ಸದಸ್ಯರು, 1937ನೇ ಇಸವಿಯಲ್ಲಿ ನಡೆದ ಪ್ರಜಾ ಪ್ರತಿನಿಧಿ 
ಸಬೆಯ ಮತ್ತು ನ್ಮಾಯ ವಿಧಾಯಕ ಸಬೆಯ ಸದಸ್ಯರ ಚುನಾವಣೆಗಳಲ್ಲಿ 
ಕಾಂಗ್ರೆಸ್‌ ಪಕ್ಟದ ಉಮೇದುವಾರಿಗೆ ವಿರೋಧವಾಗಿ ಸಹ ನಿಂತು ಅವರು 
ಅವುಗಳ ಸದಸ್ಮರಾಗಿ ಚುನಾವಣೆಯಾಗದಂತೆ ಮಾಡಿ ತಾವೇ 
ಜಯಶೀಲರಾದರು. 1937ನೇ ಇಸವಿ ಜುಲೈ ತಿಂಗಳಲ್ಲಿ ಅನೇಕ ಬ್ರಿಟೀಷ್‌ 
ಇಂಡಿಯಾ ಪ್ರಾಂತ್ಯಗಳಲ್ಲಿ ಅಲ್ಲಿಯ ಕಾಂಗ್ರೆಸ್‌ ಸದಸ್ಯರ ಮಂತ್ರಿ 
ಮಂಡಲವೇರ್ಷಟ್ಟವು. ಒಡನೆಯೇ ಪ್ರಜಾ ಸಂಯುಕ್ತ ಪಕ್ಷದವರ (ಪೀಪಲ್ಸ್‌ 
ಫೆಡರೇಷನ್‌) ಒಲವು ಕಾಂಗ್ರೆಸ್‌ ಪಕ್ಷದ ಮೇಲೆ ಬಂದಂತೆ ತೋರುತ್ತದೆ. 
ಒಡನೆಯೇ "ಮೈಸೂರು ಕಾಂಗ್ರೆಸ್‌' ಪಕ್ಷವೆಂಬ ಹೊಸ ಪಕ್ಷ ಒಂದು ಏರ್ಪಟ್ಟಿತು. 
ಅದು ಇಂಡಿಯನ್‌ ನ್ಯಾಷನಲ್‌ ಕಾಂಗ್ರೆಸಿಗೆ ಅಧೀವವಾದ ಪಕ್ಷವೆಂದು 
ಉದ್ಬೋಷಿಸಿತು ಅಥವಾ ಆದು ಇಂಡಿಯನ್‌ ವ್ಯಾಷನಲ್‌ ಕಾಂಗ್ರೆಸಿನ ಒಂದು 
ಶಾಖೆಯಾಗಿಯೇ ಕೆಲಸ ಮಾಡಲಾರಂಬಿಸಿತೆಂದು ಹೇಳಿದರೂ 


ಪುತಿಭಾವಂತ ಸಂಸದೀಯ ಪಟು 59 


ಹೇಳಬಹುದಾಗಿದೆ. ಅದರ ಹೆಸರಿನಲ್ಲಿ ಹೊರಗಿನ ಸಹಾಯದಿಂದ ತುಂಬಾ 
ಚಳುವಳಿಯೂ ಮತ್ತು ಕ್ರಮವಾದ ವ್ಯವನ್ನೆಯ ಪ್ರಚಾರ ಕಾರ್ಯವೂ 
ಪ್ರಾರಂಭಿಸಲ್ಲಟ್ಟು ಮುಂದುವರೆಸಲ್ಪಟ್ಟಿತು. ಕೆಲವು ಸಂದರ್ಭಗಳಲ್ಲಿ ಅದು 
ಆಡಳಿತಗಾರರ ಶಿಸನ್ನು ಉಲ್ಲಂಘಿಸುವ ವರ್ತನೆಯಿಂದಲೂ ಕೂಡಿತ್ತು 
ರಾಜಜ್ರೋಹದ ಭಾಷಣಗಳನ್ನು ಮಾಡಿದವರೆಂದು ಕಂಡುಬಂದ ಕೆಲವರ 
ಮೇಲೆ ಸರ್ಕಾರದವರು ಕ್ರಮ ಜರುಗಿಸಿದರು. ಮೈಸೂರು ಕಾಂಗೆಸ್‌ 
ಪಕ್ಸವೆಂಬ ಈ ಹೊಸ ಷಂಗಡವು ಏರ್ಪಟ್ಟ ಬಳಿಕ ಅದು ನಡೆಯಿಸಿದ 
ಮೊಟ್ಟ ಮೊದಲನೆಯ ಕೆಲಸವೆಂದರೆ, 1937ನೇ ಇಸವಿ ಅಕ್ಟೋಬರ್‌ 
ತಿಂಗಳಿನಲ್ಲಿ ನಡೆದ ಪ್ರಜಾ ಪುತಿನಿಧಿ ಸಭೆಯಲ್ಲಿ ಏರ್ಪಡಿಸಿದ ಸಬಾ 
ಪರಿತ್ಸಾಗ. ಆ ಪಂಗಡದವರು ಸರ್ಕಾರದವರ ದಬ್ಗಾಳಿಕೆಯ ಕಾರ್ಯನೀತಿ 
ಎಂಬುದಕ್ಕೆ ಪ್ರತಿಭಟಿಸುವ ಸಲುವಾಗಿ ಅದನ್ನು ತಾವು ಏರ್ಷಡಿಸಿದಂತೆ 
ಸೂಚಿಸಿದರು. ದಿವಾನರವರಾದ ಸರ್‌ ಮಿರ್ಜಾ ಇಸ್ಮಾಯಿಲ್‌ ಅವರು ಆ 
ಅಧಿವೇಶನದ ಆರಂಭ ಭಾಷಣದಲ್ಲಿ ಸದಸ್ಯರೆಲ್ಲರೂ ಸೌಹಾರ್ದದಿಂದ 
ಸಹಕರಿಸಬೇಕೆಂದು ವಿಶೇಷರೀತಿಯಲ್ಲಿ ಭಿನ್ನ ಮಾಡಿಕೊಂಡಿದ್ದರು. ಆ 
ಬಳಿಕಲಂತು, ಘಟನೆಗಳು ತಟಕ್ಕನೆ ವಿಪರೀತಕ್ಕಿಟ್ಟವು. 1937ನೆಯ ಇಸವಿ 
ಆಅಕ್ಟೋಬರು ತಿಂಗಳಿನಲ್ಲಿ ಬೆಂಗಳೂರು ನಗರದಲ್ಲಿ ಪ್ರಜಾ ನೆಮ್ಮದಿಗೆ 
ಭಂಗವುಂಟಾಯಿತು. ಸಂಸ್ಥಾನದ ಇನ್ನು ಕೆಲವು ಪ್ರದೇಶಗಳಲ್ಲಿ ಕೂಡ ಪ್ರಜಾ 
ನೆಮದಿಗೆ ಭಂಗವಂಟಾಗುವ ಶಂಕೆಯು ತೋರಿತು. ಆದಕಾರಣ, ಅಲ್ಲಿಯ 
ಮ್ಯಾಜಿಸ್ಟೇಟರುಗಳು ಪ್ರತಿಬಂಧಕದ ಆಜ್ಞೆಗಳನ್ನು ಸಾದರುಮಾಡಬೇಕಾಯಿತು. 
ಅದರ ಪರಿಣಾಮವಾಗಿ, ನ್ಯಾಯವಿಧಾಯಕ ಸಭೆಯಲ್ಲಿ ಸದಸ್ಮರಾಗಿದ್ದ ಕೆಲವು 
ಮಂದಿ ಕಾಂಗ್ರೆಸ್‌ ಪಕ್ಸದವರು 1938ನೆಯ ಇಸವಿ ಜನವರಿ ಅಧಿವೇಶನಕ್ಕೆ 
ಸ್ವಲ್ಪ ಮುಂಚಿತವಾಗಿ ತಮ್ಮ ಸದಸತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟರು. 
ಆ ಅಧಿವೇಶನವು ಮುಖ್ಯವಾದುದು. ರಾಜ್ಕಾಂಗ ರಚನೆಗೆ ಸಂಬಂಧಪಟ್ಟಿ ಮೂರು 
ನಿರ್ಣಯಗಳು ಸೂಚಿತವಾಗಿ ವಿಶದವಾಗಿ ಚರ್ಚೆಯಾದುವು. ಮೈಸೂರು 
ಸಂಸ್ಥಾನದಲ್ಲಿ ಮತ್ತಷ್ಟು ರಾಜಕೀಯ ಸುಧಾರಣೆಗಳನ್ನು ಕೊಡುವ ವಿಚಾರವನ್ನು 
ಕುರಿತು ಪೆಯ್ಯಾಲೋಚಿಸುಮುದಕ್ಕಾಗಿ ಒಂದು ಸಮಿತಿಯನ್ನು 
ನೇಮಕಮಾಡುವುದು ಅವಶ್ಯಕವೆಂಬ ಅಂಶವು ಅವುಗಳಲ್ಲೆರಡು ನಿರ್ಣಯಗಳಲ್ಲಿ 
ಸೂಚಿತವಾಗಿದ್ದಿತು. ಅವುಗಳಲ್ಲಿ ಒಂದು ನಿರ್ಣಯವನ್ನು, ಅದು ಚರ್ಚೆಯಾದ 
ನೆಂತರ, ಸೂಚಕರು ವಾಷಸ್ಸು ತೆಗೆದುಕೊಂಡರು; ಮತ್ತೊಂದನ್ನು ಸರ್ಕಾರದವರು 
ಅಂಗೀಕರಿಸಿದರು. ಅಖಿಲ ಭರತಖಂಡಕ್ಕಾಗಿ ಏರ್ಪಡುವ ಸಂಯುಕ್ತ ರಾಜ್ಯಾಂಗ 
ವ್ಯವಸ್ಥೆಗೆ (ಪೆಡರೇಷಸನ್ನಿಗೆ) ಮೈಸೂರು ಸಂಸ್ಥಾನವು ಸೇರುವುದರ ಸಾಧಕ ಭಾದಕೆ 
ಪರಿಣಾಮಗಳನ್ನು ಕುರಿತು ಪರ್ಯಾಲೋಚಿಸಿ ಸಲಹೆ ಹೇಳುವುದಕ್ಕಾಗಿ ಒಂದು 
ಸಮಿತಿಯನ್ನು ನೇಮಕ ಮಾಡಬೇಕೆಂಬ ನಿರ್ಣಯವನ್ನೂ ಸರ್ಕಾರದವರು ಅದೇ 
ದೀಪಿ ಅಂಗೀಕರಿಸಿದರು. ಹೀಗೆ ಸರ್ಕಾರದವರು ಅವುಗಳಮ ಆಂಗೀಕರಿಸಿದುದಮು 


60 


ದಿವಾನ್‌ರವರು ಫೆಬ್ರವರಿ ತಿಂಗಳಿನಲ್ಲಿ ಮತ್ತೆ ಬಹಿರಂಗವಾಗಿ ಸೂಚಿಸಿ ಭರವಸೆ 
ಕೊಟ್ಟರು. ಆ ಮೇರೆಗೆ ಸಮಿತಿಗಳನ್ನು ನೇಮಕಮಾಡಲು ಸರ್ಕಾರದವರು 
ಶೀಘ್ರವಾಗಿ ಕ್ರಮ ಜರುಗಿಸಿದರು. ಕಾಂಗ್ರೆಸ್‌ ಪಕ್ಷದ ಸದಸ್ಯರಲ್ಲಿ ಬಹುಮಂದಿ 
ರಾಜೀನಾಮೆಯನ್ನು ಕೊಟ್ಟು ಅಧಿವೇಶನಕ್ಕೆ ಬಂದಿಲ್ಲದಿದ್ದೂ ಕೂಡ 
ವ್ಯಾಯವಿಧಾಯಕ ಸಭೆಯಲ್ಲಿ ಆ ನಿರ್ಣಯಗಳು ಮಂಜೂರಾದುದೂ ಮತ್ತು 
ಸರ್ಕಾರದವರು ಒಡನೆಯೇ ಅವುಗಳ ನಮ್ನ ಅಂಗೀಕರಿಸಿದುದೂ ಗಮವಾರ್ಹವಾದ 
ಸಂಗತಿಗಳು. ಆ ನಂತರ ಸ್ವಲ್ಪ ಕಾಲದಲ್ಲಿಯೇ, ರಾಜಕೀಯ ಕಾರಣಗಳೆ 
ಸಲುವಾಗಿ ಸೆರೆಮನೆಗೆ ಸೇರಿದ್ದವರೆಲ್ಲರನ್ಲೂ ಬಿಡುಗಡೆ ಮಾಡಿಸಿದರು; 
ಅಲ್ಲದೆ ರಾಜಕೀಯ ಗಲಭೆಗಳ ಸಂಬಂಧದಲ್ಲಿ ನಡೆಯುತ್ತಿದ್ದ ಪ್ರಾಸಿಕ್ಕೂಷನ್‌ 
ವ್ಯವಹರಣೆಗಳನ್ನೆಲ್ಲಾ ವಾಪಸ್ಸು ತೆಗೆದುಕೊಳ್ಳುವಂತ ಅಷ್ಠಣೆಮಾದಿದರು. 
83. ಈ ಮಧ್ಯದಲ್ಲಿ 1938ನೆಯ ಇಸವಿ ಫೆಬ್ರವರಿ ತಿಂಗಳಿನಲ್ಲಿ ಹರಿಪುರದಲ್ಲಿ ಿ 
ಪಡೆದ ಇಂಡಿಯನ್‌ ವ್ಯಾಷನಲ್‌ ಕಾಂಗ್ರೆಸ್‌ ನಿರ್ಣಯದ ಮೇರೆಗೆ ಸಂಸ್ಲಾನಗಳ 
ವಿಷಯದಲ್ಲಿ ಕಾಂಗ್ರೆಸ್ಸಿನ ವರ್ತನೆಯು ಹೇಗಿರಬೇಕೆಂಬ ಅಂಶವು 
ಪುನರಾಲೋಚನೆಯಾಯಿತು; ಇಂಡಿಯನ್‌ ನ್ಯಾಷನಲ್‌ ಕಾಂಗೈೆಸ್ಸಿನೆಪರು 
ಸಂಸ್ಥಾನಗಳ ರಾಜಕಿೀೀಯ ವಿಚಾರಕ್ಕೆ ಪ್ರವೇಶಿಸದೆ ತಟಸ್ನರಾಗಿರುವುದೇ ಅವರು 
ಮಸರಿಸಬೇಕಾದ ಕಾರ್ಯನೀತಿಯೆಂದು ವೈವನ್ನೆಯಾಯಿತು. ಆದಾದ 
ಪಕ ಮೈಸೂರು ಕಾಂಗೆಸ್‌ ಪಕ್ಷದ ರಚನೆಯಲ್ಲಿ ಮಾರ್ಪಾಟು ಉಂಟಾಗಲು 
ಅವಕಾಶವಾಯಿತು. ಅದು ಇಂಡಿಯನ್‌ ನಾಷನಲ್‌ ಕಾಂಗೆಸ್ಸಿನ ಒಂದು 
ಶಾಖೆಯಂತಿದ್ದ ತನ್ನ ಪ್ರತ್ನಕ್ಷ ಸಂಬಂಧವನ್ನೇ ಬಡುಗಡೆ ಮಾಡಿಕೊಂಡಿತು. 
ಅಲ್ಲದೆ ತಾನೇ ಒಂದು ಸ್ವತಂತ್ರ wp ಬಿರ್ಪಟ್ಚಿದ್ದಂತೆ ಕೆಲಸ 


ಮಾಡಲುಪಕ್ರಮಿಸಿತು. ಹಾಗಿದ್ದೂ ಅದರ ಸದಸ್ಯರಲ್ಲಿ ಪ್ರತಿಯೊಬ್ಬರೂ ಮೊದಲು 
ವಾ 


i ವ್ಯಾಷವಲ್‌ ಕಾಂಗೆಸ್‌ ಸದಸ್ಯ ದಾಗಿ ಸೇ ದಃ 
3 


೨ 


ಇದ್ದಿತು. ಶಿವಪುರದಲ್ಲಿ ಮೈಸೂರು ಕಾಂಗ್ರೆಸ್ಸಿನ ಷೆ: 


[a] 


ಮ ಚಳುವಳಿಯು ಧ್ರೆಜ ಸಿತ್ಕಾಗ್ರಹ ರೂಪವನ್ನು ತಾಳಿತು; ಇದರ 


ದೆಸೆಯಿಂದ ಅನೇಕರ ದಸಗಿರಿಗಳಾಗಿ ಶಿಕ್ಷೆಯಾಗಬೇಕಾಯಿತು. ಚಳುವಳಿಯು 
ಮತ್ತಷ್ಟು ಪ್ರಬಲವಾಗಿ ವಿದುರಾಶ್ವತ್ನದ ಗಲಭೆಯಲ್ಲಿ ಪರ್ಯಬಸಾನ 


84. ವಿಶ್ವೇಶ್ವರಯ್ಯ ಸಮಿತಿಯವರ ವರದಿಯು ಒಪ್ಲಿಸಲ್ಪಟ್ರ್ಟ ಮೇಲೆ ಸರಿಯಾಗಿ 
ಹತ್ತು ವರ್ಜಗಳ ತರುವಾಯ ರಾಮೇಶಂ ಸಮಿತಿಯವರ ವರದಿಯು ಬುದಿತು. 
ಆ ವರದಿಯು ಆಗಿನ ರಾಜಕೀಯ ಸನ್ನಿವೇಶವನ್ನು ಅಧಿಕಾರವಾಣಿಯಿಂದ 
ವಿವರಿಸಿ ಅಭಿಪ್ರಾಯವು ಮ ಪ್ರಮಾಣ ಪತ್ರದಂತಿದೆ. ಮೇಲಿನ 
ಎರಡು ಪ್ಕಾರಾಗಳಲ್ಲಿ ವಾವು ಈಚಿನ ರಾಜಕೀಯ ವಿದ್ಯಮಾನಗಳನ್ನು ಕುರಿತು 
ನೂಚಿಸುವುದರಲ್ಲಿ ಸ್ವಲ್ಪಮಟ್ಟಿಗೆ ಆ ವರದಿಯನ್ನೂ ಆಧಾರವಾಗಿಟ್ಟುಕೊಂಡು 


61 


3 


ಚ 


p 
Kj 
Ie) 
Jo) 
[ed 
§ 


() 
ನ 


ಒ 


y 


[29 


0 


ಲೂ ಹೆಚ್ಚಾಗಿ ಈ ಹುಳುಮು 


[oo 


) 


ದಲೇ 
Ke 


- 
— 
[3] 


R ಕ್ಕಂ 


ಸ 
ಹೇಳಲಾರದ 


pe 


ಗಿಗಳಯ್ಲೊ 


ಹ 
ನಲ 


£; 


ಯರೂ 


ಮ 
AS) 
£0) 


pe) 
ಹಂತ ಸಂಸದೀಯ 
ಸ 


ಸೂರು 


ಮೈ 
ರುವ ಕಾರ್ಯನೀತಿಯು ವಿ 


ye 


ಗಿದ್ದೇ 
ಐ 


ವ 


ಧಮ 


ಕಂಂ। 


©, 


F] 


ವ 


ಪೆ 


kK 


pe] 
(a 


ಚಳುವಳಿಯ ವಿಚಾರದಲ್ಲಿ ಅನುಸ 


ಸಿವಿ 


9 


KS 


ಜರು 


ರ್ಕ” 


< 


ತಿಂಬ 


ಅನುಮ 


RS 
[Ser Te de) 

ಮಾ CNRS) 
ನು ನೇಮಕ ಮಾಡು 


೨ 
ಸಬ 


ಗ 


Nola 


ಲೆ 


ಯಾ 


pe) 
po 
€ ಚವಾ 


ಇಚೆ 


- 


ap 


Fe 
ಬೂ, 


5) 
) 


Pe 
ese) 


a 


ಸ್‌ ಮತಿ 


Ce 
ಸಿ 


pe 
ಒಂ 


pe 


(0 


<p 


ಮಸ 


ಥಿ 


ರಿ 


) 


ಲ್ಲ 
Ne] 
Y 


ಭಿಕೆಯಿಲ್ಲದ 7 
ಮ 


ಏ 


ಚ 
ಅಧಿಕಾರಿಗಳಿಗೂ 


3 
ಆನ 
Ke 


[x 
[2 


A 


[k) 


ಚು 


pe) 


ಕಾರದಿಂದ 
ಸರ್ಕಾರಿ 


ಅಲದೆ 


rd 


Tu 


p 
1 


Re 
ಮಾ 


ತು 


ಟಾಯಿತು. 
ou) 


ಣಿ 
“ 


pS ಯು 
ಯ 


ಘ 
[8 

Ta 

% 49) 
[A 

3 YO” 
op © 
Pe 

(3 3 


yar 


dK 
0೦% 
೫ 
© ot 
೪ 
BN 
Vg 8 
AN 
(6) p) 
೯ 

42 
& UY 

63 


pd 
೨ರ 


ರಿಣಾಮಿ ಫಲಾ 


4 
೧) 


Xx 


KY 
> 


ಯಲ್ಲಿವಿ 


ದ 


ಲು. 


Pr 
I$; 


[3 


ಂಸಾನೆದಲ್ಲಿ 
ಯುವಲ್ಲಿ 


_ 
PN 


ರು 


ಸೂ 
[3] 


`ಗಲಲದ ಮೆ 
ರ ಕಾರ್ಯ 


ಷು 


ರಡು ವ 


N 
[8] 


ವು ನಡೆ 


ಸ್‌ ಚಳು 


) 


Y 


ದಿರುವ ಕಾಂ 


ಡಂ 


ಟಿ.ಸಿದ್ದಲಿಂಗಯ್ಸ 


ತದನುಸಾರವಾಗಿ ಕಾಂಗ್ರೆಸ್‌ ಪಕ್ಷದವರು ವರ್ತಿಸಿಲವೆಂದು ಸೂಚಿಸುವುದಾದರೆ 
ಅದೇನು ಅನ್ಮಾಯವಾದ ಗ್ರಹಿಕೆಯಾಗಲಾರದು. ಇಂತಹ ಚಳುವಳಿಗಳ 
ವಿಷಯವನ್ನು ಪ್ರಸ್ತಾಪಿಸಿ "ಇಂಡಿಯನ್‌ ಸ್ಟಾ ಯೆಟರಿ ಕಮಿಷನ್‌' ಸಮಿತಿಯವರು 
ಹೇಳಿರುವಂತೆ "ಇಂತಹ ಚಿಳುವಳಿಗಳಲ್ಲಿ ಬಹಳವಾಗಿ ಬೇರೆ ಬೇರೆಯಾಗಿರುವ 
ಉದ್ದೇಶದ ಗುರಿಗಳು ಕಾರ್ಯವಿಧಾನಗಳು ಇರತಕ್ಕಂತಹ ಜನರು ಸೇರುವುದು? 
ತಪ್ಟುವಹಾಗಿಲ್ಲ. ಅಲ್ಲದೆ ಬಗೆ ಬಗೆಯೆ ಸುಧಾರಣೌಗಳಲ್ಲಿ 
ಉತ್ಸುಕರಾಗಿರುವವರೆಲ್ಲರೂ ಒಟ್ಟುಗೂಡಿ, ಅದೇ ಸಮಿತಿಯವರು ಹೇಳಿರುವಂತೆ 
“ಬೇರೆ ಬೇರೆ ಕಾರಣಗಳಿಂದ ಅತ್ರವ್ರರಾಗಿರತಕ್ಕವ ವರನ್ನೆಲ್ಲ ಸೆಳೆದು ತಾವು ಟೀಕೆ 
ಮಾಡುವ ಸಮಸ್ತ ಕುಂದು ತೊರತೆಗಳಿಗೂ ಸರ್ಕಾರಿ ಆಡಳಿತವು ಪ್ರಜೆಗಳ 
ಕೈಗೆ ಬಂದಿಲ್ಲ ದಿರುವುದೇ ಹೊಣೆಯೆಂದು' ವಾದಿಸುವ ಸಂಭವವು 
ತಪ್ಪೆವಹಾಗೆಯೇ ಇಲ್ಲ. ಮೈನ ಸೂರು ಕಾಂಗ್ರೆಸ್‌ ಪಕ್ಷದ ಕಾರ್ಯಕಲಾಪಗಳಿಂದಲ 

ಇದೇ ಬಗೆಯ ಘ ವಂಗದ ಹೋಗಿಲ್ಲವೆಂದು ನಾವು ಹೇಳಿದಲ್ಲದೆ 


ಯತ್ನವಿಲ್ಲ. ಬ್ರಿಟಷ್‌ ಇಂಡಿಯಾದಲ್ಲಿ ರಾಷ್ಟ್ರೀಯ ಪಕ್ಸವೇರ್ಪಟ್ಟು ಕೆಲಸ 
ನಡೆದುದು ಅಲ್ಲಿಯ ಇತಿಹಾಸದ ಪರಿಣಾಮ ಫಲ. ಆಲ್ಲಿ ರಾಷ್ಟ್ರೀಯ 
ಪಕ್ಷವಾದ ಇಂಡಿಯವ್‌ ವ್ಯಾಷನಲ್‌ ಕಾಂಗ್ರೆಸ್‌ ಪಕ್ಷದವರು ಅಮಸರಿಸಿದ 
ಕಾರ್ಯವಿದಾನಕ್ಕೂ ಅವರು ವಿದೇಶೀಯ ಆಡಳಿತಾರರಿಗೆ ವಿರುದ್ಧವಾಗಿ ಅದನ್ನು 
ಪ್ರಯೋಗಿಸಿದುದಕ್ಕೂ ಕಾರಣಗಳೇವೇ ಆಗಿರಲಿ, ಅನುಚಾನವಾಗಿ ಬಂದಿರುವ 
ಸತ್‌ ಸಂಪ್ರದಾಯಗಳಿಂದ ಕೂಡಿರುವ ಮ್ಲೆಸೂರು ಸಂಸ್ಥಾನದಂತಹ 


ಸಂಸ್ಥಾನದಲ್ಲಿ ಬ್ರಿಟಷ್‌ ಇಂಡಿಯಾದಲ್ಲಿ ನಡೆದುದನ್ನು ಅನುಕರಣ 
ಮಾಡುವುದರಲ್ಲಿ ಅರ್ಥವೇ ಇಲ್ಲ. 
ಮೇಲಿನ ಪ್ಯಾರಾಗಳಲ್ಲಿ ಸೂಚಿಸಿರುವ ಅಂಶಗಳಿಂದ, ಮೈಸೂರು 
ಸಂಸ್ಥಾನದಲ್ಲಿ ರಾಜಕೀಯ ಪ್ರಗತಿಯು ನಿಧಾನವಾಗಿ ಮುಂ ಪರೆದಿದ್ದರೂ 
ಪಣ ಏಕ ಪ್ರಕಾರವಾಗಿ ಕ್ರಮವಾಗಿ ಮುಂದುವರೆದಿದೆ ಎಂದು ಕೆಂಡು ಬರುತ್ತದೆ. 
ಮೊದಲು ಮೊದಲು ಇದ್ದ ರಾಜಕೀಯ ಆಶೋತ್ತರಗಳೆಲ್ಲ, ಮುಖ್ಯವಾಗಿ 
ಸಂಸ್ಥಾನದ ಸರ್ಕಾರಿ ಹುದ್ದೆಗಳಲ್ಲಿ ಸಮಸ್ತ ಕೋಮುಗಳವರಿಗೂ ಯುಕ್ತ 
ಪ್ರಮಾಣಗಳಲ್ಲಿ ಪ್ರಾತಿವಿದ್ಧ ದೊರೆಯಬೆ*ಕೆಂಬಷ್ಠಕ್ಕೆ ಮಾತ್ರವೇ 
ಸಂಬಂಧದಪಟ್ಟಿದವು; ಅದುವರೆಗೆ ಆ ರೀತಿ ಯುಕ್ತವಾದ ಪ್ರಾತಿ ತಿವಿದ್ಧ ದೊರೆಯದೇ 
ಹೋಗಿದ್ದ ಕೋಮುಗಳವರು ಸರ್ಕಾರಕ್ಕೆ ಒತ್ತಾಸೆ ಕೊಡುತಿದ್ದುದು 
ಸಹಜವಾಗಿಯೇ ಇದ್ದಿತು. 1924ನೆಯ ಇಸವಿಯ ರಾಜಕೀಯ ಸುಧಾರಣೆಗಳು 
ದ ತರುವಾಯ ಸಂಸ್ಥಾನದ ರಾಜಕೀಯ ಹ ಬಹುಮಚಟಿಗೆ 


[$2 


[© 


೦ 
v 
[2 


ಸಂಪೂರ್ಣವಾಗಿಯೇ ಈ ಮಾರ್ಗವಾಗಿ ತಿರುಗಿ ಈ ಮಾರ್ಗದಲ್ಲಿಯೇ ಬಲವನ್ನು 
ಪಡೆದಿದ್ದಿತು. ಈಗೇನೋ ಕಾಂಗ್ರೆಸ್‌ ಪಕ್ಷದವರು ತಮ್ಮಪ್ಪ ಪ್ರಚಾರ ಕಾರ್ಯದಲ್ಲಿ 
ಕೋಮುವಾರ 


PR 
ಬಾವನೆಯ ಮನೋದರ್ಮವು ಉಚಿತವಲ್ಲ ವೆಂದು 


p; 
ಖಂಡಿಸುತಿರುವುದು ನಿಜವಾದರೂ, ನಮೆದುರಿಗೆ ಹೇಳಿ 
( 


ಪ್ರತಿಭಾವಂತ ಸಂಸದೀಯ ಪಟು 63 


ಸಾಕ್ಷಿಗಳಲ್ಲೊಬ್ಬರು ಸಂಸ್ಥಾನದಲ್ಲಿ ಕೋಮುವಾರು ಬಾವನೆ ಅಳಿದು 
ಹೋಗಿದೆಯೆಂದು ಹೇಳಿದ ಮಾತನ್ನು ಒಪ್ಪುವುದು ನಮಗೆ ಸಾಧ್ಯವಿಲ್ಲದೇ 
ಹೋಗಿದೆ. ಪೂರ್ಣ ಜವಾಬ್ದಾರಿ ಸರ್ಕಾರವು ಒಡನೆಯೇ ದೊರೆಯಬೇಕೆಂದು 
ಒತ್ತಾಯ ಪಡಿಸುತಿರುವವರು, ಆ ಬಗೆಯ ಸರ್ಕಾರವು ಏರ್ಪ್ಹಟ್ಟೊಡನೆಯೇ 
ಕೋಮುವಾರು ಸಮಸ್ಸೆಯು ಸಮರ್ಷಕವಾಗಿ ಬಗಹರಿದು ಶೀಘ್ರವಾಗಿ 
ಸರಿಹೋಗುವುದೆಂದು ನಂಬಿಬ್ಭಾರೆ. ನಮ್ಮ ಅಭಿಪ್ರಾಯದಲ್ಲಿ ಬಹುಸಂಖ್ಯಾತ 
ಪಕ್ಸದವರೇ ತಷ್ನದ ಅಧಿಕಾರ ಮಾಡುತ್ತಾ ಇತರರಿಗೆ ಅವಕಾಶವೇ 
ಇಲ್ಲದಂತಾಗುವ ಪರಿಸ್ಥಿತಿಗೆ ಕಾರಣವಾಗುವಂತೆ ಪೂರ್ಣ ಜವಾಬ್ದಾರಿ 
ಸರ್ಕಾರ ವವಸ್ಸೆಯೇ ಉಪಯೋಗಿಸಲ್ಲಡುವ ಸಂಭವವು ಸಹ, ಅದೇ 
ಮೇರೆಗೆ ಅಷ್ಟರಮಟ್ಟಗೆ ಇದೆಯೆಂದು ತೋರುತ್ತದೆ. ಹಾಗೆ ಆಗುವ ಪಕ್ಷದಲ್ಲಿ, 
ಬಹು ಸಂಖ್ಯಾತ ಪಂಗಡಗಳವರೇ ಬಹು ಸಂಖ್ಯಾತ ಪಕ್ಷದಲ್ಲಿರುವಂತಾಗುವ 
ಕಾರಣ, ಈಗಿನ ಬಹು ಸೆಂಖ್ಯಾತ ಪಕ್ಷದ ಪೂರ್ಣ ಜವಾಬ್ದಾರಿ ಸರ್ಕಾರವೆಂದರೆ 
ಬಹು ಸೆಂಖ್ಯೂತ ಪಂಗಡಗಳ ಆಡಳಿತವೇ ಆಗುತ್ತದೆಂಬುದು ನಮ್ಮಅಭಿಪ್ರಾಯ. 

86. 'ಜಮಾಬ್ದಾರಿ ಸ್‌ರ್ಜಾರ' ಎಂಬುದರ ಅರ್ಥೇ 
ಎಲ್ಲಿಗಿಳಿಯುವುದೆಂಬುದನ್ನು ಈಗ ಪರಿಶೀಲಿಸೋಣ. ಈಚೀಚಿಗೆ ಸಾರ್ವಜನಿಕ 


ಇ 


ತ್ರಗಳಲ್ಲಿ ಈ ಪದವು ಉಪಯೋಗಿಸಲ್ಪಡುತ್ತಿರುವಷ್ಟು ಮೇಲಿಂದ ಮೇಲೆ 


ಜ್ರ 


ಮ 


ಸತರ ಯಾವ ಪದವೂ ಉಪಯೋಗಿಸಲ್ಬಡುತ್ತಿಲ್ಲ. ಅಲ್ಲದೆ ಹಲವರು ಹಲವ 
ವಿಭವಾಗಿ ಅರ್ಥವನ್ನಿಟ್ಟು ಈ ಪದವನ್ನು ಪ್ರಯೋಗ ಮಾಡುತಿದ್ದಾರೆ. ಅಷ್ಟು 
ಬಗೆಗಳ ಅರ್ಥಗಳಿಂದ ಇತರ ಯಾವ ಪದವನ್ನೂ ಅವರು ಉಪಯೋಗಿಸುತ್ತಿಲ್ಲ. 
ರಾಜಕೀಯ ಸುಧಾರಣಾ ಸಮಿತಿಯನ್ನು ನೇಮಕಮಾಡುವ ವಿಷಯದಲ್ಲಿ 
ಸಾದರಾದ ಸರ್ಕಾರಿ ಹುಕುಮಿನಲ್ಲಿ ಸಮಿತಿಯವರ ಪರ್ಯಾಲೋಚನೆಗೆ 
ಒಪ್ಪಿಸಿರತಕ್ಕ ವಿಷಯಗಳೆಂಬುದಾಗಿ ಸರ್ಕಾರದವರು ನಮೂದಿಸಿದ್ದ ವಿಷಯಗಳ 
ವಿಚಾರದಲ್ಲಿ ಮೈಸೂರು ಕಾಂಗ್ರೆಸ್‌ ಪಂಗಡಗಳವರು ಮಾಡಿದ ಮೊಟ್ಟ 
ಮೊದಲನೆಯ ಆಕ್ಷೇಪಣೆಯೆಂದರೆ, ಆ ವಾಕ್ಕೆಗಳಲ್ಲಿ ಜವಾಬ್ದಾರಿ ಸರ್ಕಾರ 
ಎಂಬ ಮಾತನ್ನು ಸೇರಿಸಿಲ್ಲವೆಂಬುದೆ. ಸಮಿತಿಯವರು ಪರ್ಮಾಲೋಚಿಸಬೇಕಾದ 
ವಿಷಯಗಳೆಂಬುದಾಗಿ ಆ ಸರ್ಕಾರಿ ಹುಕುಮಿನಲ್ಲಿ ಸೂಚಿತವಾದ ನಿಷಯಗಳು 
ಬಮಾಬ್ದೂದಿ ಸರ್ಕಾರದ ವಿಚಾರವನ್ನೂ ಒಳಗೊಂಡಿರುವಷ್ಟು ವ್ಯಾಪ್ತಿಯುಳ್ಳವಾಗಿವೆ 
ಎಂಬುದಾಗಿ ಎಷ್ಟು ಸೂಚಿಸಿದ್ದಾಗ್ಮೂ ಪ್ರಯೋಜನವಿಲ್ಲದೇ ಹೋಯಿತು. 
ಅದುದರಿಂದ ಅನಾವಶ್ಯಕವಾಗಿ ಅಪತಿಳುವಳಿಕೆಗೆ ಅವಕಾಶ ಕೊಡಬಾರದೆಂಬ 
ಭಾವನೆಯಿಂದ ಸರ್ಕಾರದವರು, ಸಮಿತಿಯವರು ಪರ್ಯಾಲೋಟಚಿಸಬೇಕಾದ 
ವಿಷಯಗಳ ಪೈಕಿ ಜವಾಬ್ದಾರಿ ಸರ್ಕಾರದ ವಿಷಯವೂ ಸೇರಿರಬೇಕೆಂಬ 
ಅಂಶವನ್ನು ನಿರ್ದಿಷ್ಟವಾಗಿ ನಮೂದಿಸುವುದಾಗಿ ಒಪ್ಪಿಕೊಂಡರು. ಆದೆರೆ 
"ಜವಾಬ್ದಾರಿ ಸರ್ಕಾರ' ಬಂಬುದಕ್ಕೆ ಎಲ್ಲ ಜನಗಳು ಒಂದೇ ರೀತಿಯಾಗಿ 
ಅರ್ಥಮಾಡಿಕೊಂಡಿಲ್ಲ ವರ್ತಮಾನ ಪತ್ರಿಕೆಗಳೆಲ್ಲಿಯೂ, ಸಾರ್ವಜನಿಕ 


KS 


4 


೧ 
[NR 
fs] 


ಬಟನ್‌ ರಾ 
ವು 
ರು 

ಯಳಿತ್ರ 

[s 


ಸಾ 


VSN 


4 
[ee] 
Cj 
No 
ಲ 
6) 
ಲ್ಲ 


ಗ ಕಾನಿ ಕ 


ಯಂ 


< 


ವ ಸಿ 


RSS 


4 ಸ 
ಸಂದಿರುವ ಸಕಾ 
ಸ 

p 


3 


ಸಿಬಿ 


ದಿವಾ ಈ 
wy 


5 


A 


ಮಾಳ 


Ku) 


y 


ಬಲ 


4 


[9 


ಇ 


KS 


೧ರ 


[#0] 


ರ 


ನರೂ 


ಪಿ 


ಸಿ 


Res 


ವಿ ೬ 


೨ 


No 


ನ 
೬ಿ೦ಿ 


pe 


Ns 


Nx: 


ಜಾ 


yy 


— 


RA 
Koesy 


x 


pe 


0 


REE 
Nes 


A 
NESS 


ಮಾವಾ 


ವಂ 


5 ಯ 


Af 


ಷೌ 
ಸುಗಾಯಿತ 


ಸ 
p) 


ಯ 


ಇ 


ಡಿದೆರೆಃ 


ಗು 
ಮೇವ 


—- 


$45 


3 
3 


Re 


ಖೆ 


ie: 


pe 


ಮ 
ನಣೆಸರ 


ರ 


FA 
AE 


pe 
VSR 


p) 


ಮಗನ 
pe 


x 


ವ 


ಛೆ 


ವ 
ರ್ಷಗ 


J 
ev 


Ree 


(TDS 
pe 
wits 

ನಿ 


) 


Wi 


ಸಾ 
AIAN 


) 


3 


| 


FR 


CP 
SRT) 
PN) 


8) 


ಗಿ 
೧ 
[YDS 


ರೆನಾ 
೦ದೆ 


ಸ್ತಿ 


[ee] 
pe 
[oe 


ಸ 


ಸೋಗಿಸ 


ಮಿ 
ಪಯ 


Su 


[Je 


ಬಿ 


pe 


pe 


೧ಬುದರಲ್ಲಿ 


ಇ 


pe 
Ue Se 


Ne 


ಹಾದ 


ದರ ಸರಿ 


[0] 


pe) 


1 


ದಪಡಿ 


ಸ 
೫ 


[; 


ಪ್ರತಿಭಾಚಂತ ಸಂಸದೀಯ ಷಟು 


XN 
tn 


112. ಕೆಲವು ಭಾರತೀಯ ಸಂಸ್ಥಾನಗಳಲ್ಲಿ, ಕಾನೂನಿಗನುಸಾರವಾಗಿ ಆಡಳಿತ 
as ಶಿಸ್ತು ಈಗೀಗ ಆಚರಣೆಗೆ ಬರುತ್ತಿದೆ. ಈ ರೀತಿಯಾದ ಶಿಸ್ಪನ್ನು 

ಚರಣಿಗೆ ತರುವುದೇ ಭಾರತೀಯ ಸಂಸ್ಥಾನಗಳಲ್ಲಿ ಕೈಗೊಳ್ಳತಕ್ಕೆ ರಾಜಕೀಯ 
ಸರತ ಸಾಧನೆಯು ಎರ್ಪಾಡುಗಳ ಮೊಟ್ಟ ಮೊದಲನೆಯ 
ಧ್ಯೇಯವಾಗಿರಬೇಕೆಂಬುದಾಗಿ ಗಾಂಧೀಜಿಯವರು ಈಚೆಗೆ (ಜೂನ್‌ 1939) 
ಕೊಟ್ಟಿರತಕ್ಕ ಒಂದು ಹೇಳಿಕೆಯಲ್ಲಿ ಸೂಚಿಸಿರುಪ್ತಾರೆ. ಈ ಶಿಸ್ತು ಅನೇಕ 
ಸಂಸ್ಥಾನಗಳಲ್ಲಿ ಈಗೀಗ ಆಚರಣೆಗೆ ಬರುತ್ತಿರುವಲ್ಲಿ ಈ ಶಿಸ್ತು ಸುಮಾರು ಒಂದು 
ಪತಮಾನನ ಹಿಂದೆಯೇ ಮೈಸೂರು ಸಂಸ್ಥಾನದಲ್ಲಿ ಆಚರಣೆಗೆ ಬಂದಿತು. 
1881ನೇ ಇಸವಿಯಲ್ಲಿ es ಸರ್ಕಾರದವರು ಸಂಸ್ಥಾನದ ಆಡಳಿತವನ್ನು 
ಶ್ರೀಮಾನ್‌ ಮಹಾರಾಜರವರಿಗೆ ಒಪ್ಪಿಪಿಕೊಟ್ಟಾಗಿನಿಂದಲೂ ಸಂಸ್ಥಾನದಲ್ಲಿ 
ಸಾಂಕುಶ ಪ್ರಯುತ್ವವು ನೆಲೆಗೊಂಡಿದೆ. ಈ ಸುಯೋಗವು ನಮಗೆ 
ಲ%ಿಸಿರುಪ್ರದಕ್ಕಾಗಿ ನಾವು ಹೆಮ್ಮೆ ಷಪಡಬಹುದಾಗಿದೆ. ನಮ್ಮ ಸಂಸ್ಥಾನದ 
ಪ್ರಭುಗಳಾದ ಶ್ರೀಮಾನ್‌ ಮಹಾರಾಜರವರ ಖಾಸಾ ಬೊಕ್ಕಸಕ್ಕೆ ಸಂಸ್ಥಾನದ 
ಹುಟ್ಟುವಳಿಯಿಂದ ಸಂದಾಯನಾಗತಕ್ಕ ಮೊತ್ತವು ಇಷ್ಟೆ - ಏಂದು ಕಡ್ಡಾಯವಾಗಿ 
ಪರಿಮಿತಿಗೊಳಿಸಲ್ಪಟ್ಟಿದೆ. ಶ್ರೀಮಾನ್‌ ಮಹಾರಾಜರವರ ನ್ಯಾಯ ವಿಮರ್ಶಾ 
ವಿಚಕ್ಷಣೆಯು ಆಧುನಿಕ ಕ್ರಮಗಳಿಗನುಸಾರವಾಗಿವೆ ಮತ್ತು ವ್ಯವಹಾರ ಶಾಸ್ತ್ರದಲ್ಲಿ 
ಮತ್ತು ಕಾನೂನಿನ ನಿಯಮ ನಿಬಂಧನೆಗಳಲ್ಲಿಯೂ ಸುಶಿಕ್ಟಿಕರಾದವರಿಗೆ ನ್ಯಾಂರು 
ವಿಮರೇಯ ಕಾರ್ಯವೂ ವಹಿನಲ್ಬಟ್ಟಿವೆ. ಪ್ರಜಾ ಕ್ಷೇಮ ಸಾಧನೆಯೇ ಶ್ರೀಮಾನ್‌ 
ಮಹಾರಾಜರವರಿಗಿರತಕ್ಕ ಏಕ ಮಾತ್ರ ದೈೇಯವಾಗಿಬೆ. ಶ್ರೀಮಾನ್‌ 
ಮಹಾರಾಜರವರು ಸುಸ್ಸಾಪಿತವಾಗಿ ಅಂಗೀಕೃತವಾಗಿರತಕ್ಕ ರಾಜ್ಯಾಂಗ 
ವೃವಸ್ಥೆಶ ಮೂಲಕ ದೃವಹರಿಸುತ್ತಾರೆಯೇ ಹೊರತು ಸ್ವತಂತ್ರವಾಗಿ ಎಂದಿಗೂ 
ಜರ್ತಿಸುವುದಿಲ್ಲ ಈ ಬಗ್ಗೆಯ ಸಾಂಕುಶ ಪ್ರವರ್ತನೆಯುಳ್ಳ ಶ್ರೀಮಾನ್‌ 
ಮಹಾರಾಜರವರ ಪ್ರಭುತ್ವವು ಮಸೂರು ಸಂಸ್ಥಾನದಲ್ಲಿ ನೆಲೆಗೊಂಡಿದೆ. 
“ಜವಾಬ್ದಾರಿ ಸರ್ಕಾರ' ಎಂದರೆ, ಸರ್ಕಾರದವರ ಕಾರ್ಯನೀತಿಯ ಮತ್ತು 
ಸಂಸ್ಥಾನದ ಹಣಿಗಳೆನ್ನು ಖರ್ಚು ಮಾಡುವ ಕ್ರಮವೂ ಬಹುಮಟ್ಟಿಗೆ 

ಪುಜಾಹುತಿನಿದಿ ಸಭೆಗಳಲ್ಲಿಯೂ ಮುತ್ತು ನ್ನಾಯ ವಿಧಾಯಕ ಸಭೆಗಳೆಲ್ಲಿಯ.ೂ 
ಖ್ರಜೆಗಳಿಂದೆ ಹಿಕಾ ರ ಸಬೆಸ್ಮರಂಗಳ್‌ 


ಬಾನಿರಬೇಕೆಂಬು 


4 


ವಿಭಿಪ್ರಾಯೂಸುಸಂ 


€ 


66 


ಟ.ಸಿದ್ದಲಿಂಗಯ್ಕ 


116. ಬ್ರಿಟಿಷ್‌ ಇಂಡಿಯಾದಲ್ಲಿ "ಜವಾಬ್ದಾರಿ ಸರ್ಕಾರವು” ಇಂಗ್ಲೆಂಡಿನ 
ಪಾರ್ಲಿಮೆಂಟರಿ ಶಿಸ್ತಿನ ಮಾದರಿಯಲ್ಲಿ ಕೆಲಸ ಮಾಡುವಂತೆ 
ಅಭಿವೃದ್ಧಿಗೊಳ್ಳುವುದು ಸಾಧ್ಯವೇ ಎಂಬುದನ್ನು ಈಗಿನ ಪರಿಸ್ಥಿತಿಯಲ್ಲಿ 
ಖಂಡಿತವಾಗಿ ಹೇಳುವುದು ಕಷ್ಟ. ಬ್ರಿಟಿಷ್‌ ಮಾದರಿಯ ಶಿಸ್ನನ್ನು ಇತರ ಅನೇಕ 
ದೇಶಗಳವರು ಅನುಸರಿಸದಾಗ್ಯೂ ಸಹ, ಇಂಗ್ಲಂಡ್‌ ದೇಶದಲ್ಲಿರುವಂತೆ, ಪಂಗಡ 
ಭೇದವಿಲ್ಲದೆ ಸಾರ್ವತ್ರಿಕ ಹಿತಸಾಧನೆಯ ಸಂಬಂಧದ ಮೂಲ ವಿಚಾರಗಳಲ್ಲಿ 
ಏಕಾಭಿಪ್ರಾಯವುಳ್ಳವುಗಳಾಗಿದ್ದು ಅವುಗಳಿಗೆ ಸಂಬಂಧಪಟ್ಟ ಸಾಧನ ಕ್ರಮಗಳ 
ವಿಷಯದಲ್ಲಿ ಮಾತ್ರ ಭಿನ್ನಾಭಿಪ್ರಾಯವುಳ್ಳವಾಗಿರುವ ಎರಡು ದೊಡ್ಡ ರಾಜಕೀಯ 
ಪಕ್ಷಗಳು ಏರ್ಪಟ್ಟಿರುವ ದೇಶಗಳಲ್ಲಿ ಮಾತ್ರ ಆ ಶಿಸ್ತು ಸುಗಮವಾಗಿ ನಡೆದು 
ಬಂದಿದೆ. ಅನೇಕ ಸಣ್ಣ ಪಂಗಡಗಳಿದ್ದು, ಸರ್ವದಾ ಬದಲಾವಣೆ ಹೊಂದುತ್ತಿರುವ 
ಬೇರೆ ಬೇರೆ ಪಂಗಡಗಳು ಹೇಗೆ ಕಲೆತು ಬಹು ಸಂಖ್ಯಾತ ಪಕ್ಷ ರೂಪಕ್ಕೆ 
ಬಂದರೆ ಹಾಗೆ ಮಂತ್ರಿ ಮಂಡಲವು ಏರ್ಪಟ್ಟು ಸರ್ಕಾರವು ನಡೆಯಬೆಕಾದ 
ವ್ಯವಸ್ಥೆಯು ಇರತಕ್ಕ ದೇಶಗಳಲ್ಲಿ ಬ್ರಿಟಷ್‌ ಮಾದರಿಯ ಶಿಸ್ತು ಅಷ್ಟು 
ಸುಸೂತ್ರವಾಗಿ ನಡೆದು ಬಂದಿಲ್ಲ. ಅಂಥ ದೇಶಗಳಲ್ಲಿ ಪ್ರಜಾಸ್ಟಾತಂತ್ರ ದ 
ಆಶಯಕ್ಕೇನೂ ಭಂಗವಿಲ್ಲ. ಆದರೆ ಸರ್ಕಾರದ ಸ್ಥಿರತೆಗೆ ಕೊರತೆಯಿರುತ್ತದೆ. 
ಏಕೆಂದರೆ ಬಹು ಬೇಗ ಬೇರೆ ಬೇರೆ ಅಧಿಕ ಸಂಖ್ಯಾತ ಪಂಗಡಗಳು ಏರ್ಪಡುತ್ತ 
ಆಯಾ ಪಂಗಡದ ಸದಸ್ಯ ಮಂಡಲವು ಆಧಿಕಾರ ಸ್ಥಾನಕ್ಕೆ ಬಂದಿದ್ದು ಅದನ್ನು 
ಆ ಸ್ಥಾನದಿಂದ ತಪ್ಪಿಸುವುದು ಸಾದ್ಯವೇ ಇಲ್ಲದಿರುವಂಥ ಪರಿಸ್ಲಿಶಿಯುನ್ನುಳ್ಳ 
ದೇಶಗಳಲ್ಲಿ ಬ್ರಿಟಿಷ್‌ ಮಾದರಿಯ ಶಿಸ್ತು ನಿಷ್ಟಲವಾಗಿ ಪರಿಣಮಿಸಿರುತ್ತದೆ. 
ಇಟಲಿ ದೇಶವೂ ಮತ್ತು ಯೂರೋಪಿನ ಇತರ ಕೆಲವು ದೇಶಗಳೂ ಇದಕ್ಕೆ 
ನಿದರ್ಶನವಾಗಿದೆ. ಭರತಖಂಡದಲ್ಲಿ ಜನಗಳು ಬಹಳ ಮಟ್ಟಿಗೆ 
ಅನಕ್ಷರಸರರಾಗಿರುವುದರಿಂದಲೂ, ಸಾಮಾಜಿಕ ಪರಿಸ್ಥಿತಿಯೇ ಒಂದು 
ಮಾದರಿಯಾಗಿರುವುದರಿಂದಲೂ, ಇಲ್ಲ ಈ ಶಿಸನ್ನು ಹಾಗೆಯೇ ಆಚರಣೆ 
ತರುವುದರಲ್ಲಿ ಭಾಧಕಗಳು ಇನ್ನೂ ಹೆಚ್ಚು ಮೈಸೂರು ಸಂಸ್ಥಾನದ 
ಪರಿಸ್ಪಿತಿಯೂ ಅದೇ ರೀತಿಯಾಗಿದೆ. ಬ್ರಿಟಿಷ್‌ ಇಂಡಿಯಾ ಪ್ರಾಂತ್ಯಗಳಲ್ಲಿ 
ಪ್ರಾಂತ ಆಡಳಿತ ಸ್ವಾತಂತ್ರ ದ ಶಿಸ್ತಿನಂತೆ ಕೆಲಸ ಮಾಡುತ್ತಿರುವುದರ 
ಅನುಭವದಿಂದ ನಾವ ಕೆಲಿಯಬಹುದಾದ ಒಂದು ವಿಷಯವೇನೋ ಇದೆ. 
ಅದೇನೆಂದರೆ, ಸನ್ನಿವೇಶಗಳು ಅನುಕೂಲವಿಲ್ಲದಿರುವಾಗ, ಬ್ರಿಟಿಷ್‌ ಮಾದರಿಯ 
ಜವಾಬ್ದಾರಿ ಸರ್ಕಾರದ ಶಿಸ್ಪನ್ನು ಅನುಸರಿಸುವುದು ನಿಷ್ಟಯೋಜಕವಾದುದೆಂಬುದೇ 
ಆ ವಿಷಯ. ಆ ಶಿಸನ್ನು ಅನುಸರಿಸುವುದಕ್ಕೆ ಸಮೊಚೇನವಾದ ಕಾಲ 
ಒದಗುವುದಕ್ಕೆ ಮುಂಚಿತವಾಗಿಯೇ ಅದನ್ನು ಆಚರಣೆಗೆ ತರುವುದರಿಂದ 
ಒಂದೇ ಒಂದು ಪ್ರಬಲವಾದ ಪಂಗಡದವರು ಕೈಯಲ್ಲೇ ಅಧಿಕಾರವೆಲ್ಲವೂ 
ಇರುವಂತಾಗುವ ಸಂಭವವೂ ಬಹಳವಾಗಿರುತ್ತದೆ. ಹೀಗೆ ಒಂದೇ 
ಪಂಗಡದವರು - ಅವರು ಕೋಮುವಾರು ಭಾವನೆಯ ಆಧಾರದ ಮೇಲೆ 


ಪ್ರತಿಭಾವಂತ ಸಂಸದೀಯ ಪಟು 07 


ಏರ್ಪಟ್ಟ ಪಂಗಡದವರಾಗಿರಲಿ ಅಥವಾ ಇತರ ಯಾವುದಾದರೂ ಆಧಾರದ 
ಮೇಲೆ ಏರ್ಪಟ್ಟ ಪಂಗಡದವರಾಗಿರಲಿ - ಪ್ರಬಲವಾಗಿರುವುದಾದರೆ ಅದು 
ವಾಸವವಾದ ಪ್ರಜಾಸತಾತಕ ವಿಧಾನಗಳಲ್ಲಿ “ಪಾರ್ಲಿಮೆಂಟರಿ” ಶಿಸನ್ನು 
ಸರಿಯಾಗಿ ಅನುಸರಿಸಿ ಕೆಲಸೆ ಮಾಡುವುದಕ್ಕೆ ಸಾಧಕವಾಗಿರುವುದಿಲ್ಲ. 
ಆದಕಾರಣ, ಮೈಸೂರು ಸಂಸ್ಥಾನದಲ್ಲಿ ಅಲ್ಲಿಯ ಸನ್ನಿವೇಶಗಳಿಗನುಗುಣವಾದ 
ರೀತಿಯಲ್ಲಿ ರಾಜಕೀಯ ಅಭ್ಭುದಯ ಸಾಧನೆಯನ್ನು ಪಡೆಯುತ್ತಾ ಬರುವಂತೆ 
ಸಾವಧಾನವಾಗಿ ಕ್ರಮಶಃ ಮುಂದುವರಿಯುತ್ತ ಬರುವುದು ವವೇಕಯುತವಾದ 
ಮಾರ್ಗವಾಗಿದೆಯೆಂದು ನಮಗೆ ತೋರುತ್ತದೆ.” 
ವರದಿಯ ಕಂಡಿಕೆ 112ರ ಭಾಗದಲ್ಲಿ ಮೈಸೂರು ಸರ್ಕಾರ ಬ್ರಿಟಿಷರ ಪ್ರಭುತ್ತಕ್ಕೆ 
ಒಳಗಾಗಿರುವ ವಿಚಾರದಲ್ಲಿ ಸಂತೃಪ್ತಿ, ಹೆಮ್ಮೆ ವ್ಯಕ್ತಪಟ್ಟಿರುವ ಧೋರಣೆಯನ್ನು ವಾಚಿಕರು 
ಗಮನಿಸಬೇಕು. ಅಷ್ಟೇ ಅಲ್ಲ "ಮೈಸೂರು ಕಾಂಜೈಸ್‌' ಪಕ್ಷದ ಹುಟ್ಟು, ಧ್ಯೇಯೋದ್ದೇಶಗಳ ಬಗ್ಗೆ 
ಹಾಗೂ "ಜವಾಬ್ದಾರಿ ಸರ್ಕಾರ'ದ ಪರಿಕಲ್ಪನೆ ಮತ್ತು ಕಾರ್ಮಾಚರಣೆ ಬಗ್ಗೆ ಸಮಿತಿ ತಪ್ಪು ಕಲ್ಪನೆಯನ್ನು 
ಮತ್ತು ಪೂರ್ವಗ್ರಹ ಭಾವನೆಯನ್ನು ತಳೆದಿತ್ತೆಂಬುದಕ್ಕೆ ಈ ವರದಿ ಸ್ಪಷ್ಟ ಸಾಕ್ಷಿಯಾಗಿದೆ. ಸಮಿತಿ 
ಕುಹಕತರ್ಕ ಸೂತ್ರಗಳನ್ನುದ್ದರಿಸಿ ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರ ಏರ್ಪಡುವುದನ್ನು ತಪ್ಪಿಸುವ 
ಸಲುವಾಗಿ ಬಳಸು ಯತ್ನ ಮಾಡಿರುವುದು ಗಮನಾರ್ಹ. 


ರಜಾಕಾರರ ಸಮಸ್ಸೆಯ ಬಗ್ಗೆ ಟಿ. ಸಿದ್ದಲಿಂಗಯನವರ ನಿಲುವು ಮತ್ತು ಸಾಧನೆ 

1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಲೂ ಹೈದ್ರಾಬಾದ್‌ ಸಂಸ್ಥಾನದ ನೈಜಾಮರ 
ಆಡಳಿತ ಹೊಟ್ಟೆಯೊಳಗಿನ ಹುಣ್ಣಾಗಿ ಸಂಭವಿಸಿತ್ತು. ಕಾರಣ ಹೈದ್ರಾಬಾದ್‌ ನಿಜಾಮರು 
ರಹಸ್ಯವಾಗಿ ಪಾಕಿಸ್ಲಾನದ ಪರ ಧೋರಣೆಯುಳ್ಳವರಾಗಿದ್ದರು. ನಿಜಾಮರ ದಂಡಬಲದ 
ಸಚೇತಕವಾಗಿದ್ದ ಖಾಸಿಂ ರಜ್ಜಿ ನೇತೃತ್ವದಲ್ಲಿ ರಜಾಕಾರರು ಎಂಬ ಆತಂಕವಾದಿ ಪಂಗಡ ಇಡೀ 
ದೇಶದಲ್ಲಿ ಲೂಟಿ, ದರೋಡೆ, ಭಯೋತ್ಪಾದಕತೆ ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿದ್ದಿತು. 
ಹಿಂದಿನ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಗಳಲ್ಲಿ ಇವರು ಮುಗ್ಗ ಹಳ್ಳಿಗರನ್ನು ಲೂಟಿ ಮಾಡುವುದು 
ಕಿರುಕುಳಕ್ಕೊಳಗುಮಾಡುವುದು ಅವ್ಯಾಹತವಾಗಿ ನಡೆದಿತ್ತು. 


ಕಾಂಗ್ರೆಸ್‌ ಚಳುವಳಿಯನ್ನು ಮೈಸೂರು ಸಂಸ್ಥಾನದ ಹೊರಗೂ ಹಬ್ಬುವಂತೆ ಮಾಡಿದ 
ಸಿದ್ದಲಿಂಗಯ್ಯನವರಿಗೆ ಈ ನೆರೆ ರಾಜ್ಯಗಳ ಸ್ನೇಹ ಲಭ್ಯವಾಗಿತ್ತು. ಹೈದ್ರಾಬಾದ್‌ ಪ್ರದೇಶದವರಾದ 
ಶ್ರೀರಂಗಾಚಾರ್‌, ಡಾ: ಮೇಲುಕೋಟೆ, ರಾಯಚೂರು ಸ್ತಾಮಿ, ಜನಾರ್ಧನ ದೇಸಾಯಿ 
ಮುಂತಾದವರು ಈ ಸಮಸ್ಯೆಯನ್ನು ಮೈಸೂರು ಕಾಂಗ್ರೆಸಿನ ಮುಂದೆ ಒಡ್ಡಿ ಪರಿಹಾರವನ್ನು 
ನಿರೀಕ್ಷಿಸಿದರು. 

ಈ ರಜಾಕಾರರು ಬೆಂಗಳೂರು ನಗದರಲ್ಲೂ ದುಷ್ಕೃತ್ಯಗಳಲ್ಲಿ ತೊಡಗಿದ್ದರು. ಹೆಚ್ಚಾಗಿ 
ಮುಸ್ಲಿಂ ಜನಸೆಂಖ್ಯೆಯಿದ್ದ ನರಸಿಂಹರಾಜ ರಸ್ತೆಯ ಅಕ್ಕಪಕ್ಕದ ಪ್ರದೇಶ ಅವರ ಚಟುವಟಿಕೆಯ 
"ಂದ್ರವಾಗಿತ್ತು. ಇಲ್ಲಿ ರಾತ್ರಿ ಇಡೀ ತೆರೆದಿರುತ್ತಿದ್ದ ಸಣ್ಣ ಸಣ್ಣ ಟೀ ಅಂಗಡಿಗಳಲ್ಲಿ ಪಾಕಿಸ್ತಾನ 
ರೇಡಿಯೋ ಸುದ್ದಿಗಳು ನಿರಂತರ ಪ್ರಸಾರವಾಗುತ್ತಿದ್ದವು. ಪಾಕಿಸ್ತಾನಕ್ಕೆ ಪ್ರತ್ಯೇಕವಾಗಿ ಸ್ವಾತಂತ್ರ 


ದೊರೆತ ಸುದ್ದಿ ಈ ಪ್ರದೇಶದಲ್ಲಿ ಹೆಬ್ಬದ ವಾತಾವರಣವನ್ನುಂಟು ಮಾಡಿತ್ತು. 'ಹೈಬ್ರಾಬಾದಿನೆ 
ಖಾಸಿಂ ರಜ್ಜಿ ಮೈಸೂರು ಸಂಸ್ಥಾನದ ಮೇಲೆ ಆಕ್ರಮಣ ನಡೆಸಿ ಸ್ವಾಧೀನಪಡಿಸಿಕೊಳ್ಳಲಿರುವ 
ಸಂಚು ದಟ್ಟವಾಗಿ ಹಬ್ಬಿ oa | 

ಸರ್ಕಾರ ಕೆ.ಎಂ. ಮುನ್ಲಿ ಯವರನ್ನು ರಜಾಕಾರರ ಚಟುವಟಿಕೆಗಳನ್ನು ಗಮಬಸಿ ಸರ್ಕಾರಕ್ಕೆ 
ವರದಿ ಮಾಡಲು ಸ್ಥಳೀಯ ಪ್ರತಿನಿಧಿಯಾಗಿ ನೇಮಿಸಿತ್ತು. ಸಿದ್ದಲಿಂಗಯ್ಕನವರು ಬೆಂಗಳೂರು 
ಅರಳಿಪೇಟೆಯಲ್ಲಿದ್ದ ಕಾ ಕಾಂಗ್ರ: ಕಟೇರಿಯಿಂದ ಲಾಂಗ್‌ ಫರ್ಡ್‌ ಗಾರ್ಡ ನ್ಹ್‌ಬಿಲ್ಲಬ್ದ ತಮ್ಮಮನೆಗ 
ಪ್ರತಿದಿನ ಸಡಮುತಿನರಡು ೨ ಹೋಗುವಾಗ ನರಸಿಂಹರಾಜ ರಸ್ತೆ ಚಟುವಟಿಕೆಗಳನ್ನು ಸೂಕ್ಷ ವಾಗಿ 
ಗಮನಿಸಿದ್ದರು. ಬನೇ ದಿನೇ ಹೆಚ್ಚುತ್ತಿದ್ದ ಈ ಚಟುವಟಿಕೆಗಳ ಬಗ್ಗೆ ಮುನ್ದಿಯವರೊಂದಿಗೆ 


ವಿಚಾರ ಮಾಡಿದರು. ಮುನ್ದಿಯವರು ನರ್ದಾರ್‌ ಪಟೇಲ್‌ರೊಂದಿಗೆ ಜಲೋಚಿಸುವಂತೆ 
ಸಿದ್ಗಲಿಂಗಯ್ಯನವರಿಗೆ ಸೂಚನೆ ನೀಡಿಬರು. ಸಿದ್ದಲಿಂಗಯ್ಯ 1948ರ ನೆಫ್ರೆಂಬರ್‌ 7ರಂದು 


ಜ್‌ 


ಪಾರ್ಲಿಮೆಂಟ್‌ ಭವನದಲ್ಲಿ ಉಪ ಪ್ರಧಾನಿಗಳ ಕಛೇರಿಯಲ್ಲಿ ಸರ್ದಾರ್‌ ಪಟೇಲರನ್ನು 
ಭೇಟಿಯಾದ ಸಂದರ್ಭದಲ್ಲಿ ಉಭಯತ್ರರಿಗೂ ನಡೆದ ಸಂವಾದದ ತುಣುಕನ್ನು 
ಸಿದ್ದಲಿ ಲಿಂಗಯ್ಯನವರ ಸರಣ ಲೇಖವೆದಿಂದ ಆಯ್ದು ಇಲ್ಲಿ ಉದ್ದರಿಸಲಾಗಿದೆ: 


[<4 
ವ 3 ನಿ y 
ಸಿದ್ದಲಿಂಗಯ್ಯ: “ಸರ್ದಾರರೆ, ನೀವು ತಪುಗಳ ಸರಮಾಲೆಯನ್ನೇ: ಕಟ್ಟುತ್ತಿದ್ದಾರಿ.” 
ಸರ್ದಾರ್‌ ಪಟೇಲ್‌: “ಅವು ಯಾವುವು 


ಸಿದ್ದಲಿಂಗಯ್ಯ “ಮೊದಲನೆಯದಾಗಿ ದೇಶದ ವಿಭಜನೆ” 


ಸರ್ದಾರ್‌ ಪಟೇಲ್‌: “ಅದಾಗದಿದ್ದರೆ ಬ್ರಿಟಿಷರು ದೇಶ ಬಿಟ್ಟು ಹೋಗುತ್ತಿರಲಿಲ್ಲ. ನಮಗೆ 
ಸ್ವಾತಂತ್ರ್ಯವೂ ಇಲ್ಲ : ಮತ್ತೇನು ?” 


ನ 


ಸಿದ್ದಲಿಂಗಯ್ಯ “ಕಾಶ್ಮೀರ ಸಮಸ್ಯೆಯ ಬಗ್ಗೆ ತಪ್ಪು ಮಾಡಿದಿ” 


[ 


Us 


ಸರ್ದಾರ್‌ ಪಟೇಲ್‌; “ಅದು ಜವಾಹರರ ತಪ್ಪ, ನನ್ನದಲ್ಲ, ಅವರನ್ನೇ ಕೇಳು” 


kK 


ಹ 64 A $. 
ಸಿದ್ದಲಿಂಗಯ್ದ “ಈಗ ನೀವು ಇನ್ನೊಂದು ತಪ್ಪ ಮಾಡುತ್ತಿದ್ದೀರಿ : ರಜಾಕಾರರ ಚಟುವಟಿಕೆಗಳು 


ಸ 
ನಾಂಗಿ ೧೧ ಸರ್‌ 2 ಫಿ TN ಮ ಸಿಖ 
ಇಡೀ ದಕ್ಷಿಣದಲ್ಲಿ ಬಿಸಿಯನ್ನುಂಟು ಮಾಡುತಿವೆ. ದಕ್ಷಿಣದೆಲ್ಲೊಂದು ಪಾಕಿಸ್ತಾನ ಸೃಷ್ಟಿಯಾಗುವುದಕ್ಕೆ 
ps ಲಗ ಗುಜ 
[a As 


ಎಜಿ, ಗ ಒಬಿ RN 
ಮೇ ಹೊಜಣಗಾಶರಾಗುತೀೀರಿ. 


ಡನೆ ಮೈಸೂರು ಕಾಂಗ್ರೆಸ್‌ನ ವೆ MAN 
ರಾಯರನ್ನು ಕರೆತರಲು « ಅನುಮತಿ ಪಡೆದುಕೊಂಡು ಭಾನುವಾರ ಸರ್ದಾರರ ಮನೆಗೆ ಹೋದರು. 


ರಲು 


ಪುತಿಭಾವಂಶ ಸಂಸದೀಯ ಪಟು 69 


ಆ ಮನೆಯ ವರಾಂಡಲ್ಲಿ ಸುತ್ತಲೂ ಸುಮಾರು 30 ಜನ ರಾಜಕುಮಾರರು ರತನ್‌ ಕುರ್ಚಿಗಳಲ್ಲಿ 
ಸರ್ದಾರರ ಕರೆಗಾಗಿ ಕಾಯುತ್ತಾ ಕುಳಿತಿದ್ದರು. ಸಿದ್ದಲಿಂಗಯ್ಯ ಮತ್ತು ರಾಮಚಂದ್ರ ರಾಯರನ್ನು 
ಒಳಗೆ ಕರೆದೊಯ್ಯಲಾಯಿತು. ಸರ್ದಾರರು ತಮ್ಮಮಂಚಿದ ಮೇಲೆ ಕುಳಿತಿದ್ದರು. ಅಲ್ಲಿ ಒಂದು 
ರತನ್‌ ಕುರ್ಚಿ ಮಾತ್ರವಿತ್ತು. ಸಿದ್ದಲಿಂಗಯ್ಯ ಪಟೇಲರ ಮಂಚದ ಮೇಲೆ ಕುಳಿತರು. ರಾಮಚಂದ್ರ 
ರಾವ್‌ ರತನ್‌ ಕುರ್ಚಿಯ ಮೇಲೆ ಕುಳಿತರು. 

ಸರ್ದಾರ್‌ ಸಂತೋಷತುಂದಿಲರಾಗಿದ್ದು ಮುಖದಲ್ಲಿ ಮುಗುಳ್ನಗೆ ಸೂಸುತ್ತಿತ್ತು. ಚಹಾ 
ಉಪಚಾರವಾದನಂತರ ಸುಮಾರು ಹತ್ತು ನಿಮಿಷ ಕಾಲ ಕುಶಲಮಾತುಕತೆಯಾಯಿತು. ಪಟೇಲರು 
ಸಿದ್ದಲಿಂಗಯ್ಕನವರನ್ನು ಕುರಿತು ಕೇಳಿದರು. 


ಸರ್ದಾರ್‌: “ನೀನು ಊರಿಗೆ ಯಾವಾಗ ಹೊರಡುವವನಿದ್ದೀಯ 4 


ಸಿದ್ಧಲಿಂಗಯ್ಯ “ನನಗಿಲ್ಲೇನೂ ಬೇರೆ ಕೆಲಸವಿಲ್ಲ. ನಿಮ್ಮ ಪುತ್ರಿ ನಿಲ್ಲಲು ಹೇಳಿದ್ದರಿಂದ ನಾನಿಲ್ಲಿ 
ಉಳಿದೆನಷ್ಟೆ” 


ಸರ್ದಾರ್‌: “ಎಲ್ಲವೂ ವ್ಯವಸ್ಥೆಯಾಗಿದೆ. ನೀನಿನ್ನು ಹೊರಡಬಹುದು” 


ಇಬ್ಬರೂ ಮುಂಬಯಿಗೆ ಹೊರಟು ಬಂದರು. ಮಾರನೇ ದಿನವೇ ಹೈದರಾಬಾದಿನಲ್ಲಿ 
ಪೊಲೀಸ್‌ ಕಾರ್ಯಾಚರಣೆ ಜರುಗಿದ ಸುದ್ದಿ ಜನಜನಿತವಾಗಿತ್ತು. 

ಸಿದ್ದಲಿಂಗಯ್ಯನವರ ದಿಟ್ಟತನಕ್ಕೆ ಈ ಪ್ರಸಂಗ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. 
ಇವರ ಸಹವರ್ತಿಗಳಾಗಿದ್ದ ಆರ್‌.ಆರ್‌. ದಿವಾಕರ್‌ರವರು ಹೇಳುವಂತೆ ಇತರರಿಗೆ ಸೂಚ್ಛವಾಗದ 
ಪರಿಣಾಮಗಳನ್ನು ಮೊದಲೇ ಅರಿಯುವ ತೀಕ್ಷ್ಮಬುದ್ದಿ ಸಿದ್ದಲಿಂಗಯ್ಕನವರಲ್ಲಿತ್ತು. 


ಧ್ವಜ ಸತ್ಕಾಗ್ರಹದ ಬಗ್ಗೆ ಪಂಡಿತ್‌ ನೆಹ್ರೂ ಮತ್ತು ಮಹಾತ್ನಾಜೀಯವರೊಂದಿಗೆ 
ಸಿದ್ದಲಿಂಗಯ್ಯನವರ ಸ್ವಾತಂತ್ರ ಸಂಗ್ರಾಮ ಎರಡು ಆಯಾಮಗಳುಳ್ಳದ್ದಾಗಿತ್ತು. ಒಂದು 
ಬ್ರಿಟಿಷರಿಂದ ದೇಶದ ಸ್ವಾತಂತ್ರ ಮತ್ತೊಂದು ದೇಶೀ ರಾಜರಿಂದ ಸಂಸ್ಥಾನಗಳ ಪ್ರಜೆಗಳ 
ಸ್ವಾತಂತ್ರ. ಇವೆರಡು ಒಂದಕ್ಕೊಂದು ಪೂರಕವೆಂಬುದನ್ನು ಸಿದ್ದಲಿಂಗ ಕುನವರು ಚೆನ್ನಾಗಿ 
ಮನಗಂಡಿದ್ದರು. ರಾಷ್ಟ್ರದ್ದಜ ಈ ಎರಡನೇ ತೆರನ ದಾಸ್ಯಮುಕ್ತಿಗಾಗಿ ಸಾಧಿಸಬೇಕಾದ ಪ್ರಜಾ 
ಸ್ವಾತಂತ್ರದ ಕುರುಹಾಗಿತ್ತು. ಅಂತೆಯೇ ಮೈಸೂರು ದ್ವಜ ಸಾಂಸ್ಥಾನಿಕ ಆರಸೊತ್ತಿಗೆಯ 
ಸರ್ವಾಧಿಕಾರದ ನಿಶಾನೆಯಾಗಿತ್ತು. ಮೈಸೂರು ಧ್ವಜದೊಂದಿಗೆ ತಿವರ್ಣ ದ್ವಜವನ್ನು ಕಾರಿಸುವುದು 
ಅರಸರ ದೃಷ್ಟಿಯಲ್ಲಿ ಘೋರಾಪರಾಧ. ಆದರೆ, ಸರ್ಕಾರ ಸಂಸ್ಥಾನದ ಪ್ರಜೆಗಳಿಗೆ 
ಜವಾಬ್ದಾರಿಯುತವಾಗಿರಬೇಕೆಂಬುದು ಪ್ರಜೆಗಳ ಮೂಲಭೂತ ನಾಗರೀಕ ಹೆಕ್ಕಿನ ವಿಚಾರ. 
ಮೈಸೂರಿನ ಶ್ರೀಮಾನ್‌ ಮಹಾರಾಜರು ವ್ಯಕ್ತಿಶಃ ದಯಾಳುಗಳು ಪ್ರಜಾಹಿತಪರರು. 
ಈ ಗುಣಗಳಿಂದಾಗಿ ಮಹಾತ್ಮಗಾಂಧೀಜಿಯವರ ಪ್ರೀತ್ಯಾದರಗಳಿಗೆ ಪಾತ್ರರಾಗಿದ್ದರು. ಅಂತಹವರ 
ವಿರುದ್ಧ ಹೋರಾಟ ಏಕೆಂಬ ಪ್ರಶ್ನೆ ಅನೇಕರ ಮನಸ್ಪನ್ನು ಕಾಡಬಹುದು. 
ಆರ್‌.ಆರ್‌. ದಿವಾಕರರು ಗ್ರಹಿಸಿದ್ದಂತೆ ಇತರರಿಗೆ ಇದೇ ಸುಯೋಗ ಎನ್ನುವಷ್ಟು ಅಭ್ಯಾಸವಾಗಿ 
ಹೋಗಿದ್ದ ವ್ಯವಸ್ಥೆಯಲ್ಲಿ ದಾಸ್ಕದ ಎಳೆಗಳನ್ನು ಗುರುತಿಸಿದ ಸೂಕ್ಷ್ಮಮತಿಯಾಗಿದ್ದರು ಸಿದ್ದಲಿಂಗಯ್ಯ. 


A6S-6 


70 ಟ.ಸಿದ್ದಲಿಂಗಯ್ಸ 


ಮಹಾರಾಜರಿಗೂ ಪ್ರಜೆಗಳಿಗೂ ನಡುವೆ ಕಂದಕವಾಗಿ ಪರಿಣಮಿಸಬಹುದಾದ ದಿವಾನರ 
ಮಧ್ಯವರ್ತಿ ಆಳ್ವಿಕೆಯ ಪಿಡುಗನ್ನು ಬಹುಶಃ ಜನರು ಗ್ರಹಿಸಲಾರರು. ಸಿದ್ದಲಿಂಗಯ್ಯನವರಿಗೆ 
ಇದು ಮಹಾರಾಜರ ಅಥವಾ ದಿವಾವರ ವೈಯಕ್ತಿಕ ಗುಣಸ್ವಭಾವಗಳ ಪ್ರಶ್ನೆಯಾಗಿರಲಿಲ್ಲ. 
ಒಂದು ವ್ಯವಸ್ಥೆಯ ಪ್ರಶ್ನೆಯಾಗಿತ್ತು. ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಪ್ರಜಾ ಶೋಷಕವಾಗಿ 


[ey Ke 


ಪರಿಣಮಿಸಬಾರದೆಂಬುದು ಅವರ ಸಾಮಾಜಿಕ ಕಳಕಳಿ ಸ್ವರೂಪವಾಗಿತ್ತು. 


ರಾಷ್ಟ್ರ ನಾಯಕರು ಈ ತತ್ವವನ್ನು ಒಪ್ಪೆವವರಾಗಿದ್ದರು. ಆದರೆ ಸಂಸ್ಥಾನಗಳೆ ಮಟ್ಟದಲ್ಲಿ 
ದೇಶೀ ರಾಜರುಗಳ ವಿರುದ್ಧಹೋರಾಡಿ ಸ್ವಾತಂತ್ರ ,ವನ್ನು ಗೆಲ್ಲುವ ಶಕ್ತಿ ಸಂಸ್ಥಾನದ ಪ್ರಜೆಗಳಿಗೆ 
ಇದೆ ಎಂಬ ಬಗ್ಗೆ ಅವರುಗಳಿಗೆ ಭರವಸೆ ಇರಲಿಲ್ಲ. ಸಂಘಟನೆ ಒಳಗಿನಿಂದ ಆಗಬೇಕಾಗಿದ್ದು 
ಇಂಥ ಹೋರಾಟಗಳನ್ನು ರಾಷ್ಟ್ರಮಟ್ಟದಲ್ಲಿ ನಿಯಂತ್ರಿಸುವುದು ಜವಾಬ್ದಾರಿಯ ಪ್ರಶ್ನೆಯಾಗಿತ್ತು. 
ಆದ್ದರಿಂದಲೇ ಗುಜರಾತಿನ ಹರಿಪುರದಲ್ಲಿ ನಡೆದ ಕಾಂಗ್ರೆಸ್‌ ಅಧಿವೇಶನದಲ್ಲಿ (ಫೆಬ್ರವರಿ 1938) 
ಸಂಸ್ಥಾನಗಳಲ್ಲಿ ನಡೆಯುವ ರಾಜಕೀಯ ಚಟುವಟಿಕೆಗಳಿಗೆ ರಾಷ್ಟ್ರೀಯ ಕಾಂಗ್ರೆಸಿನ ಹೆಸರನ್ನು 
ಉಪಯೋಗಿಸಬಾರದೆಂಬ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಇದು ಸಿದ್ದಲಿಂಗಯ್ಯನವರು 
ಮೈಸೂರು ಸಂಸ್ಥಾನದಲ್ಲಿ ಕಾಂಗ್ರೆಸ್‌ ಮಂಡಳಿ ವತಿಯಿಂದ ನಡೆಸಬೇಕೆಂದಿದ್ದ ಚೆಳುವಳಿಗೆ 
ಬಾಧಕವಾಗಿತ್ತು. 
ಮೈಸೂರಿನಲ್ಲಿ ಇತರ ದೇಶೀಯ ಸಂಸ್ಥಾನಗಳಿಗಿಂತಲೂ ಪರಿಸ್ತಿತಿ ಬೇರೆಯಾಗಿತ್ತು. 
ಸಿದ್ದಲಿಂಗಯ್ಯನೆವರ ನೇತೃತ್ವದಲ್ಲಿ ಇಲ್ಲಿನ ಕಾಂಗ್ರಸ್‌ ಬಲಯುತವಾಗಿ ವ್ಯವಸ್ಥೆಗೊಂಡಿತ್ತು 
ಅಲ್ಲಿಯವರೆಗೆ ಕಾಂಗ್ರೆಸ್‌ ಚಟುವಟಿಕೆಗಳನ್ನು ಬೆಂಬಲಿಸದಿದ್ದ ಪ್ರಜಾಪಕ್ಷ ಅಕ್ಟೋಬರ್‌ 1937ರಲ್ಲಿ 
ಅಖಿಲ ಭಾರತ ಕಾಂಗ್ರೆಸಿನಲ್ಲಿ ವಿಲೀವವಾಗಿತ್ತು. ಈ ವರ್ಚಸ್ಥಿನಿಂದಾಗಿ ಪ್ರಜಾಪ್ರತಿನಿಧಿ ಸಬೆಯಲ್ಲಿ 
ನಾಯ ವಿಧಾಯಕ ದಿಸೆಯಲ್ಲಿ ಕಾಂಗ್ರಸ್‌ ಪಕ್ಷಕ್ಕೆ ಪ್ರಚಂಡ ಬಹುಮತ ದೊರೆತಿತ್ತು. ಸಂಸ್ಥಾನದಲ್ಲಿ 
ಜವಾಬ್ದಾರಿಯುತ ಸರ್ಕಾರ ಸ್ಥಾಪಣೆಗೆ ಕಾಲ ಪರಿಪಕ್ಷವಾಗಿತ್ತು. ಆದರೆ ಈ ಚಳುವಳಿಗೆ ಹರಿಷೆರ 
ನಿರ್ಣಯ ವಿರೋಧವಾಗಿತ್ತು. ಪ್ರಮುಖ ರಾಷ್ಟನಾಯಕರಾದ ಮಹಾತೆಗಾಂಧಿ, ಜವಾಹರಲಾಲ್‌ 
ನೆಹೆರು ಮತ್ತು ಸರ್ದಾರ್‌ ಪಟೇಲ್‌ ಇವರುಗಳನ್ನು ಇಂತಹೆ ಚಳುವಳಿಗೆ ಒಪ್ಪುವಂತೆ ಮಾಡುವ 
ಭಾರ ಸಿದ್ದಲಿಂಗಯ್ಯನವರ ಮೇಲೆ ಬಿದ್ದಿತು. ಈ ಸನ್ನಿವೇಶದಲ್ಲಿ ಸಿದ್ದಲಿಂಗಯ್ಯನವರ 
ಜವಾಹರಲಾಲರ ಜೊತೆ ಹಾಗೂ ಗಾಂಧೀಜೀಯವರ ಜೊತೆ ವಡೆಸಿದ ಸಂವಾದದ 
ಉದಧ್ದೃತ ಭಾಗಗಳು ಇಲ್ಲಿವೆ: 


ಟಿ.ವಿಸ್‌ಃ ಒಳ್ಳೆಯದು, ನೆಹರೂಜಿ, ಕಾಂಗ್ರೆಸ್ಸಿನಲ್ಲಿ ಸೇರುವುದಕ್ಕೂ 
ಸ್ಥಾತಂತ್ರ್ಯ ಚಳುವಳಿಯಲ್ಲಿ ಧುಮುಕುವುದಕ್ಕೂ ಇಂದಿನವರೆಗೆ ಕಾಂಗೆಸ್ಸು 
ಪ್ರೋತ್ಸಾಹಿಸುತ್ತಾ ಬಂದಿದ್ದು ಈಗೇಕೆ ಅವರ ಕೈ ಬಿಡುತ್ತಿದೆ ? 

ಪಂ. ನೆಹರು: ಕಾಂಗೆಸ್ಸಿನ ಎದುರು ಬಂದಿರುವ ನಿರ್ಣಯದ ಸಂಪೂರ್ಣ 
ಹೊಣೆಯು ವನ್ನದು. ಅದಕ್ಕಾಗಿ ವಾನು ದಿನಗಳನ್ನೂ ರಾತ್ರಿಗಳನ್ನೂ ವಿಚಾರ 


[3 


ಪ್ರತಿಭಾವಂತ ಸಂಸದೀಯ ಹೆಟು 71 


ಮಾಡುತ್ತಾ ಕಳೆದಿದ್ದೇನೆ. ಈ ನಿರ್ಣಯದಿಂದ ಎಲ್ಲ ದೇಶೀಯ ರಾಜ್ಯಗಳ 

ಸಂಸ್ಥೆಗಳು ಬಲಗೊಂಡು ಚೈತನ್ಯ ಹೊಂದುವಂತಾಗುವುದು. 

ಟಿ.ಎಸ್‌: ಈ ನಿರ್ಣಯಕ್ಕೆ ಸರ್ದಾರ್‌ ಪಟೇಲರೇ ಜವಾಬ್ದಾರರೆಂದು 

ನನ್ನ ಭಾವನೆ ಇದೆ. 

ಪಂ. ನೆಹರು: ಕಾಂಗೆಸ್ಸಿನಲ್ಲಿ ಸರ್ದಾರರು ಅತ್ಯಂತ ವರ್ಚಸ್ಸಿಯಾಗಿದ್ದು 

ಅತ್ಮಧಿಕ ಬಲ ಸಂಪನ್ನರಾಗಿದ್ದಾರೆಂಬುದನ್ನು ನೀವು ಅರಿತುಕೊಳ್ಳಬೇಕು. 

ಟಿ.ಎಸ್‌: ಕಾಂಗ್ರೆಸ್ಸಿಗರಾದ ನಮ್ಮ ವಿಷಯದಲ್ಲಿ ನಮ್ಮ ದಿವಾನರಾದ 

ಸರ್‌ ಮಿರ್ಜಾರವರು ಏನೆಂದು ಬಾವಿಸಿಯಾರು ? 

ಷಂ. ನೆಹರು: ದಿವಾನ್‌ ಮಿರ್ಜಾರವರು ಸದಾ ನಿಮ್ಮ ಮೆದುಳಿನಲ್ಲಿ 

ತುಂಬಿಕೊಂಡಿರುವರೆಂಬುದು ನನೆಗೆ ಗೊತ್ತು.” 

ಇಲ್ಲಿಂದ ಮುಂದೆ ಸಂವಾದವನ್ನು ಮುಂದುವರೆಸಲು ಜವಾಹೆರಲಾಲರು ಇಚ್ಛಿಸಲಿಲ್ಲ. 

ಆದರೆ ಮೈಸೂರು ಸಂಸ್ಥಾನದ ಪ್ರತಿನಿಧಿಗಳ ಪ್ರಯತ್ನ ಅಲ್ಲಿಗೇ ನಿಲ್ಲಲಿಲ್ಲ. ಈ ಮಧ್ಯೆ ಹರಿಪುರದ 
ನಿರ್ಣಯ ಏರ್ಪಡುತ್ತಲೇ ಮೈಸೂರು ದಿವಾನರು ರಾಜಕೀಯ ಸುಧಾರಣಾ ಸಮಿತಿಯೊಂದನ್ನು 
ನೇಮಿಸಿದ್ದರು. ಇದರಲ್ಲಿ ಭಾಗವಹಿಸಲು ಕಾಂಗ್ರೆಸ್‌ ಸದಸ್ಯರಿಗಿದ್ದ ಆತಂಕಗಳು ದಿವಾನರಿಗೆ 
ತಿಳಿದಿದ್ದವು. ಇದೇ ಅವರ ರಾಜನೀತಿ ಕೌಶಲವಾಗಿತ್ತು. ಸಿದ್ದಲಿಂಗಯ್ಯನವರು 1938ರ ಮಾರ್ಚ್‌ 
22ರಂದು ಗಾಂಧೀಜೀಯವರನ್ನು ಭೇಟಿ ಮಾಡಿದಾಗಿನ ಸಂವಾದ ಹೀಗಿದೆ: 


"ಮ. ಗಾಂಧಿ: ಮೃಸೂರು ಕಾಂಗ್ರೆಸ್‌ ಹೆಸರಿಗೆ ಅಭ್ಯಂತರವಿಲ್ಲ. ಆದರೆ 
ದ್ವಿಸದಸ್ಯತ್ವದ ಷರತ್ತು ಸರಿಯಲ್ಲ. ಅದರಿಂದ ಅಖಿಲ ಭಾರತ _ಕಾಗ್ರೆಸ್‌ 
ಮೈಸೂರು. ವ್ಯವಹಾರದಲ್ಲಿ ಅಪಮಾರ್ಗದಲ್ಲಿ ಪ್ರವೇಶ ಮೂಡಿಸಿದಂತಾಗುತ್ತದಿ. 
ಹೆರಿಪುರದಲ್ಲಾದ ನಿರ್ಣಯಕ್ಕೆ ಈ ಷರತ್ತು ವಿರೋಧವಾಗುತ್ತದೆ.” 

ಹೀಗೆ ಹೇಳಿ ಶ್ರೀ ಸಿದ್ದಲಿಂಗಯ್ಯನವರ ಕಡೆಗೆ ಹೊರಳಿ, 
“ಮ. ಗಾಂಧಿ: ಒಳ್ಳೆಯದು. ಒಂದು ಹೋರಾಟಕ್ಕೆ ಮೈಸೂರಿನಲ್ಲಿ ನಿಮ್ಮ 
ಬಲವೆಷ್ಟು ? 
ಟಿ.ಎಸ್‌; ನಾವು ಸಭೆಗಳನ್ನು ನಡೆಸಿದಾಗ ಸಹಸ್ರಾರು ಜನರು ನಮ್ಮ 
ಭಾಷಣ ಕೇಳಲು ಬರುತ್ತಾರೆ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಸಹಸ್ರಾರು 
ಜನರು ಸತ್ಕಾಗ್ರಹಕ್ಕೆ ಸಿದ್ದರಿದ್ದಾರೆ. ಜೈಲಿಗೆ ಹೋಗಲು ತಯಾರಿದ್ದಾರೆ. 
ಮ. ಗಾಂಧಿ: ಸುಮನ್ಸೆ ಜನರು ಗುಂಪು ಕೂಡಿದರೆ ಏನೂ ಆಗದು. ಹರಿಪುರದ 
ಅ.ಭಾ. ಕಾಂಗ್ರೆಸ್‌ ಅಧಿವೇಶನ ನೋಡುವುದಕ್ಕೂ ಮುಖಂಡರ ಭಾಷಣ 
ಕೇಳುವುದಕ್ಕೂ ಅನೇಕ ಲಕ್ಷ ಜನ ಸೇರುತ್ತಿದ್ದರು. ಆದರೆ ಕೆಲವೇ ಜನ ಪೋಲೀಸರು 


72 ಟಿ.ಸಿದ್ದಲಿಂಗಯ್ದ 


“ 'ಾಶಿ ಸಮೇತ ಬಂದು ಚದುರಿಸಲು ಶುರು ಮಾಡಿದರೆ ಅವರೆಲ್ಲ ಅಲ್ಲಿ 
ಫೆ ಲ್ಬುತ್ತಿದ್ದರೇನು 2 
ಟಿ.ಐಸ್‌: ಆದರೆ ಬಾಪೂಜಿ, ಮೈಸೂರಿನಲ್ಲಿ ಒಂದು ಚಳುವಳಿ 
-. ಯಶಸ್ವಿಯಾಗಿ ನಡೆಸಲು ನಮಗೆ ಸಾಕಷ್ಟು ಶಕ್ತಿ ಇದೆ. 
7 ಮ. ಗಾಂಧಿ: ಮಹಾರಾಜರನ್ನು ಉರುಳಿಸಲಿಕ್ಕೂ ದಿವಾನರನ್ನು ವಜಾ 
ಮಾಡುವುದಕ್ಕೂ ನಿಮಗೆ ಶಕ್ತಿ ಸಾಕಷ್ಟಿದೆಯಲ್ಲವೆ ?” ಎಂದು ಹಗುರಾಗಿ ಕೇಳಿದರು. 

ಈ ಪ್ರಶ್ನೆ ಕೇಳಿದಕೂಡಲೇ ಸರ್ದಾರ ಪಟೇಲ, ಆಚಾರ್ಯ ಕೃಪಲಾನಿ, ಮಹದೇವ 
ದೇಸಾಯಿ ಮತ್ತು ಬಾಬು ರಾಜೇಂದ್ರ ಪ್ರಸಾದರು ಗಟ್ಟಿಯಾಗಿ ನಕ್ಕುಬಿಟ್ಟರು, 
ಶ್ರೀ ಸಿದ್ದಲಿಂಗಯ್ಯನವರಿಗೆ ಈ ಪ್ರಶ್ನೆಯಲ್ಲಿಯ ದ್ದನಿ ಲಕ್ಷ್ಯಕ್ಕೆ ಬರಲಿಲ್ಲ. ಹೋರಾಟದ ವಿನಃ 
ಜವಾಬ್ದಾರಿ ಸರ್ಕಾರ ದೊರಕುವುದು ಸಾಧ್ಯವಿಲ್ಲವೆಂಬ ದೃಢ ನಿರ್ಧಾರಕ್ಕೆ ಅವರು 
ಬಂದುಬಿಟ್ಟಿದ್ದರಿಂದ ಅವರು ಈ ಪ್ರಶ್ನೆಗೆ ಗಂಭೀರವಾಗಿಯೇ ಕೆಳಗಿನಂತೆ ಉತ್ತರಿಸಿದರು. 

ಟಿಎಸ್‌: ನಿಜ ಬಾಪೂಜಿ, ಮಹಾರಾಜರನ್ನು ಇಳಿಸಲಿಕ್ಕೂ ದಿವಾನರನ್ನು 
, ವಜಾ ಮಾಡಲಿಕ್ಕೂ ಸಾಕಷ್ಟು ಶಕ್ತಿ ಇದೆ. 

ಮಹಾತಾಗಾಂದಿಯವರ ಈ ಹಾಸ್ಯದ ಮಾತನ್ನು ಸಿದ್ದಲಿಂಗಯ್ಯನವರು ಗಂಭೀರವಾಗಿ 
ಪರಿಗಣಿಸಿದರು. ಹಾಗಾಗಿ ಅವರು ಗಾಂಧೀಜೀಯವರ ಪ್ರಶ್ನೆಗೆ ಉತ್ತರವಾಗಿ: 

“ನಿಜ ಬಾಪೂಜಿ, ಮಹಾರಾಜರನ್ನು ಇಳಿಸಲಿಕ್ಕೂ, ದಿವಾರನ್ನು ವಜಾ ಮಾಡಲಿಕ್ಕೂ 
ಸಾಕಷ್ಟು ಶಕ್ತಿ ಇದೆ” ಎಂದು ದಾರ್ಟ್ಯ್ಯದಿಂದ ಹೇಳಿದರು. ಗಾಂಧೀಜಿಯವರು “ಮೈಸೂರಿನಲ್ಲಿ 
ನಿಮ್ಮ ಸಹಕಾರವು ಅವಶ್ಯವೆಂದೂ ಅತಿಮೌಲ್ಲವೆಂದೂ ಸರ್ಕಾರವು ಕೂಡ 
ಭಾವಿಸುವಂತಾಗಬೇಕು. ಸರ್ಕಾರವು ನಿಮ್ಮಸಹಾಯ ಸಹಕಾರಗಳಿಲ್ಲದೆ ಏಕಾಕಿಯಾಗಿ ಏನನ್ನೂ 
ಮಾಡಲು ಸಾಧ್ಯವಿಲ್ಲವೆಂಬುದನ್ನು ನಿಮ್ಮಕಾರ್ಯದಿಂದ ನೀವು ತೋರಿಸಬೇಕು. ನಿಮ್ಮಸಹಕಾರ 
ಅಪರಿಹಾರ್ಯವೆಂದು ಸರಕಾರಕ್ಕೆ ಮನದಟ್ಟು ಮಾಡಿಕೊಡಿರಿ” ಎಂದು ಹಿತೋಪದೇಶ ಮಾಡಿ 
ಕಳುಹಿಸಿಕೊಟ್ಟರು. ಸಿದ್ದಲಿಂಗಯ್ಯ ಮಹಾತ್ಸಾಜೀಯವರ ಅಭಿಪ್ರಾಯವನ್ನು ಒಪ್ಪದೇ ಅವರ 
ಸಹವರ್ತಿಗಳೊಂದಿಗೆ ಮಹಾರಾಜರನ್ನು ಅರಸೊತ್ತಿಗೆಯಿಂದ ಕೆಳಗಿಳಿಸಿ ದಿವಾನರನ್ನು ವಜಾ 
ಮಾಡುವ ಮೂಲಕವೇ ತಮ್ಮ ಕಾರ್ಯ ಸಾಧ್ಯವೆಂದು ವಾದಿಸಿದ್ದರು. 

ಇದಾದನಂತರ ಮಹಾತಾಜೀಯವರ ಸಲಹೆಯಂತೆ ಮೈಸೂರು ಚಳುವಳಿ 
ಉದ್ದೇಶಕ್ಕಾಗಿಯೇ "ಮೈಸೂರು ಕಾಂಗೆಸ್‌ ಸ್ಥಾಪಿತವಾಯಿತು. 11.4.1937ಕ್ಕೆ ಶಿವಪುರದಲ್ಲಿ 
ಧ್ವಜ ಸತ್ಯಾಗ್ರಹ ಪ್ರಾರಭಗೊಂಡು ತತ್ತರಣಾಮವಾಗಿ ಕಾಂಗ್ರೆಸ್‌ ನಾಯಕರೆಲ್ಲರೂ ಶಾಂತಿಯುತ 
ಸತ್ಯಾಗ್ರಹ ಮಾಡಿ ದಸಗಿರಿಯಾಬರು. ಅಲ್ಲಿಂದ ಮುಂದೆ ಸಂಸ್ಥಾನಗಳಲ್ಲಿ ನಡೆಯುವ ಧ್ವಜ 
ಸತ್ಯಾಗ್ರಹಗಳಲ್ಲಿ ಮೈಸೂರು ಧ್ವಜ ಮತ್ತು ಸ್ವಾತಂತ್ರ , ಧ್ವಜ ಎರಡನ್ನೂ ಹಾರಿಸುವ ಮೂಲಕವೇ 
ಸದ್ಭಾವನೆಗಳನ್ನುಳಿಸಿಕೊಳ್ಳುವ ವಿಚಾರಗಳು ನಡೆದು ಈ ನಿರ್ಣಯಗಳನ್ನು ಹೊತ್ತ ಗಾಂಧೀ 
ಸಂದೇಶಪತ್ರವನ್ನು ಭೂಪಾಳಂ ಚಂದ್ರಶೇಖರ್‌ರವರು ಜೈಲಿನಲ್ಲಿದ್ದ ಸಿದ್ದಲಿಂಗಯ್ಯನವರಿಗೆ 
ತಲುಪಿಸುವುದಿತ್ತು. ಅಷ್ಟರಲ್ಲಿ ವಿದುರಾಶ್ವತ್ನೆದ ದುರಂತ ನಡೆದುಹೋಗಿ ಈ ಸಂದೇಶ 


ಪ್ರತಿಭಾವಂತ ಸಂಸದೀಯ ಪಟು 73 


ಭೂಪಾಲಂರವರ ಬಳಿಯಲ್ಲಿಯೇ ಉಳಿದುಹೋಯಿತು. ಆನಂತರ ಭೂಪಾಲಂ 
ಮಹಾತ್ಸಾಜೀಯವರನ್ನು ಭೇಟಿ ಮಾಡಿ ಆ ಪತ್ರದ ಬಗ್ಗೆ ಕೇಳಿದಾಗ ಮಹಾತ್ನಾರವರು ಹೇಳಿದ್ದು 
“ಇನ್ನು ಇದರ ಅವಶ್ಯಕತೆ ಇಲ್ಲ' ಸಂಸ್ಥಾನದ ಪ್ರಜಾಶಕ್ತಿಯ ಪುರಾವೆ ಗಾಂಧೀಜಿಯವರಿಗೆ 
ವಿಡುರಾಶ್ವತ್ನದ ಘಟನೆಯಿಂದ ದೊರೆತಿರಲಿಕ್ಕೆ ಸಾಕು. ಸಿದ್ದಲಿಂಗಯ್ಯ ಮೈಸೂರು ಸಂಸ್ಥಾನದ 
ಪ್ರಜೆಗಳಲ್ಲಿದೆ ಎಂದು ಮಹಾತ್ಸ್ಮಾಜಿಯವರಿಗೆ ತೋರಿಸಬೇಕೆಂದಿದ್ದ ಜನ ಶಕ್ತಿ ವಿದುರಾಶ್ವತ್ನದಲ್ಲಿ 
ಪ್ರದರ್ಶನಗೊಂಡಿತ್ತು. ಇದಾದ ನಂತರದ ಬದಲಾವಣೆಗಳಲ್ಲಿ ಮೈಸೂರು ಧ್ವಜದ ಮಧ್ಯಸ್ಥಿಕೆ 
ಇಲ್ಲದೆ ಮೈಸೂರಿನಲ್ಲಿ ಸಿದ್ದಲಿಂಗಯ್ಯನವರ ಯೋಜನೆಯ ಗತಿಯಲ್ಲಿ ತಾತ್ವಿಕವಾಗಿ 
ಜವಾಬ್ದಾರಿಯುತ ಸರ್ಕಾರ ಏರ್ಪಟ್ಟಿತ್ತು. ಕಾಂಗ್ರೆಸಿನ ಸಹಕಾರವಿಲ್ಲದೆ ಸರ್ಕಾರ ನಡೆಸುವುದು 
ಸಾಧ್ಯವಿಲ್ಲವೆಂಬುದನ್ನು (ಮಹಾತಾಗ್ರಾಂಧೀಜಿಯವರ ಹಿತೋಪದೇಶ) ಕಾಂಗ್ರೆಸ್‌ ಈಗಾಗಲೇ 
ಅರಮನೆಗೆ ತೋರಿಸಿಕೊಟ್ಟಿತು. ಈ ಪ್ರಸಂಗ ಸಿದ್ದಲಿಂಗಯ್ಯನವರ ದಿಟ್ಟತನಕ್ಕೂ ಸಾಮರ್ಥ್ಯಕ್ಕೂ 
ದೃಢ ನಿಷ್ಟೆಗೂ ಹಿಡಿದ ಕನ್ನಡಿಯಾಗಿದೆ. ಸಿದ್ದಲಿಂಗಯ್ಯನವರ ಈ ಛಲವಾದ ದಿವಾನ್‌ 
ಮಿರ್ಜಾರವರ ಪೂರ್ವಾಗ್ರಹ ಪೀಡಿತ ದೃಷ್ಟಿಗೆ ಅತಿವಾದ (€೩ೀmismM) ಎನಿಸಿದ್ದರೆ 
ಆಶ್ನ್ಚರ್ಯಪಡಬೇಕಾಗಿಲ್ಲವಷ್ಟೆ. 


ಭಾರತೀಯ ಮುಸ್ಲಿಮರು - ಟಿ.ಎಸ್‌. ಅಭಿಮತ 


ಭಾರತದ ಮುಸ್ಲಿಮರ ಬಗ್ಗೆ ಸಿದ್ದಲಿಂಗಯ್ಯನವರಿಗೆ ಅಪಾರ ನಂಬಿಕೆ ಒಲವು ಇತ್ತು. 
ಅವರ ಸಮಸ್ಯೆಗಳ ಬಗ್ಗೆ ಕಳಕಳಿಯಿತ್ತು. ಪಾಕಿಸ್ತಾನದ ವಿಭಜನೆಯಾದ ನಂತರ ತಮ್ಮ 
ಸ್ವಯಿಚ್ಛಿಯಿಂದ ಭಾರತದಲ್ಲಿ ಉಳಿದುಕೊಂಡ ಮುಸ್ಲಿಮರು ಪ್ರತ್ಯೇಕತೆ ಮತ್ತು ದ್ವ - 
ರಾಷ್ಟಮನೋಭಾವಗಳನ್ನು ಬಿಟ್ಟು ಹೆಚ್ಚು ಮಂದಿ ಮುಸ್ಲಿಮರು ಅಭಿಮಾನಪೂರ್ವಕವಾಗಿ ಇಲ್ಲಿವ 
ಪ್ರಜೆಗಳಾದರೆಂದು ಸಿದ್ದಲಿಂಗಯ್ಮನವರು ಅಭಿಪ್ರಾಯಪಟ್ಟಿದ್ದಾರೆ. ಸ್ಪಾತಂತ್ರ ಹೋರಾಟದಲ್ಲಿ 
ಮುಸ್ಲಿಂ ಕಾಂಗ್ರೆಸ್ಸಿಗರು ತಮವರೇ ಆದ ಮುಸ್ಲಿಂ ಜಾತಿವಾದಿಗಳನ್ನು ಎದುರಿಸಿ ನಮ್ಮೊಡನೆ 
ನಾಡಿಗಾಗಿ ಶ್ರಮಿಸಿದ ತ್ಯಾಗ ಸೇವಾ ಮನೋಭಾವ ಅತ್ಯುತ್ತಮ ಮಟ್ಟದ್ದೆಂದು ಸಧಿಸಿದ್ದಾರೆ. 
ಅಂತಹವರು ತಮಗಾದ ಎಲ್ಲ ಅವಹೇಳನಗಳನ್ನು ತೊಂದರೆಗಳನ್ನು ಸಹಿಸಿಕೊಂಡು 
ಪರಕೀಯರೊಡನೆ ಕಾದಾಡುವಲ್ಲಿ ನಮೊಳಗೊಂದಾಗಿದ್ದುದನ್ನು ನೆನೆಯುತ್ತ ಮುಂದಿನ ರಾಜಕೀಯ 
ಬೆಳವಣಿಗೆಗಳು ಇಂತಹ ಸುಮಧುರ ಅನುಬಂಧಗಳನ್ನು ಉಳಿಸಿ ಬೆಳೆಸುವಲ್ಲಿ 
ಸಹಕಾರಿಯಾಗಲಿಲ್ಲವೆಂದು ಮರುಗಿದ್ದಾರೆ. ಈ ಸಂಬಂಧದಲ್ಲಿ ಅವರು ಸಾರ್ಜೆಂಟರುಗಳಾದ 
ಅಜರ್‌ ಆಲಿ, ಎಸ್‌.ಕೆ. ಕರೀಂಖಾನ್‌, ಓ.ಜಡ್‌. ಷರೀಫ್‌ ಮತ್ತು ಹುಸೇನ್‌ ಇವರುಗಳ 
ಬಗ್ಗೆ ವಿಶೇಷ ಗೌರವ ತೋರಿದ್ದಾರೆ. 

ಕ್ತಿಟ್‌ ಇಂಡಿಯಾ ಚಳುವಳಿಯಲ್ಲಿ ತೊಡಗಿ ಇವರೊಂದಿಗೆ ಜೈಲಿನಲ್ಲಿದ್ದ ಶ್ರೀ ಅಜರ್‌ 
ಆಲಿ ಅವರು ಸಿದ್ದಲಿಂಗಯ್ಯನವರ ಪರಮ ಗುಣಗಳನ್ನು ಅದರಲ್ಲೂ ಜಾತಿ ಭೇದಗಳನ್ನು 
ಮೀರಿದ ಅವರ ಬಾತೃತ್ವ ಧೋರಣೆಗಳನ್ನು, ಮೆಚ್ಚಿಕೊಂಡಿದ್ದಾರೆ. 1958-59ರಲ್ಲಿ 
ದೊಡ್ಡಬಳ್ಳಾಪುರದಲ್ಲಿ ಹಿಂದು ಮುಸ್ಲಿಂ ಘರ್ಷಣೆಗಳಾದ ಸಮಯದಲ್ಲಿ ಸಿದ್ದಲಿಂಗಯ್ಕನವರು 
ತಮ್ಮ ಪ್ರಾಮಾಣಿಕ ವ್ಯಕ್ತಿತ್ತದ ಬಲದಿಂದ ಈ ಘರ್ಷಣೆಗಳನ್ನು ನಿವಾರಿಸಿದುದನ್ನು ಅಜರ್‌ 


ಕಿ೨ವ 


74 ಟ.ಸಿದ್ದಲಿಂಗಯ್ಕ 


ಆಲಿ ಹೀಗೆ ನೆನಸಿಕೊಳ್ಳುತ್ತಾರೆ. “ಸಿದ್ದಲಿಂಗಯ್ಯ ದೊಡ್ಡಬಳ್ಳಾಪುರದವರೇ ಆದುದರಿಂದ ಈ 
ಉದ್ರಿಕ್ತ ಭಾವನೆಗಳನ್ನು ಶಮನಗೊಳಿಸುವ ಭಾರ ಅವರ ಮೇಲೆ ಅಧಿಕವಾಗಿತ್ತು. ನನ್ನನ್ನು 
ಅವರೊಂದಿಗೆ ಕಾರಿನಲ್ಲಿ ಕರೆದುಕೊಂಡು ಬೆಂಗಳೂರಿನ ವಿಜಯ ಕಾಲೇಜು ಬಳಿ ಇದ್ದ ಕನ್ನಡ 
ವಾಗ್ಮಿ ಖಾಸಿಂ ಸಾಬ್‌ ರವರ ಮನೆಯನ್ನು ತೋರಿಸುವಂತೆ ಕೇಳಿದರು. ಅವರು ಅಲ್ಲಿಳಿದು 
ಖಾಸಿಂ ಸಾಬ್‌ರ ಬಳಿ ಸ್ವಲ್ಪ ಹೊತ್ತು ಏನೋ ಮಾತಾಡಿದರು. ನಂತರ ಖಾಸಿಂ ಸಾಬ್‌ 
ಅವರೊಡನೆ ದೊಡ್ಡಬಳ್ಳಾಪುರಕ್ಕೆ ಬರಲು ಒಪ್ಪಿ ಎಲ್ಲರೂ ಹೊರಟೆವು. ದೊಡ್ಡಬಳ್ಳಾಪುರದಲ್ಲಿ 
ಅಲ್ಲಲ್ಲಿ ಐದು ಹತ್ತು ಜನರ ಗುಂಪುಗಳು ಗುಸುಗುಸು ಮಾಡುತ್ತಿದ್ದ ಬಿಗುವಿನ ವಾತಾವರಣವಿತ್ತು. 
ಸಿದ್ದಲಿಂಗಯ್ಯನವರನ್ನು ಮಾತಿಗೆ ಎಳೆಯಲು ಪ್ರಯತ್ನಿಸುತ್ತಿದ್ದ ಕೆಲವರಿಗೆ ಅವರು “ರಾತ್ರಿ 
ಸಾರ್ವಜನಿಕ ಸಭೆಯಾದ ನಂತರ ನಾವು ಮತ್ತೆ ಸೇರೋಣ” ಎಂದಷ್ಟೇ ಹೇಳಿದರು. 
“ಸಂಜೆ ನಡೆದ ಸಭೆಗೆ ಸಿದ್ದಲಿಂಗಯ್ಕೆ ನನಗೆ ಖಾಸಿಂ ಸಾಬರನ್ನು ಪರಿಚಯಿಸಿದರು. 
ಸಭೆಯನ್ನು ಉದ್ದೇಶಿಸಿ “ಪ್ರೀ ಖಾಸಿಂ ಸಾಬ್‌ ನಮ್ಮ ಅತಿಥಿಯಾಗಿ ಇಲ್ಲಿಗೆ ಬಂದಿದ್ದಾರೆ. 
ದಯಮಾಡಿ ಅವರ ಮಾತುಗಳನ್ನು ಕೇಳಿ” ಎಂದು ವಿನಂತಿಸಿಕೊಂಡರು. ಖಾಸಿಂ ಸಾಬ್‌ 
ಮಾತನಾಡಲು ಎದ್ದುನಿಂತಾಗ ಸಭಿಕರಲ್ಲಿ ಕೆಲವರು "ಏ ಸಾಬಿ, ಕುಳಿತುಕೊ' ಎಂದು ಕೂಗಿದರು. 
ಅದಕ್ಕೆ ಖಾಸಿಂ ಸಾಬ್‌ "ವಾಮು ಮಾತವಾಡಿದನಂತರ ಕುಳಿತುಕೊಳ್ಳುತ್ತೇನೆ' ಎಂದು 
ಹಾಸ್ಯಮಯವಾಗಿ ಹೇಳಿದಾಗ ಸಭೆಯಲ್ಲಿ ನಗು. ನಂತರ ಸುಮಾರು ಒಂದೂವರೆ ಗಂಟೆಕಾಲ 
ಖಾಸಿಂ ಸಾಬ್‌ ಮಾತನಾಡಿದರು. ಅಷ್ಟುಕಾಲವೂ ಸಭೆ ಸೂಜಿಯ ಶಬ್ದವೂ ಕೇಳುವಷ್ಟು 
ಮೌನವಾಗಿತ್ತು. ಭಾಷಣ ಮುಗಿದನಂತರ ಸಭಿಕರನೇಕರು ಖಾಸಿಂ ಸಾಬರ ಕಾಲುಗಳನ್ನು 
ಮುಟ್ಟಿ ನಮಸ್ಕರಿಸಿದರು. ಕೈ ಕುಲುಕಿ ತಮ್ಮ ಗೌರವಾಭಿಮಾನಗಳನ್ನು ಸೂಚಿಸಿದರು. ಕೆಲವರ 
ಕೈ ಜೋಡಿಸಿ "ನೀನು ದೇವತಾ ಪುರುಷ' ಎಂದೆಲ್ಲ ಕೊಂಡಾಡಿ ಆಗಿನಿಂದಲೇ ಆ ಊರಿನಲ್ಲಿ 
ಶಾಂತಿ ಸೌಹಾರ್ದ ಏರ್ಪಡುವ ಭರವಸೆಯನ್ನು ಕೊಟ್ಟರು. ಹೀಗೆ ಸಂಘರ್ಷದ ಹಾದಿಯಲ್ಲಿದ್ದ 
ಎರಡು ಜನಾಂಗವನ್ನು ಸಿದ್ದಲಿಂಗಯ್ಯನವರು ತಮ್ಮಧೀಮಂತಿಕೆಯಿಂದ ಒಂದುಗೂಡಿಸಿದರು.” 


ಈ ಘಟನೆ ಸಿದ್ದಲಿಂಗಯ್ಯನವರ ಜಾತ್ಯಾತೀತ ವ್ಯಕ್ತಿತಕ್ಕೆ ಹಿಡಿದ ಕನ್ನಡಿಯಾಗಿದೆ. 
ಸಿದ್ದಲಿಂಗಯ್ಯನವರಂತೆ ಪ್ರಾಮಾಣಿಕ ಭಾವನೆಗಳುಳ್ಳವರು ಕಾಂಗೈೆಸಿಗರಲ್ಲಿ ಅತಿ ವಿರಳವೆಂದು 
ಅಜರ್‌ ಆಲಿ ಸಧಿಸಿದ್ದಾರೆ. ಕನ್ನಡದ ಪ್ರಪ್ರಥಮ ಮುಸ್ಲಿಂ ಸಾಹಿತಿ ಶ್ರೀ ಎಸ್‌.ಕೆ. ಕರೀಂಖಾನ್‌ 
ರವರು ಸಿದ್ದಲಿಂಗಯ್ಯನವರ ಆಪ್ತೇಷ್ಟರಲ್ಲಿ ಒಬ್ಬರಾಗಿದ್ದಾರೆ. ಕಾಂಗೆಸ್‌ ಚಳುವಳಿ ಕಾಲದಲ್ಲಿ 
ಶ್ರೀ ಕರೀಂಖಾನ್‌ ರವರು ಸಿದ್ದಲಿಂಗಯ್ಯನವರ ಜೊತೆಗಿದ್ದು ಕಾಂಗ್ರೆಸ್‌ ಸಭೆಗಳಲ್ಲಿ ರಾಷ್ಟ್ರೀಯ 
ಭಾವನೆಗಳನ್ನು ಜನರಲ್ಲಿ ತುಂಬುವ ಲಾವಣಿಗಳನ್ನು ರಚಿಸಿ ಹಾಡಿ ಜನಮನವನ್ನು ಗೆದ್ದುದನ್ನು 
ಸಿದ್ದಲಿಂಗಯ್ಮನವರು ನೆನಪಿಸಿಕೊಂಡಿದ್ದಾರೆ. 


ರಾಜಕೀಯ ಶಿಷ್ಟಾಚಾರ - ಟಿ.ಎಸ್‌. ನೀತಿ 

ಸಿದ್ದಲಿಂಗಯ್ಯನವರ ಅತ್ಯಧಿಕ ಮೇರು ಗುಣವಾದ ಪ್ರಾಮಾಣಿಕತೆ, ಸಮಕಾಲೀನ 
ರಾಜಕಾರಣದಲ್ಲಿ ಅವರ ದುರ್ಬಲತೆಯಂತೆ ಕಾಣಬಂದಿದ್ಧರೆ ಆಶ್ಚರ್ಯವಿಲ್ಲ. 
ಸಿದ್ದಲಿಂಗಯ್ಯನವರನ್ನು ನಾಡ ಸೇವೆಗೆ ಸಮರ್ಪಿಸಿದ ಅವರ ಅಣ್ಣ ತಮ್ಮಂದಿರು ಕುಟುಂಬದ 


ಪುತಿಬಾವಂತ ಸಂಸದೀಯ ಪಟು K 7೨ 


ಜವಾಬ್ದಾರಿಗಳನ್ನು ತಾವು ನಿರ್ವಹಿಸಿಕೊಳ್ಳುವ ಭರವಸೆ ಇತ್ತು ರಾಜಕೀಯದಲ್ಲಿ ತನಗಾಗಲಿ 
ತಮ್ಮಕುಟುಂಬಕ್ಕಾಗಲಿ ಯಾವುದೇ ರೀತಿಯ ಸ್ವಲಾಭ ಪಡೆದುಕೊಳ್ಳಬಾರದೆಂಬ ಸಂಕಲ್ಪವನ್ನು 
ಸಿದ್ದಲಿಂಗಯ್ಯನವರಿಗೆ ಭೋಧಿಸಿದ್ದರು. ಕೊನೆಯವರೆಗೂ ಶ್ರೀಯುತರು ಅದನ್ನು ಕಾಯಾ, 
ಖಾಚಾ, ಮನಸಾ ಪಾಲಿಸಿಕೊಂಡು ಬಂದರು. 

ಶ್ರೀಯುತರು ಸಚಿವರಾಗಿದ್ದಾಗ ತನ್ನೂರಿಗ ಬರಬೇಕಾದ ಸಂದರ್ಭಗಳಲ್ಲಿ ಸಾಧಾರಣ 
ಮನುಷ್ಯರಂತೆ ಸುದ್ದಿ - ಆಡಂಬರವಿಲ್ಲದೆ ಬಂದು ಹೋಗುತ್ತಿದ್ದುದನ್ನು ಶ್ರೀ ಕೇಶವ ಅಯ್ಯಂಗಾರ್‌ 
ನೆನೆಯುತ್ತಾರೆ. ನಮ್ಮ ನಾಡಿನ ಸಚಿವರಲ್ಲಿ ಭ್ರಿಟಿಷರಂತೆ ಕೃತ್ರಿಮ ನಡವಳಿಗಳಲ್ಲಿ ತೊಡಗಿ 
ಆಡಂಬರ ಮತ್ತು ದುಂದುಗಾರಿಕೆಯಲ್ಲಿ ಮೆರೆಯುವ ಪ್ರವೃತ್ತಿ ಬೆಳೆಯುತ್ತಿರುವುದನ್ನು 
ಸಿದ್ದಲಿಂಗಯ್ಯನವರು ಖಂಡಿಸುತ್ತಾರೆ, ತಮ್ಮಸಚಿವ ಪದವಿ ಮುಗಿಯುವುದರೊಳಗೆ ದಿಢೀರ್‌ 
ಶ್ರೀಮಂತರಾಗಿ ಪರಿವರ್ತಿತರಾಗುವುದನ್ನು ನಾಚಿಕೆಗೇಡಿನ ಕೆಲಸವೆಂದಿದ್ದಾರೆ. ಅವರ ದೃಷ್ಟಿಯಲ್ಲಿ 
ಸಾರ್ವಜನಿಕ ಜೀವನದಲ್ಲಿನ ಭ್ರಷ್ಟಾಚಾರಕ್ಕೆ ರಾಜಕಾರಣಿಗಳಷ್ಟೇ ಸರ್ಕಾರಿ ಅಧಿಕಾರಿಗಳು 
ಕಾರಣರಲ್ಲ. ಸಚೆವರುಗಳು ನಾಯಕರು ತಾವು ಪ್ರಾಮಾಣಿಕರಾಗಿದ್ದರೆ ಇತರರು ಅವರನ್ನು 
ಅನುಕರಿಸುತ್ತಾರೆಂಬುದು ಅವರ ಅಭಿಮತ. 


1954ರಲ್ಲಿ ಸಿದ್ದಲಿಂಗಯ್ಯ ಮೈಸೂರಿನ ಪ್ರತಿನಿಧಿಯಾಗಿ ಕೆನಡಾದಲ್ಲಿ ನಡೆದ 
ಅಂತರರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರಷ್ಟೆ. ಈ ಪ್ರವಾಸದ ಖರ್ಚು ವೆಚ್ಚಗಳು 
ಸಾಧಾರಣವಾಗಿ ಒಬ್ಬರಿಗೆ ಹನ್ನೆರಡು ಸಾವಿರ ರೂಪಾಯಿಗಳಷ್ಟು ಬರುತ್ತಿತ್ತು. ಆದರೆ 
ಸಿದ್ದಲಿಂಗಯ್ಯ ತಮಗೆ ಪ್ರವಾಸದ ಮುಂಗಡವಾಗಿ ನೀಡಿದ್ದ ಕೇವಲ ಏಳು ಸಾವಿರ 
ರೂಪಾಯಿಗಳಲ್ಲಿ ತಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನು ಸಾವರಿಸಿ ಸರ್ಕಾರಕ್ಕೆ ಬದುಸಾವಿರ 
ರೂಪಾಯಿಗಳಷ್ಟು ಉಳಿತಾಯ ಮಾಡಿಕೊಟ್ಟರು. ಮುಂಗಡ ಪಡೆದಾಗಲೇ ಅವರು ಅಷ್ಟೇ 
ಹಣದಲ್ಲಿ ತಮ್ಮ ಪ್ರವಾಸ ಪೂರೈೆಸುವ ಸಂಕಲ್ಪ ಕೈಗೊಂಡಿದ್ದರಂತೆ. 

ಇವರು ಸಚಿವರಿಗೆ ಸಲ್ಲುವ ಮನೆ ಬಾಡಿಗೆ ನೊತ್ತವನ್ನು ಸರ್ಕಾರದಿಂದ ಪಡೆದುಕೊಳ್ಳಲಿಲ್ಲ. 
ನಮ್ಮಂತಹ ಬಡ ದೇಶದಲ್ಲಿ ಆರ್ಥಿಕ ಒತ್ತಡಕ್ಕೆ ಸಿಲುಕಿರುವ ಸರ್ಕಾರದ ವ್ಯವಸ್ಥೆಯನ್ನು ಹೆಚ್ಚಿನ 
ವೆಚ್ಚಗಳಿಗೆ ಈಡುಮಾಡದಿರುವುದೇ ತಮ್ಮ ಸಂಕೆಲ್ಪವಾಗಿತ್ತೆನ್ನುತ್ತಾರೆ. ಸಚಿವರುಗಳಾದವರು 
ಸಾರ್ವಜನಿಕ ರಂಗದಲ್ಲಿ ನ್ಯಾಯನಿಷ್ಠೆಗಳಿಂದ ಬದುಕಬೇಕೆಂದರೆ ಅವರು ತಮ್ಮ ಪರವಾದ 
ಸಾರ್ವಜನಿಕ ಸನ್ಮಾನಗಳನ್ನು ಕೊನೆಗೆ ಹಾರ, ತುರಾಯಿಗಳನ್ನೂ ಸ್ವೀಕರಿಸಬಾರದು ಎನ್ನುತ್ತ 
ಬ್ರಿಟಿಷ್‌ ಪ್ರಧಾನಿಯವರ ಲಂಡನ್‌ ನಿವಾಸವನ್ನು ಸ್ರಿಸಿಕೊಂಡು ಅವರು ಪ್ರಧಾನ ಮಂತ್ರಿಯಾಗಿ 
ಒಂದು ದೊಡ್ಡೆ ರಾಷ್ಟದ ಹೊಣೆಯನ್ನು ಹೊತ್ತಿದ್ದರೂ ಸಾಧಾರಣ ವ್ಯಕ್ತಿಯಂತೆ ಬದುಕು 
ನಿರ್ವಹಿಸುವ ರೀತಿಯನ್ನು ಮೆಚ್ಚಿಕೊಳ್ಳುತ್ತಾರೆ. 

ಸಿದ್ದಲಿಂಗಯ್ಯ ಸಚಿವರಾಗಿದ್ದಾಗ ತಮ್ಮಏಕ್ಕೆಕ ಪುತ್ರಿ ಸರೋಜಮ್ಮ ಬೆಂಗಳೂರಿನ ತಮ್ಮ 
ಸಚವ ನಿವಾಸದಿಂದ ನಗರ್ತಷೇಟೆಗೆ ಗೌರ ಪೂಜೆಗೆ ಹೋಗಿ ಬರಲು ತಂದೆಯ ಕಾರು 
ಕೇಳಿದರಂತೆ. ಆದರೆ ಸಿದ್ದಲಿಂಗಯ್ಯ "ಸರ್ಕಾರಿ ಕಾರನ್ನು ಸ್ವಂತ ಕೆಲಸಗಳಿಗೆ ಬಳಸಬಾರದೆಂದು? 
ನಿಷ್ಠುರವಾಗಿ ಹೇಳಿ ಮಗಳನ್ನು ಜಟಕಾ ಗಾಡಿಯಲ್ಲಿ ಕಳುಹಿಸಿಕೊಟ್ಟದ್ದನ್ನು ಅವರ ಆಪ್ತ 


pS ES SS SS SNS SS ENN SS NR] 3 


76 | ಟ.ಸಿದ್ದಲಿಂಗಯ್ಯ 


ರಾಜಶೇಖರ್‌ ರವರಿಗೆ ಇಂಜಿನಿಯರಿಂಗ್‌ ಕಾಲೇಜಿನಲ್ಲಿ ಸೀಟುಕೊಡುವಂತೆ ಶಿಫಾರಸ್ಸು ಮಾಡಲು 
ಆಗ ಶಿಕ್ಷಣ ಸಚಿವರಾಗಿದ್ದ ಸಿದ್ದಲಿಂಗಯ್ಯ ಒಪ್ಪದಿದ್ದುದನ್ನು ದೊಡ್ಡಬಳ್ಳಾಪುರದ ಸಂಪತ್‌ 
ಆಯ್ಕಂಗಾರ್‌ ರವರು ತಮ್ಮ ನೆನಪಿನಿಂದ ಹೇಳಿದುದನ್ನು ಇಲ್ಲಿ ಗಮನಿಸಬಹುದು. 

ಸಿದ್ದಲಿಂಗಯ್ಯ 1950ರಲ್ಲಿ ಸಚವರಾಗಿದ್ದಷ್ಟು ದಿನವೂ, ಹರಿನಾರಾಯಣ ಹೇಳುವಂತೆ, 
ತಮ್ಮಸರ್ಕಾರಿ ಸಂಬಳದಲ್ಲಿ ಒಂದುಕಾಸನ್ನೂ ತಮ್ಮ ಸ್ವಂತಕ್ಕೆ ಉಪಯೋಗಿಸದೆ ಸರ್ಕಾರದಿಂದ 
ಸಹಾಯಧನ ಬೇಡಿದ ಸಂಘ ಸಂಸ್ಥೆಗಳಿಗೆ ಕೊಟ್ಟುಬಿಡುತ್ತಿದ್ದರು. ಪ್ರವಾಸದ ಬಿಲ್ಲುಗಳಲ್ಲಿ ತಮ್ಮ 
ಯಥಾ ವೆಚ್ಚವಲ್ಲದೇ ಒಂದು ಕಾಸನ್ನೂ ನಿಯಮಗಳ ಪ್ರಕಾರ ಲಭ್ಯವಿದ್ದರೂ 
ಪಡೆದುಕೊಳ್ಳುತ್ತಿರಲಿಲ್ಲ. ಟಿ.ಎ. ಬಿಲ್ಲಿನಲ್ಲಿ ಹೆಚ್ಚಿನ ಮೊತ್ತವನ್ನು ಸರ್ಕಾರಕ್ಕೆ ಉಳಿತಾಯವೆಂದು 
ತೋರಿಸಿ ವಾಪಸು ಮಾಡುತ್ತಿದ್ದರು. ನಾಡಿಗಾಗಿ ದುಡಿದ ಅನೇಕ ದೇಶಾಭಿಮಾನಿಗಳು ಸ್ವಾತಂತ್ರಾ 
ನಂತರ ಮೂಲೆಗುಂಪಾಗಿ ಬಿದ್ದರು. ಇಂತಹ ಎಷ್ಟೋಮಂದಿ ಸಿದ್ದಲಿಂಗಯ್ಯನವರಲ್ಲಿ 
ಜೀವನೋಪಾಯ ಮಾರ್ಗಗಳನ್ನು ಕೇಳಿ ಬರುತಿದ್ದರು. ಅಂತಹವರಿಗೆ ತಮ್ಮಸ್ವಂತ ಹೆಣವನ್ನು 
ಸಹಾಯ ರೂಪವಾಗಿ ಕೊಟ್ಟು ಕಳುಹಿಸುತ್ತಿದ್ದುದನ್ನು ಕ್ಯಾಪ್ಟನ್‌ ವೇಣುಗೋಪಾಲರವರು 
ನೆನಪಿಸಿಕೊಂಡಿದ್ದಾರೆ. ತಾವು (ವೇಣುಗೋಪಾಲ) ಜೈಲಿನಲ್ಲಿದ್ದ ಕಾಲದಲ್ಲಿ ಅವರ ಸಂಸಾರದ 
ತುರ್ತು ವೆಚ್ಚಗಳನ್ನು ಸಿದ್ದಲಿಂಗಯನವರೇ ವ್ಯವಸ್ಥೆ ಮಾಡುತ್ತಿದ್ದುದಕ್ಕೆ ಅವರು ವೇಣುಗೋಪಾಲ 
ರವರಿಗೆ ಬರೆದ ಈ ಒಂದು ಪತ್ರ ಸಾಕ್ಷಿಯಾಗಿದೆ: 


“ವನ್ನ ಪಿಯ ವೇಣು, 

ನಿನ್ನ ಚೆಕ್‌ ಮತ್ತು ಪತ್ರ ಅಮ ನನ್ನ ಬದುಕನ್ನು 
ರೋಮಾಂಚನಗೊಳಿಸಿದುವು. ತಮ್ಮ ನಾಯಕರನ್ನು ನೆನಪಿಸಿಕೊಳ್ಳುವಷ್ಟು 
ಪ್ರಾಮಾಣಿಕತೆಯುಳ್ಳವರು ಇನ್ನೂ ಕೆಲವರಿದ್ದಾರೆಂದು. 

ಪ್ರಿಯ ವೇಣು, ವಾನು ಅತಿ ಪ್ರೀತಿಯುಳ್ಳವಳಾದ ಸಾವಿತ್ರಿಯನ್ನು 
ನೋಡಿಬರುವುದನ್ನು ಮರೆಯುವಷ್ಟು ವಿರಾಮಹೀನನಾಗಿದ್ದೇನೆ. ಪಾಪ, ಆಕೆ 
ನಿನ್ನನ್ನು ದೇಶಸೇವೆಗಾಗಿ ಬಿಟ್ಟುಕೊಟ್ಟಿದ್ದಾಳೆ. ಯಾವ ಹುಡುಗಿ ಇಂಥ ತ್ಯಾಗಕ್ಕೆ 
ಒಪ್ಪುವಳು ? ನಿನ್ನ ಭೂತ ಚರಿತ್ರೆಯಷ್ಟೇ ಭವಿಷ್ಯದ ಬಗೆಗೂ ನಾವೆಲ್ಲರೂ 
ಹೆಮ್ಮೆಪಡುವವರಾಗಿದ್ದೇವೆ. ನಮ್ಮಲ್ಲಿ ನೀನೂ ಶಾಮೀಲಾಗಿರುವೆಯಖಷ್ಟೆ. 

ನಮ್ಮ ನಾಡು ಇನ್ನೂ ವ್ಯವಸ್ಥಿತವಾಗಿಲ್ಲ. ಸಮಸ್ಯೆ ಮುಂತಾದವುಗಳು 
ಇನೂ ಹೆಚ್ಚುತ್ತಲೇ ಇವೆ. ಯಾವಾಗ ಪರಿಹಾರಗೊಳ್ಳುವವೋ ತಿಳಿಯದಾಗಿದೆ. 

ನನ್ನ ಮಗಳು ಸರೋಜಳನ್ನು ಸಾವಿತ್ರಿಯನ್ನು ಕರೆಶಂದು ಅವಳೊಡನೆ 
ಮಾತನಾಡಲು ಕಳಿಸುವ ಪ್ರಯತ್ನ ಮಾಡುತ್ತೇನೆ. ಈ ಸಂಜೆಯ 
ಕಾರ್ಯಕ್ರಮದಂಥ ನನ್ನ ಯಾವುದಾದರೊಂದು ಸಮಾರಂಭಕ್ಕೆ ಆಕೆಯನ್ನು 
ಕರೆದುಕೊಂಡು ಹೋಗುತ್ತೇನೆ. 


ಪಹುತಿಬಾವಂತ ಸಂಸದೀಯ ಹಟು 77 


ಈ ಮಧ್ಯೆ ನೀನು ಆಕೆಯ ಬಗ್ಗೆ ವ್ಯಥೆಪಡಬೇಡ, ದೇಶಕ್ಕೆ ನಿನ್ನ ಪೂರ್ಣ 
ಗಮನ ಅವಶ್ಯವಿದೆ. ತಾಯಿನಾಡಿನ ಕಾರ್ಯಕ್ಕೆ ಅಗತ್ಯವಾದ ಧೀಮಂತಿಕೆ 
ನಿನಲ್ಲಿದೆ. 

ನಾನು ಮತ್ತೆ ಬರೆಯುತ್ತೇನೆ. 

ಸಚಿವನಾಗಿ ನನಗೆ ಕಾರ್ಯದ ಒತ್ತಡ ಹೆಚ್ಚಾಗಿದೆ. ನಾವು ಈಗಿರುವಂತೆ 
ಒಳ್ಳೆಯದು ಮಾಡುತ್ತಿರುವೆವೋ ಕೆಟ್ಟದ್ದು ಮಾಡುತ್ತಿರುವೆವೋ ದೇವರಿಗೆ ಮಾತ್ರ 
ಗೊತ್ತು. 

ದೇವರು ನಮಗೆ ನೆರವಾಗಲಿ, ಖಂಡಿತವಾಗಿಯೂ ಅವನಿಗೆ ನಮಲ್ಲಿ 
ವಿಶ್ವಾಸವಿದೆ ಹಾಗೂ ಆತ ನಮನ್ನು ನಿರಾಶೆಗೊಳಿಸಲಾರ. ಪ್ರೀತಿ ಪಾರ್ವಕವಾಗಿ 


ನಿ 


sal 


(ಟಿ.ಸಿದ್ದಲಿಂಗಯ್ಸ)” 


ಸಿದ್ದಲಿಂಗಯ್ಯನವರು ಸಜಿವರಾಗಿದ್ದೂ ಜನಸಾಮಾನ್ಯರಲ್ಲಿ ಎಷ್ಟು ಅನುಕಂಪದಿಂದ 
ವರ್ತಿಸುತ್ತಿದ್ದರೆಂಬುದಕ್ಕೂ ಶ್ರೀ ಹರಿನಾರಾಯಣ್‌ ಅನೇಕ ನಿದರ್ಶನಗಳನ್ನು ನೀಡಿದ್ದಾರೆ. ಈ 
ಗ್ರಂಥದ ಗಾತ್ರಮಿತಿಯಿಂಬಾಗಿ ಆ ವಿಷರಗಳನ್ನು ನೀಡುವುದು ಸಾಧ್ಯವಿಲ್ಲವಾಗಿದೆ. ಸಿದ್ದಲಿಂಗಯ್ಯ 
ತಾವೇ ಹೇಳಿರುವಂತೆ ಅವರ ಕೆಲಸಗಳಿಗೆ ಶಮ್ನನ್ನು ಕಾಣಬಯಸಿ ಸಚಿವ ಕೋಣೆಗೆ ಬರುತ್ತಿದ್ದ 
ಸಾರ್ವಜನಿಕರನ್ನು ಎದ್ದುನಿಂತು ಬರಮಾಡಿಕೊಂಡು ಅವರು ನಿರಾತಂಕವಾಗಿ ವರ್ತಿಸುವ 
ವಾತಾವರಣವನ್ನೇರ್ಪಡಿಸಿ ನಂತರ ಅವರ ಅಹವಾಲುಗಳನ್ನು ಕೇಳಿ ಸೂಕ್ತ ಕ್ರಮ ! ಸಮಜಾಯಿಷಿ 
ನೀಡುತ್ತಿದ್ದರಂತೆ. ಯಾವತ್ತೂ ಅಂದಂದಿನ ಕಡತಗಳನ್ನು ಅಂದಂದೇ ವಿಲೇ ಮಾಚುತ್ತಿದ್ದುವನ್ನು 
ತಮ್ಮ ಸರಣ ಲೇಖನದ ಪಟಗಳಲ್ಲಿ ಹೇಳಿದ್ದಾರೆ. ಇಂದಿನ ರಾಜಕಾರಣಿಗಳು ಸಿದ್ದಲಿಂಗಯ್ಯ; ನವರ 
ಆದರ್ಶ "ದಲ್ಲಿ ಹತ್ತರಲ್ಲೊಂದುಭಾಗ ಅನುಸರಿಸಿದರೂ ಸಮಾಜ ಳ್ಳಿ ಹೊಂದುವುದರಲ್ಲಿ 
ಸಂಶಯವಿಲ್ಲ. 


ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರವನ್ನು ತಗ್ಗಿಸಲು ಸಿದ್ದಲಿಂಗಯ್ಯನವರು ನೀಡಿರುವ 
ಎರಡು ಸಲಹೆಗಳು:- 


(1) ಪ್ರಸ್ತುತ ಸನ್ನಿವೇಶಗಳಲ್ಲಿ ಸಚಿವರೂ ಸೇರಿದಂತೆ ಸಾರ್ವಜನಿಕ ಸೇವೆಯಲ್ಲಿರುವವರ 
ನೈತಿಕತೆಯನ್ನು ಸಂರಕ್ಷಿಸಲು ಈ ಸಾರ್ವಜನಿಕ ಸೇವಕರು ತಮ್ಮ : ಆನಿಪಾಸ್ತಿ ತೂಖ್ತೆ ಮತ್ತು 
ಅವುಗಳನ್ನು ಆರ್ಜಿಸಿದ ವಿವರಗಳನ್ನು ನೀಡುವುದು. ಮತ್ತು 

(2) ಸಾರ್ವಜನಿ ಕ ಸೇವೆಗೆ ಬರುವವರು ತಾವು ಶಿಷ್ಠಾಚಾರಿಗಳಾಗಿ ನಡೆದುಕೊಳ್ಳುವ 
ಬಗ್ಗೆ ಶಿಫಾರಸ್ಸು ಮಾಡುವ ಇಬ್ಬರು ವ್ಯಕ್ತಿಗಳ ಖಾತ್ರಿಯನ್ನು ಒದಗಿಸುವುದನ್ನು 
ಕಡ್ಡಾಯಗೊಳಿಸಬೇಕು. 


78 ಟ.ಸಿದ್ದಲಿಂಗೆಯ್ದ 


ಗಾಂಧೀವಾದ ಮತ್ತು ಟಿ.ಎಸ್‌ 
ಸ್ವಾತಂತ್ರಾ ಾನಂತರ ಮೂರುದಶಕಗಳೇ ಕಳೆದಿದ್ದುವು. ಸಿದ್ದಲಿಂಗಯ್ಕನವರು ರಾಜಕೀಯ 
ಚಟುವಟಿಕೆಗಳಿಂದ ಸಂಪೂರ್ಣ ನಿವೃತ್ತಿ ಪಡೆದಿದ್ದರು. ಆದರೂ ಬಾಡಿನ ಪರಿಸ್ಥಿತಿಗಾಗಿ 
ಜನಸಾಮಾನ್ಯರ ಅನಂತ ಕಷ್ಟಕಾರ್ಪಣ್ಯ ಗಳಿಗಾಗಿ ಅವರು ಕೊರಗು ತಪ್ಪಲಿಲ್ಲ. 
ಸ್ಹಾತಂತ್ರಾ ನಂತರದ ದಿನಗಳಲ್ಲಿ ಆ ೨ದಿಕಾರ,. ಸ್ಥಾನಮಾನ ಮತ್ತು ಹೀನದ್ರವ್ಯಗಳಗಳಿಕೆಗಾಗಿ 
ಯಾವುದೇ ಹೀನಾಯ ಮಾರ್ಗವನ್ನು ಹಡಿಯಲು ಹೇಸದ ಪ್ರವೃತ್ತಿಯನ್ನೂ ಶ್ರೀಮಂತರ ಸಿರಿತನದ 
aad ಬಚವರ ಬಡತನ ಬೆಳೆಯುತ್ತಿರುವ ವಿಪರ್ಯಾಸವನ್ನೂ ನೆನೆದು ಮರುಗಿದರು. 
ಮರಾಜ್ಯದ ಕನಸು ಕಂಡ ಮಹಾತ್ಮಾ ಗಾಂದಿಯವರಿಗಾಗಿ ಪೆಶ್ಚಾತ್ತಾಪ ಪಟ್ಟರು. ಅದರ 
ರ ಅವರ ಪ್ರಜ್ಞೆ ಪಿಸ್ತಿವೆ ಬದುಕಿನ ಮಹತ್ವದ ಬಗ್ಗೆ ಹೊರಳುತ್ರಿತ್ತು. ಅವರು 
ಮೊದಮೊದಲು ಗಾಂಧೀ ವಿರೋಧಿಯಾಗಿದ್ದುದರ ಕಂರಣ ಅನಿಚೆಸೆ ೦ಟಿರ ಶಿಸು ಪ್ರಜ್ಞೆಯಿಂದ 
ಅವರು ಹೆಚ್ಚು ಪ್ರೇರೇಪಿತರಾಗಿದ್ದದ್ದು. ಮಹಾಶಾಗಾಂಧಿಯವರ ಸತ್ಯಾಗ್ರಹ ಳುವಳಿಗಳ ಕುರಿತಾಗಿ 
ಅವಿಚೆಸೆಂಟರು ರ “ಗಾಂದೀ, ನೀವೊಬ್ರ ಸಾಧು ಪುರುಷರು ನಿಮಗೆ ಮಾನವ 
ಸ್ವಭಾವ ತಿಳಿಯದು ವೀವೀಗೆ ಜನರಿಗೆ ಕಾಯಿದೆಭಂಗ ಮಾಡುವುದನ್ನು ಹೇಳಿಕೊಟ್ಟರೆ ಮುಂದೆ 
ಸನರಲ್ಲಿ ಅದೇ ಅಬ್ಯಾಸ ಮ ಪ್ರಜಾ ಸರ್ಕಾರದಲ್ಲಿ ಅವರು ಸರ್ಕಾರದ ವಿರುದ್ಧ ತಿರುಗಿ 
ಬೀಳುವೆಂತಾಗುತ್ತದೆ” ಎಂದು ಹೇಳುತ್ತಿದ್ದುದನ್ನು ನೆನಪಿಸಿಕೊಂಡು ನಮ್ಮ ಪ್ರಜಾಸತ್ತೆಯ 
ಬೆಳವಣಿಗೆಗೆ ತಾಳೆ ಹ ಹಾಕುತ್ತಾ ಸಿದ್ದಲಿಂಗಯ್ಯ” ಈ ರೀತಿ ಹೇಳುತಾರೆ: 
ಸ ಹೆಸರಿವಲ್ಲಿ ನಾವು ಸಾಧಿಸಿದ್ದೇನೆಂದರೆ: 

(1) ಪರಕೀಯರ ಆಳ್ವಿಕೆಯ ವಿರುದ್ಧ ನಾವು ಬೆಳೆಸಿದ ಭಾವಾತಿರೇಕೆ 
ಮೇರುವಾಗಿ ಈಗ ನಮದೇ ಆದ ಪ್ರಜಾತಂತ್ರದ ವಿರುದ್ಧ ಪರಿಣಾಮ 
ಉಂಟುಮಾಡಲು ಉಷಕ್ರಮಿಸಿದೆ. ಇದಕ್ಕೊಂದು ಕೊನೆ ಇರುವುದಾದರೆ ಅದು 
ಏನು ಮತ್ತು ಎಂಡು NE ಊಹೆಗೆ ನಿಲುಕದ ಮಾತಾಗಿದೆ. 

(2) ಕಾಯಿಜೆ ಹ ಗ, ಅವಿಧೇಯತೆ, ವಿಯಮೋಲ್ಲಂಘನೆ, ಮುಷ್ಕರಗಳು, 
ಆಿಸ್ಪಿಪಾಸಿಗಳನ್ನು ಸುಡುವುದು, ಹಾಳುಗೆಡುವುದು, ಇವೇ ಮೊದಲಾದ ಸತ್ಕಾ ರಹ 
ಮತ್ತು ಅಹಿಂಸಾತಕ್ರ ಚಳುದಳಿಗಳ ಪವಿತ್ರಾಯುಧಗಳು ನಮ್ಮದೇ ಆದ 
ಪ್ರಜಾಸರ್ಕಾರದ ವಿರುದ್ಧವೂ ಕಪ್ಪು ಹೆಣ, ಲಾಟರಿ, ಕಳ್ಳಸಾಗಣೆ, ಅಕ್ರಮ 
ದಾಸ್ತಾನು ಮುಂತಾದ ರೂಪದಲ್ಲಿ ಉಪಯೋಗಿಸ ಲಡುತಿನೆ. 

(3) ಸ್ರಾತಂತ್ರ್ಯ ಹೊರಾಟದ ಸಮಯದಲ್ಲಿ ಮಾಡಿದ ಧನಸಂಗ್ರಹ ಮತ್ತು 
ವೆಚ್ಚಗಾರಿಕೆ ಇಂದಿನ ಕಾಲದ ಅಧಿಕಾರ ಲಾಲನೆ ಮತ್ತು ಅಕ್ರಮ ಹಣಗಳಿಕೆಯ 

ಪ್ರಲೋಭನೆಗಳಿಗೆ ಬುವಾದಿಯಾಗಿದೆ. 

ಗಾಂಧೀ ಸ ರಾಜಕೀ ಹ ಎಷ್ಟು ಆಪ್ರಸ್ನುತವಾಗಿತ್ತೆಂಬುದನ್ನು ಮತ್ತು 
ಸುಮಾರು 60 ವರ್ಷಗಳ ಹಿಂದೆಯೇ ಡಾ: ಶಂಕರ್‌ ವಾಯರ್‌ ಬರೆದ "ಗಾಂದಿ 
ಮತ್ತು ಅರಾಜಕತೆ' ಎಂಬ ಕೃತಿಯ Rp ವಾಣಿ ಏಷ್ಟು ಸತ್ಯವಾಗಿತ ತೆಂಬುದನ್ನು 
ತೋರಿಸಿಕೊಡುವ ಇಂಥ ನೂರಾರು ಪ್ರಸುಗಗಳನ್ನು ಉದ್ದೆರಿಸಬಹು: ದಾಗಿದೆ.” 
ಇದು ಕೇವಲ ಹಳೆಯ ರಾಗಾಲಾಪನೆಯ ಮಾತಲ್ಲ. ಇದರಿಂದ ತಣ ದಾರಿಗೆಳೆಯಲ್ಬಟ್ಟ 
ನಮ್ಮಇಂದಿನ ಸಮಾಜವನ್ನು ಸರಿದಾರಿಗೆ ತರುವ ಪ್ರಯತ್ತಗಳು ಆ ಬೇಕಾಗಿದೆ ಎಂಬುದನ್ನು 
ಸುವಗಾಣ ಬೇಕಾದುದು ಇಲ್ಲಿವೆ ಅಂಶ. 


ಬೆ 


[4 
fl 
6 

ik 


ಬಾಗ-೩ 


ಸಿದ್ಧಲಿಂಗಯ್ಯನವರ ಶಾಸಕ ಪಟುತ್ವ 


ಪುತಿಬಾವಂತ ಸಂಸದೀಯ ಹಟು 81 


ಭಾಗ-೩ 


ಸಿದ್ದೆಲಿಂಗಯನವರ ಶಾಸಕ ಪಟುತ್ವ: 

ಗ್ರಂಥದ ಮೊದಲನೇ ಭಾಗದಲ್ಲಿ ಒಂದು ರಾಜ್ಯವ್ಯಾಪೀ ಚಳುವಳಿಯ ಸಂಘಟಕರಾಗಿ 
ಸಿದ್ದಲಿಂಗಯ್ಯನವರ ರಾಜಕೀಯ ಬದುಕನ್ನು ಪರಿಚಯಿಸಿಕೊಂಡೆವು. ಎರಡನೇ ಭಾಗದಲ್ಲಿ 
ಶ್ರೀಯತರ ನೀತಿ ಧೋರಣೆಗಳನ್ನು ಕೆಲವು ವಿಶೇಷ ಸಂದರ್ಭಗಳ ಹಿನ್ನೆಲೆಯಲ್ಲಿ ನೋಡಿದೆವು. 
ಈ ಭಾಗದಲ್ಲಿ ಸ್ವಾತಂತ್ರಾ ನಂತರ ವಿಧಾನ ಮಂಡಲದಲ್ಲಿ ಶಾಸಕರಾಗಿ ಕಾರ್ಯ ನಿರ್ವಹಿಸಿದ 

ಅವರ ಪಟುತ್ವವನ್ನು ಪರಿಚಯಿಸುವ ಪ್ರಯತ್ನ ಮಾಡಲಾಗಿದೆ. 

ಈಗಾಗಲೇ ಕಂಡುಕೊಂಡಂತೆ ಸ್ವಾತಂತ್ರ್ಯಾ ನಂತರದಲ್ಲಿ ಅವರ ರಾಜಕೀಯ ಚಟುವಟಿಕೆ 
ಚೆರುಕಿನದ್ದಾಗಲಿಲ್ಲ. ಪ್ರಜಾತಂತ್ರದ ಮೊದಲ ಹೆಜ್ಜೆಯಲ್ಲೇ ಇವರ ಪ್ರತಿಭೆ ಕಡೆಗಣಿಸಲ್ಪಟ್ಟಿದ್ದೇ 
ಅಲ್ಲದೆ ಹಿತವರೊಂದಿಗೇ ಪೈಪೋಟಿಗೆ ಇಳಿಯುವಂತಹ ಸಂದರ್ಭಗಳನ್ನು ಎದುರಿಸಬೇಕಾಯಿತು. 
ಆ ಸವಾಲನ್ನು ತೆಗೆದುಕೊಳ್ಳುವುದು ಸಿದ್ದಲಿಂಗಯ್ಕನವರಿಗೆ ತಮ್ಮ ಸತ್ಯವಿಷ್ಠೆಯ ಪ್ರಶ್ನೆಯಾಗಿತ್ತು. 
ಈ ಅಗ್ನಿ ಪರೀಕ್ಷೆಯನ್ನು ಸತ್ಯದ ಬಲದಿಂದಲೇ ಗೆದ್ದುಬಂದಾಯಿತು. ಮುಂದೆ ಕಾಂಗ್ರೆಸ್‌ನ 
ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತು ಕೆಳಗಿನ ಸ್ನರಗಳಲ್ಲಿ ಸರ್ಕಾರದ ವ್ಯವಸ್ಥೆಯನ್ನು ತಮ್ಮ ಸ್ವಂತ 
ಜವಾಬ್ದಾರಿಯಲ್ಲಿ ಸ್ವತಂತ್ರವಾಗಿ ಬೆಳೆಸುವ ಅವಕಾಶವನ್ನು ಸದಸ್ಯರಿಗೆ ತೆರೆಮಾಡಿಕೊಟ್ಟು ತಾನು 
ಅತಿರೇಕಗಳನ್ನು ಮಾತ್ರ ತಿದ್ದುವ ಕಾವಲು ಭಟನಂತೆ ನಿರ್ವಹಿಸಲು ನಿರ್ಧರಿಸಿದರು. ಆದರೆ 
ದಿವಾನರು ಕಾಂಗ್ರೆಸ್‌ ಪಕ್ಷದಲ್ಲಿ ಮೂಡಿಸಿದ್ದ ಒಡಕು ತನ್ನ ಪರಿಣಾಮವನ್ನು ಬೀರಹತ್ತಿತ್ತು. 
ಸಿದ್ದಲಿಂಗಯ್ಯನವರಿಗೆ ತನ್ನ ಸಹವರ್ಶಿಗಳಿಂದ ವಿರೀಕ್ಷಿಪಿದ ಸಹಕಾರ ದೊರೆಯದಾಗಿತ್ತು. 
ಪ್ರಾಮಾಣಿಕತೆ ಚಲಾವಣೆ ಕಳೆದುಕೊಂಡ ನಾಣ್ಯವಾಗಿತ್ತು. ಇದು ಅವರಿಗೆ ತುಂಬಾ 
ನಿರಾಶೆಯನ್ನುಂಟುಮಾಡಿತು. 


ಸ್ವಾತೆಂತ್ರ p ಘೂರ್ವದಲ್ಲಿ ಇವರು ವಿಧಿ ವಿಧಾಯಕ ಸಭೆ ಮತ್ತು ಪ್ರಜಾಪ್ರತಿನಿಧಿ ಸಭೆಯ 
ಸದಸ್ಯರಾಗಿದ್ದ ಅವಧಿಯಲ್ಲಿ ಹೆಚ್ಚಾಗಿ ಸಂಘಟನಾ ಚಟುವಟಿಕೆಗಳಲ್ಲಿ ತೊಡಗಿರುತ್ತಿದ್ದರು. ಇಲ್ಲವೇ 
ಸೆರೆಮನೆಯಲ್ಲಿರುತಿದ್ದರು. ಪುನರ್‌ರಚಿತ ರಾಜಕೀಯ ಸುಧಾರಣಾ ನಮಿತಿಯಲ್ಲಿದ್ದಾಗ ಸಂಸ್ಥಾನದ 
ಸರ್ಕಾರ ರಾಜಕೀಯ ಒಪ್ಪಂದವನ್ನು ನಿರ್ಲಕ್ಷಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟಿಸಿ ಸಭೆಗಳಿಂದ ಹೊರಗೆ 
ಉಳಿದರು. ಸ್ವಾತಂತ್ರಾ ನಂತರದ ಐದಾರು ವರ್ಷಗಳ ಅನುಭವದಲ್ಲಿ ತಮ್ಮ ಸತ್ಯನಿಷ್ಠ 
ರಾಜಕೀಯ ಧೋರಣೆಗೆ ಮನ್ನಣೆ ದೊರೆಯದ ಕಾರಣ ಸಚಿಪಾದಧಿ ಮುಗಿದ ನಂತರದ 
ಅವಧಿಯಲ್ಲಿ ಸದನೆ ಕಲಾಪಗಳಲ್ಲಿ ಹೆಚ್ಚಾಗಿ ಭಾಗವಹಿಸಲಿಲ್ಲ. ಹೀಗಾಗಿ ಸಿದ್ದಲಿಂಗಯ್ಯನವರ 
ಸಾಮರ್ಥ್ಯ ಸ್ವತಂತ್ರ ಸಮಾಜದ ಸ್ಥಾಪನೆಗೆ ಲಭ್ಯವಾದಷ್ಟು ಅದರ ಬೆಳವಣಿಗೆಗೆ ಲಭ್ಯವಾಗಲಿಲ್ಲ, 
ಇದು ವಾಡಿನ ದುರಾದೃಷ್ಟ. 

ಸಿದ್ದಲಿಂಗಯ್ಯನವರು ಅವರಾಗಿ ಅಧಿಕಾರ ಸ್ಥಾನಗಳನ್ನು ಬೆಂಬತ್ತಿ ಹೋಗಲಿಲ್ಲ. ಆದರೆ 
ಜವಾಬ್ದಾರಿಗಳು ಅವರ ಹಾದಿಯಲ್ಲಿ ಬಂದಾಗ ಒಲ್ಲೆನೆನ್ನದೆ ಅವುಗಳನ್ನು ಹೊತ್ತು ತಮ್ಮ ಸಂಪೂರ್ಣ 
ಸಾಮರ್ಥ್ಯವನ್ನು ಅದರ ನಿರ್ವಹಣೆಗೆ ದಾರೆ ಎರೆದು ನಿಸ್ಪೃಹ ಸೇವೆ ಸಲ್ಲಿಸಿದ್ದಾರೆ. ಅವರ ಈ 


ಣ [2] 


ಶಾಸಕ ಪಟುತ್ವದ ಪ್ರಾತ್ಯಕ್ಷಿಕೆಯನ್ನು ಈ ಗ್ರಂಥಭಾಗಕ್ಕೆ ಹೆಣೆದು ಸೇರಿಸುವ ಪ್ರಯತ್ನ ಮಾಡಿದ್ದೇನೆ. 


ಲು 3 


82 ಟ.ಸಿದ್ದಲಿಂಗಯ್ಯ 


ಸ್ವಾತಂತ್ರಾ ;ವಂತರದ ಪ್ರಥಮ ಮಂತ್ರಿಮಂಡಲದ ಮಧ್ಯಾವಧಿಯಲ್ಲಿ ಜನತೆಯ 
ಒಲವನ್ನು ಕಳೆದುಕೊಳ್ಳುತ್ತಿದ್ದ ಸರ್ಕಾರವನ್ನು ಎತ್ತಿ ನಿಲ್ಲಿಸುವ ಸಲುವಾಗಿ ಕಿರಿಯರಿಗಿಂತಲೂ 
ಕರಯ, ಮಂಶಿವ ಮಂಡಲದಲ್ಲಿ ಒಂದು ಸ್ಥಾನವನ್ನು ಅಲಂಕರಿಸಿದರು. ಆದರೆ ಹತ್ತು 
ತಿಂಗಳಿಗೂ ಹೆಚ್ಚು ಕಾಲ ಆ ಸ್ಥಾನದಲ್ಲಿ ಉಳಿಯುವೆದಾಗಲಿ ಲ್ಲ. 4 ರಾಜಿನಾಮೆಯ ಹಿಂದಿವ 
ಕಾರಣಗಳನ್ನು ಅವರು ಸದನಕ್ಕೆ ನಲು ಇಚ್ಛಿಸಲಿಲ್ಲ. ಇನ್ನೂ ಉತ್ತಮ ಸರ್ಕಾರವನ್ನು 
ಮ ಈ ತೀರ್ಮಾನದ ಹಿಂದಿನ ಪ್ರೇರಣೆಯಾಗಿತ್ತೆಂದು ಇವರ ಆಪ್ತ ಸಹಾಯಕರಾಗಿ 
ಕೆಲಸ ಮಾಡಿದ ಹರಿನಾರಾಯಣರವರು ಹೇಳಿದ್ದಾರೆ. ಈ ಅವಧಿಯೊಳಗೆ ಅವರು ಶಿಕ್ಷಣ 
ಮತ್ತು ಆರೋಗ್ಯ ಖಾತೆಯ ಸಚಿವರಾಗಿ ಸದನ ಕಲಾಪಗಳಲ್ಲಿ ಬಾಗಮೆಹಿಸಿದ ನಡವಳಿ ಭಾಗಗಳನ್ನು 
ಈ ಭಾಗದಲ್ಲಿ ಮುಂದೆ ಉದ್ದ್ಧರಿಸಲಾಗಿದೆ. ಈ ಅವಧಿಯಲ್ಲಿ ಅವರು ಸಭಾ ನಾಯಕರಾಗಿಯೂ 
ಕೆಲಸ ಮಾಡಿದ್ದಾರೆ. 


ಶಿಕ್ಷಣ ಮತ್ತು ಆರೋಗ್ಯ ಖಾತೆ ಸಚಿವರಾಗಿ: 


ಸ್ವಾತಂತ್ರ ವೆಂದರೆ ಸ್ವೇಚ್ಛ್ಞಾಚಾರವಲ್ಲ. ಸ್ವಇಚ್ಛೆಯಾದರೂ ವಿವೇಕದಿಂದ ಕೂಡಿರಬೇಕು. 
ಇಂಥ ವಿವೇಕವನ್ನು ರೂಧಿಸುವದೇ ಶಿಕ್ಷಣದ ಉದ್ದೇಶ. ಹಾಗಾಗಿ ಸ್ವಾತಂತ್ರಾ ,ವಂತರ 
ಸರ್ಕಾರಗಳಿಗೆ ಯುಕ್ತವಾದ ಶಿಕ್ಷಣ ನೀತಿಯನ್ನು ರೂಪಿಸುವುದು ಪ್ರಮುಖ ಜವಾಬ್ದಾರಿಯಾಯಿತು. 
ಮೈಸೂರಿನ ಪ್ರಥಮ ಪ್ರಜಾ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾದ ಸಿದ್ದಲಿಂಗಯ್ಯನವರ ಮೇಲೆ 
ಈ ಹಿರಿಹೊಣೆ ಬಿದ್ದಿತ್ತು. 1947ರಲ್ಲಿ ರಾಜ್ಯ ಸರ್ಕಾರ ಏರ್ಪಟ್ಟನಂತರದಲ್ಲಿ 1950-51ರ 
ಶಿಕ್ಷಣದವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉಂಟಾದ ಪ್ರಗತಿಯ ಬಗ್ಗೆ ಸೆಪ್ಟೆಂಬರ್‌ 1950ರ ವಿಧಾನಸಭಾ 
ಅಧಿವೇಶನದಲ್ಲಿ ಮಾನ್ಯ ಪ್ರೀ ಹುಚ್ಛೇಗೌಡರು ಪಪ ಎತ್ತಿದರು. ಶಿಕ್ಷಣ ಸಚಿವರಾಗಿ 
ಸಿದ್ದಲಿಂ ಗಯ್ಸನವರು ನಿದ ಅಂಕಿ ಅಂಶಗಳಿಂದ ಪ್ರಾಥಮಿಕ ಶಿಕ್ಷಣಕ್ಕೆ ಆದ್ಯತೆ ನೀಡಿರುವುದು, 
ವರ್ಷೇ ವರ್ಷೇ ಶಾಲೆಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಬಂದಿರುವುದು ಮತ್ತು ಅದರೊಂದಿಗೆ 
ಶಿಕ್ಷಣ ಪಡೆಯುವ ವಿದ್ಯಾ ಧ್ಥೀಗಳ ಸಂಖ್ಯೆ ಕ್ರಮೇಣ ವೃದ್ಧಿಂ ಯಾಗುತ್ತಿರುವುದು ಸ್ವಡ್ಛವೇದ್ಯವ ವಾಗಿತ್ತು. 
ಆದರೂ ಈ ವಿಷಯ i, ಪೂರಕ ಚರ್ಚೆಯಲ್ಲಿ ಮಾಧ್ಯಮಿಕ ಶಿಕ್ಷಣದ ಗುಣ 
ಮಟ್ಟದಲ್ಲಿ ಕೊರತೆ ಇರುವುದನ್ನು ಸಂಭೋದಿಸಲಾಯಿತು. ಸಾರ್ವತ್ರಿಕ ಶಿಕ್ಷಣದಂತಹ ಮಹತ್ವದ 
ವಿಷಯದಲ್ಲಿ ಸರ್ಕಾರ ಯಾವ ಸಂಗತಿಯನ್ನೂ ಮರೆಮಾಚದೆ ವಿರೋಧ ಪಕ್ಷದ ಎಲ್ಲ ಕ್ರಿಯಾತಕ್ರ 
ಸಲಹೆ ಸೂಚನೆಗಳನ್ನು ಸ್ವಾಗತಿಸಿ ಬಿಚ್ಚುಮನಸ್ಸಿನಿಂದ ಸಮಾಲೋಚಿಸಿ ಸರ್ಕಾರದ ನೀತಿಯನ್ನು 
ಕಾರ್ಯಕ್ರಮಗಳನ್ನು ಎಲ್ಲರಿಗೂ ತೃಪ್ತಿ ತರುವಂತೆ ನಿರೂಪಿಸಿದ ಸಿದ್ದಲಿಂಗಯನವರ ಶಾಸಕ 
ಪಟುತ್ವವನ್ನು ತಾ: 4.9.1950ರ ಸದನದ ಪ್ರಶ್ನೋತ್ತರ ಕಲಾಪಗಳ ಈ ಉದ್ರತಭಾಗದಲ್ಲಿ 
ಕಾಣಬಹುದಾಗಿದೆ. 


ರಾಜದಲ್ಲಿನ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳು: 
“ಶ್ರೀ ಬಿ. ಹುಚ್ಛೇಗೌಡರು:- ಇಲ್ಲಿ ಕೊಟ್ಟಿರುವುದರಲ್ಲಿ 1949-50ನೇ ಇಸವಿಯಲ್ಲಿ 


709 ಮಿಡ್ಲ್‌ ಸ್ಥೂಲುಗಳಿದ್ದುವೆಂದು ಹೇಳಿದ್ದೀರಿ. ಇದರಲ್ಲಿ ಇನ್‌ಕಂಪ್ಲೀಟ್‌ ಮಿಡ್ಲ್‌ ಸ್ಕೂಲುಗಳೂ 
ಸೇರಿವೆಯೇ ? 


ಪತಿಬಭಾದಂತ ಸಂಸದೀಯ ಪಟು $3 


ಶ್ರೀ ಟ. ಸಿದ್ದಲಿಂಗಯ್ಸನವರು:- ಸೇರಿಲ್ಲ, ಇವೆಲ್ಲ ಕಂಪ್ಲೀಟ್‌ ಮಿಡ್ಲ್‌ ಸ್ಕೂಲ್‌ಗಳು. 

ಶ್ರೀ ಬಿ. ಹುಚ್ಚೇಗೌಡರು:- ಹಾಗಾದರೆ 1950ನೆಯ ಮಾರ್ಚನಲ್ಲಿದ್ದ ಇನ್‌ ಕಂಪ್ಲೀಟ್‌ 
ಮಿಡ್ಲ್‌ ಸ್ಕೂಲ್‌ಗಳ ಸಂಖ್ಯೆಯನ್ನು ತಿಳಿಸುತ್ತೀರಾ ? 

ಶ್ರೀ ಟಿ. ಸಿದ್ಧಲಿಂಗಯ್ಯ- ಆ ಬಗ್ಗೆ ಅಂಕಿ ಅಂಶಗಳನ್ನು 2 
ಹೇಳಲಾರೆ. 

ಶ್ರೀ ಬಿ. ಹುಚ್ಛೇಗೌಡರು:- ಸುಮಾರು ಮೂರುನೂರು ಇರಬಹುದೇ 

ಶ್ರೀ ಟ. ಸಿದ್ದಲಿಂಗಯ್ಯ- ಇರಬಹುದು. 

ಶ್ರೀ ಬಿ. ಹುಚ್ಚೇಗೌಡರು:- ಹಾಗಾದರೆ ಇಲ್ಲಿ ಕೊಟ್ಟಿರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ 
ಆ ಸ್ಕೂಲಿನ ವಿದ್ಯಾರ್ಥಿಗಳನ್ನು ಸೇರಿಸಿಲ್ಲ ಅಲ್ಲವೇ ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಸೇರಿಸಿಲ್ಲ. 


ಶ್ರೀ ಬಿ. ಹುಚ್ಛೇಗೌಡರು:- ಮಿಡ್ತ್‌ ಸ್ಕೂಲುಗಳಲ್ಲಿರುವ ವಿದ್ಯಾರ್ಥಿಗಳೆಂದ ಮೇಲೆ 
ಎಲ್ಲಾ ಮಿಡ್ಲ್‌ ಸ್ಕೂಲುಗಳಲ್ಲಿರುವವರನ್ನು ಸೇರಿಸಬೇಕಲ್ಲವೇ 


ನ 


ಶ್ರೀ ಟ. ಸಿದ್ಧಲಿಂಗಯ್ಯ- ಪ್ರೈಮರಿ ಸ್ಕೂಲಿಗೆ ಒಬ್ಬ ಇಂಗ್ಲೀಷ್‌ ಉಪಾಧ್ಯಾಯರನ್ನು 
ಕೊಟ್ಟು ಸ ಆದು ನ್ಯೂ ಟೈಪ್‌ ಮಿಡ್‌ ಸ್ಕೂಲ್‌ ಆಗುತ್ತದೆ. ಆದ್ದರಿಂದ ಅದನ್ನು ಕಂಪ್ಲೀಟ್‌ 
ಮಿಡ್ಲ್‌ ಸ್ಕೂಲೆಂದು ಎಣಿಸುವುದಕ್ಕಾಗುವುದಿಲ್ಲ. 

ಪ್ರೀ ಬಿ. ಹುಚ್ಚೇಗೌಡರು:- ನ್ಯೂ ಟೈಪ್‌ ಮಿಡ್ಲ್‌ ಸ್ಕೂಲಿನ ವಿದ್ಯಾರ್ಥಿಗಳೂ ಮಿಡ್ಹ್‌ 
ಸ್ಕೂಲ್‌ ಪರೀಕ್ಷೆಗೆ ಕುಳಿತುಕೊಳ್ಳುವುದಿಲ್ಲವೇ M 

ಶ್ರೀ ಟ. ಸಿದ್ದಲಿಂಗಯ್ಯ:- ಕುಳಿತುಕೊಳ್ಳುತ್ತಾರೆ. 

ಶ್ರೀ ಬಿ. ಹುಚ್ಛೇಗೌಡರು:- ಹಾಗಾದರೆ ಅವರ ಸಂಖ್ಯೆಯನ್ನು ಸೇರಿಸಬೇಕಲ್ಲವೇ ? 

ಶ್ರೀ ಟ. ಸಿದ್ದಲಿಂಗಯ್ಯ- ಈ ಹೊಸ ಮಾದರಿಯ ಮಾಧ್ಯಮಿಕ ಶಾಲೆಗಳ ಬಗ್ಗೆ 
ಸರ್ಕಾರಕ್ಕೆ ತೃಪ್ಲಿಯಾಗಿಲ್ಲ. ಅವುಗಳಿಗೆ ಸಂಪೂರ್ಣ ಅಧಿಕಾರ ಕೊಡಬೇಕೆಂದಿದ್ದೇವೆ. 

ಶ್ರೀ ಬಿ. ಹುಚ್ಛೇಗೌಡರು:- ಅದು ಸರಿ. ಆದರೂ ಮಿಡ್ಲ್‌ ಸ್ಕೂಲ್‌ ತರಗತಿಗಳಲ್ಲಿ 
ಒದುವವರೆಷ್ಟು ಮತ್ತು ಪ್ರೈಮರಿ ತರಗತಿಗಳಲ್ಲಿ ಒದುವವರೆಷ್ಟು ಎಂಬುದನ್ನು 
ಹೇಳುವುದಕ್ಕಾಗುವುದಿಲ್ಲವೇ ? 

ಶ್ರೀ ಟಿ. ಸಿದ್ದಲಿಂಗಯ್ಯ:- ಆ ಅಂಕಿಗಳನ್ನೆಲ್ಲಾ ಶೇಖರಿಸಬೇಕಾದರೆ ಸ್ವಲ್ಪ ಕಾಲಾವಕಾಶ 
ಬೇಕು. ಸಧ್ಯದಲ್ಲಿ ಆ ಅಂಕಿಗಳು ನಮಲ್ಲಿಲ್ಲ. ಬೇಕಾದರೆ ಆಮೇಲೆ ಹೇಳುತ್ತೇವೆ. 

ಶ್ರೀ ಬಿ. ಹುಚ್ಛೇಗೌಡರು:- ಈಗಿರುವ ಇನ್‌ಕಂಪ್ಲೀಟ್‌ ಮಿಡ್ಲ್‌ ಸ್ಕೂಲುಗಳೆಲ್ಲವನ್ನೂ 
ಪಕ್ಕಾ ಸ್ಕೂಲುಗಳಾಗಿ ಪರಿವರ್ತನೆ ಮಾಡಬೇಕೆಂದಿದೆಯೇ ? 


೪ 
ಶ್ರೀ ಟ. ಸಿದ್ಧಲಿಂಗಯ್ಯೇ- ಹಾಗೆ ಮಾಡಬೇಕೆಂದು ಸರ್ಕಾರಕ್ಕೆ ಆಸೆ ಇದೆ. 


84 ಟ.ಸಿದ್ದಲಿಂಗಯ್ಸ 


ಶ್ರೀ ಬಿ. ಹುಚ್ಛೇಗೌಡರು:- ಈಗಿರುವುತೆ ಇನ್‌ಕಂಪ್ಪೀಟ್‌ ಮಿಡ್ಲ್‌ ಸ್ಕೂಲುಗಳೇ 
ಇದ್ದರೆ ಸರ್ಕಾರಕ್ಕೆ ಕಡಿಮೆ ಖರ್ಚಾಗುವುದಿಲ್ಲವೇ ? 

ಶ್ರೀ ಟ. ಸಿದ್ಧಲಿಂಗಯ್ಯ- ನೀವು ಹೇಳುವಂತೆ ಕಡಿಮೆ ಖರ್ಚಿನಲ್ಲೇನೋ ನಡೆಯುತ್ತದೆ. 
ಅದರೆ ಸರಿಯಾದಂಥ ವಿದ್ಯಾಭ್ಯಾಸವಾಗುವುದಿಲ್ಲ. ಆದ್ದರಿಂದ ಅವುಗಳನ್ನೂ ಪೂರ್ತಿ ಮಿಡ್ಲ್‌ 
ಸ್ಕೂಲಾಗಿ ಮಾಡಬೇಕಾದ್ದು ಅಗತ್ಮವೆಂದು ಸರ್ಕಾರದವರ ಆಭಿಪ್ರಾಯ. 

ಶ್ರೀ ಬಿ. ಹುಚ್ಛೇಗೌಡರು:- ಹಾಗಾದರೆ ಈಗಿರತಕ್ಕ ಮಿಡ್ಲ್‌ ಸ್ಕೂಲ್‌ ವಿದ್ಯಾಭ್ಯಾಸದ 
ಪೆದ್ಧಶಿಯನ್ನು ಬದಲಾಯಿಸುತ್ತೀರಾ ? 

ಶ್ರೀ ಟ. ಸಿದ್ದಲಿಂಗಯ್ಯ- ಆ ಪದ್ಧತಿಯನ್ನು ಬದಲಾಯಿಸುವುದೂ ಆಲೋಚನೆಯಲ್ಲಿದೆ. 
ಆದರೆ ಅದು ಇದಕ್ಕೆ ಸಂಬಂಧಪಟ್ಟಲ್ಲ. 

ಶ್ರೀ ವೀರಪನವರು (ಚಿತ್ರದುರ್ಗ ಜಿಲ್ಲೆ ಜನರಲ್‌)- ಈ ಅಪೂರ್ಣಗೊಂಡ 
ಮಾಧ್ಯಮಿಕ ಶಾಲೆಗಳನ್ನು ಪಕ್ಕಾ ಮಾಧ್ಯಮಿಕ ಶಾಖೆಗಳಾಗಿ ಪರಿವರ್ತಿಸಲು ಯಾವುದಾದರೂ 
ಕಾಲಮಿತಿಯನ್ನು ಹಾಕಿಕೊಳ್ಳಲಾಗಿದೆಯೇ ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಆ ಪ್ರಶ್ನೆಗೆ ಉತ್ತರಿಸಿದ್ದೇನೆ. 

ಶ್ರೀ ವೀರಷ್ಠನವರು:- ಈ ಅಪೂರ್ಣಗೊಂಡ ಮಾದ್ಯಮಿಕ ಶಾಲೆಗಳನ್ನು ಪಕ್ಕಾ 
ಮಾಧ್ಯಮಿಕ ಶಾಲೆಗಳನ್ನಾಗಿ ಪರಿವರ್ತಿಸುವಲ್ಲಿ ಇಂತಿಷ್ಟೇ ಕಾಲಮಿತಿ ಎಂಬುದು ಏನಾದರೂ 
ಇದೆಯೇ ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಹಣಕಾಸಿನ ಅಮಕೂಲತೆ ಉಂಟಾದಾಗಲೆಲ್ಲ. 

ಶ್ರೀ ವೀರಷ್ಠನವರು:- ಅನುಕೂಲಕರ ಕಟ್ಟಡಗಳಿಲ್ಲವೆಂಬುದಕ್ಕಾಗಿ ಬಹು ಸಂಖ್ಯೆಯಲ್ಲಿ 
ಮಾಧ್ಯಮಿಕ ಶಾಲೆಗಳು ಸೂಕ್ತವಾಗಿ ಕಾರ್ಯ ನಿರ್ವಹಿಸುತ್ತಿಲ್ಲ ಎಂಬುದು ನಿಜವೇ ?ಆ ಬಗ್ಗೆ 
ಬಾನು ತಿಳಿದುಕೊಳ್ಳಬೇಕಾಗಿದೆ. 

ಶ್ರೀ ಟಿ. ಸಿದ್ದಲಿಂಗಯ್ಯ- ನನಗೆ ಅದರ ಪರಿಣಾಮಗಳು ತಿಳಿದಿಲ್ಲ. ಆದರೂ ಸಹ 
ಅನೇಕ ಶಾಲೆಗಳಿಗೆ ಕಟ್ಟಡಗಳಿಲ್ಲದಿರುವುದು ತಿಳಿದು ಬಂದಿದೆ. 

ಶ್ರೀ ವೀರಪ್ಪನವರು:- ಶಾಲಾ ಕಟ್ಟಡಗಳ ವಿರ್ಮಾಣವನ್ನು ಅವುಗಳ ವಿರ್ಮಾಣ 
ಹೆಂತದಲ್ಲಿದ್ದರೂ ಸಹ ಕೂಡಲೇ ನಿಲ್ಲಿಸತಕ್ಕದ್ದೆಂಬ ನಿರ್ದೇಶನವಿರುವ ಶಾಲೆಗಳಿಗೆ 
ಸಂಬಂಧಪಟ್ಟಂತಹ ಆದೇಶ ಹೊರಡಿಸಿರುವುದು ನಿಜ ಸಂಗತಿಯೇ ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಅಂಥಹ ಕೆಲವು ಪ್ರಕರಣಗಳೂ ಇವೆ. 


ಶ್ರೀ ವೀರಷನವರು:- ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢ ಶಾಲಾ ಕಟ್ಟಡಗಳ 
ನಿರ್ಮಾಣ ಕಾರ್ಯವನ್ನು ಅವುಗಳು ಯಾವಹಂತದಲ್ಲಿದ್ದರೂ ಕೂಡಲೇ ವಿಲ್ಲಿಸತಕ್ಕದ್ದೆಂಬ 
ಸಾಮಾನ್ಯ ಆದೇಶವಿದೆಯೇ ? 


ಪುತಿಬಾವಂಶ ಸಂಸದೀಯ ಪಟು 85 


ಶ್ರೀ ಟಿ. ಸಿದ್ಧಲಿಂಗಯ್ಯ- ಕೆಲವು ಪ್ರಕರಣಗಳಲ್ಲಿ ಹಾಗೆ ಮಾಡಲಾಗುತ್ತಿದೆ, ಎಲ್ಲಾ 
ಪ್ರಕರಣಗಳಲ್ಲೂ ಅಲ್ಲ. 

ಶ್ರೀ ವೀರಷ್ಪನವರು:- ಹಾಗಾದರೆ ಸಾಮಾನ್ಯ ಆದೇಶವಿಲ್ಲವೇ ? 

ಮಾನ್ಯ ಸಭಾಧ್ಯಕ್ಷರು:- ಕಟ್ಟಡಗಳ ಪ್ರಶ್ನೆಯು ಉದ್ಭವಿಸುವುದಿಲ್ಲ. 

ಶ್ರೀ ಎಸ್‌. ಕೆರಿಯಪ್ಪ (ಬೆಂಗಳೂರು ಜಿಲ್ಲೆ:- ಈ ಇನ್‌ಕಂಪ್ಲೀಟ್‌ ಮಿಡ್ಲ್‌ ಸ್ಕೂಲುಗಳು 
ನಮ್ಮಲ್ಲಿ ಯಾವಾಗ ಪ್ರಾರಂಭವಾದದ್ದು ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಈಚೆಗೆ 1942-43 ರಿಂದ. 

ಶ್ರೀ ಎಸ್‌. ಕರಿಯಪ್ಪ್ಟ- ಹಾಗಾದರೆ ಇವಲ್ಲದೆ ನ್ಯೂ ಟೈಪ್‌ ಮಿಡ್ಲ್‌ ಸ್ಕೂಲುಗಳೆಂದು 
ಬೇರೆ ಇವೆಯೇ ? 

ಶ್ರೀ ಟಿ. ಸಿದ್ಧಲಿಂಗಯ್ಯ- ಉತ್ತರ ಆಗಲೇ ಹೇಳಿದ್ದೇನೆ. 

ಶ್ರೀ ಎಸ್‌. ಕರಿಯಪ್ಪ- ಇವುಗಳಿಗೆ ಕಟ್ಟಡಗಳನ್ನು ಕಟ್ಟಿಸುವುದರಲ್ಲಿ ದಾನಿಗಳು ಎಷ್ಟು 
ಧರ್ಮದ್ರವ್ಯವನ್ನು ಕೊಟ್ಟಿದ್ದಾ ರೋ ಅಷ್ಟರಲ್ಲೇ ಕಟ್ಟಿಕೊಳ್ಳಬೇಕೆಂದು ಹೇಳಿದ್ದೀರಾ ? 

ಶ್ರೀ ಟಿ. ಸಿದ್ದಲಿಂಗಯ್ಯ:- ಎಲ್ಲೆಲ್ಲಿ ಕಟ್ಟಡಗಳನ್ನು ಕಟ್ಟಬೇಕೆಂದು ಹೇಳಿ ಸರ್ಕಾರದ 


ಭಾಗದ ಕೋಟಾವನ್ನು ಕೊಡಬೇಕೆಂದು ಕೇಳಿದ್ದಾರೋ ಅವರಿಗೆ ಸಧ್ಯಕ್ಕೆ ಸರ್ಕಾರದವರು 
ಕೊಡುವುದಕ್ಕೆ ಸಾಧ್ಯವಿಲ್ಲವೆಂದು ಹೇಳಿ ಅವರೇ ಬೇಕಾದರೆ ಕಟ್ಟಿಕೊಳ್ಳಬಹುದೆಂದು ಹೇಳಿದ್ದೇವೆ. 


ಶ್ರೀ ಹೆಚ್‌.ಎಂ. ಚನ್ನಬಸಪ್ಠನವರು (ಮೈಸೂರು ಜಿಲ್ಲೆ:- ಈ ವರ್ಷ ಹೊಸದಾಗಿ 
ಮಿಡ್ಲ್‌ ಸ್ಕೂಲುಗಳನ್ನು, ಎಷ್ಟು ಪ್ರೈಮರಿ ಸ್ಕೂಲುಗಳನ್ನು ಮತ್ತು ಎಷ್ಟು ಹೈನ್ಕೂಲುಗಳನ್ನು 
ಕೊಟ್ಟಿದ್ದೀರಿ ? 

ಶ್ರೀ ಟಿ. ಸಿದ್ದಲಿಂಗಯ್ದ- ಈ ವರ್ಷಕ್ಕೆ ಸಂಬಂಧಪಟ್ಟ ಪಟ್ಟಿ ತರಿಸಿಲ್ಲ. 

ಶ್ರೀ ಹೆಚ್‌.ಎಂ. ಚನ್ನಬಸಷ್ಠನವರು:- ನಾವು ಕೇಳಿದ್ದು ಪಟ್ಟಿ ಓನ್ನಲ್ಲ. ಹೊಸದಾಗಿ 
ತಾವು ಎಷ್ಟು ಮಂಜೂರು ಮಾಡಿದ್ದೀರಿ ಎಂಬುದನ್ನು ? 


ಶ್ರೀ ಟಿ. ಸಿದ್ದಲಿಂಗಯ್ಬ- ಅದನ್ನು ಹೇಳುವುದಕ್ಕೆ ಪಟ್ಟಿ ಈಗ ನನ್ನಲ್ಲಿಲ್ಲವೆಂದು 


ಶ್ರೀ ಹೆಚ್‌.ಎಂ. ಚನ್ನಬಸಷ್ಪನವರು:- ಹೈಸ್ಸೂಲುಗಳನ್ನು ಎಷ್ಟು ಮಂದು ಮಾಡಿದ್ದೀರಿ? 
ಪ್ರೀ ಟಿ. ಪಿದ್ದಲಿಂಗಯ್ಯ- ಅದಕ್ಕೂ ವಿರ್ದಿಷ್ಟವಾಗಿ ಹೇಳಬೇಕಾದರೆ ನೋಟೀಸು 


ೇೀಕು. ಸುಮಾರು 15-16 ಆಗಿರಬಹುದು. 


ಶ್ರೀ ಹೆಚ್‌.ಎಂ. ಚೆನ್ನಬಸಷ್ಠನವರು- ಹೈಸ್ಕೂಲುಗಳು ಮಂಜೂರಾದ ಸರ್ಕಾರೀ 
ಕುಂ ಆಗಿದೆಯೊ ? 


gl 


pa ಲ್ಲ 


ಪ್ರೀ ಟಿ. ಸಿದ್ಧಲಿಂಗಯ್ಯ- ಮಂಜೂರಾಗಿರುವುದು ಸುಮಾರು 5-6 ಇರಬಹುದು. 
7.2165 


86 ಟ.ಸಿದ್ದಲಿಂಗೆಯ್ಯ 


ಶ್ರೀ ಹೆಚ್‌.ಎಂ. ಚನ್ನಬಸಷ್ನನವರು:- ಅವು ಸರ್ಕಾರಿ ಹೈಸ್ಕೂಲುಗಳೇ, ಡಿಸ್ಪಿಕ್ಟ್‌ 

ಬೋರ್ಡ್‌ ಹೈಸ್ಕೂಲುಗಳೇ ಅಥವಾ ಮುನ್ನಿಪಲ್‌ ಹೈಸ್ಕೂಲುಗಳೇ ? 
"ಶ್ರೀ ಟಿ. ಸಿದ್ದಲಿಂಗಯ್ಯ- ಸರ್ಕಾರಿ ಹೈಸ್ಕೂಲುಗಳು ಯಾವುವೂ ಇಲ್ಲ. 

ಶ್ರೀ ಹೆಚ್‌.ಎಂ. ಚನ್ನಬಸಪ್ಪನವರು:- ಸರ್ಕಾರಿ ಹೈಸ್ಕೂಲು ಒಂದೂ ಇಲ್ಲವೆಂದ 
ಮೇಲೆ ಇವು ಯಾವ ಹೈಸ್ಕೂಲುಗಳು ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಡಿಸ್ಪಿಕ್ಟೆ ಬೋರ್ಡ್‌ ಹೈಸ್ಕೂಲುಗಳು ಅಥವಾ ಮುನ್ಸಿಪಲ್‌ 
ಹೈಸ್ಕೂಲುಗಳಾಗಿರಬೇಕು. 

ಶ್ರೀ ಹೆಚ್‌.ಎಂ. ಚೆನ್ನಬಸಪನವರು:- ಹತ್ತು ಸರ್ಕಾರಿ ದ್ರವ್ಯ ಸಹಾಯ ಪಡೆಯದೇ 
ಇರುವ ಹೈಸ್ಕೂಲುಗಳಿವೆಯೆಂದು ಹೇಳಿದ್ದೀರಿ. ಸರ್ಕಾರಿ ದ್ರವ್ಯ ಪಡೆಯದ ಎಂದರೆ ತಮ್ಮನ್ನು 


ಸಹಾಯ ದ್ರವ್ಯ ಕೇಳದೇ ತಾವೇ ಮಾಡಿಕೊಂಡಿರುವಂತಹವುಗಳೇ ಅಥವಾ ತಮನ್ನು ಕೇಳಿಯೂ 
ತಾವು ಸಹಾಯ ಕೊಡದಿರುವಂತಹವುಗಳೇ ? 


ಶ್ರೀ ಟಿ. ಸಿದ್ದಲಿಂಗಯ್ಯ- ಕೇಳದಿರುವುವುಗಳೂ ಒಂದೆರಡಿದೆ. ಮಿಕ್ಕವರು ಕೇಳಿಯೂ 
ಸರ್ಕಾರದವರು ಕೊಟ್ಟಿಲ್ಲ. 

ಶ್ರೀ ಹೆಚ್‌.ಎಂ. ಚನ್ನಬಸವಷ್ಮನವರು:- ಅವುಗಳನ್ನು ರೆಕಗ್ಟೈೆಸ್‌ ಮಾಡಿದ್ದೀರಾ ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಕೆಲವನ್ನು ರೆಕಗ್ಗೈಸ್‌ ಮಾಡಿದೆ. ಬಹುಶಃ ಕೊನೆಗೆ ಎಲ್ಲವನ್ನೂ 
ರೆಕಗ್ಕೆಸ್‌ ಮಾಡಲೇಬೇಕಾಗುತ್ತದೆ. 

ಶ್ರೀ ಹೆಚ್‌.ಎಂ. ಚನ್ನಬಸಪ್ಠನವರು:- ಕೆಲವನ್ನು ಮಾತ್ರ ಮಾಡೋಣವಾಗಿದೆಯೆಂದು 
ತಾವು ಹೇಳೋಣವಾಯಿತು. ಹಾಗಾದರೆ ಒಗrecognised Heh Schools ಸಲ್ಲಿರತಕ್ಕೆ 
ಹುಡುಗರು ಪರೀಕ್ಷೆಗೆ ಹೇಗೆ ಕುಳಿತುಕೊಳ್ಳುತ್ತಾರೆ. 

ಶ್ರೀ ಟಿ. ಸಿದಲಿಂಗಯ್ಸ:- ವಿದ್ಯಾರ್ಥಿಗಳಿಗಾಗಿರುವ ಆ ಅನವಾನುಕೂಲತೆಯ 
ದೃಷ್ಟಿಯಿಂದಲೇ ಸರ್ಕಾರ ಶಾಲೆಗಳನ್ನು ಮಾನ್ಯ ಮಾಡಲು ಉದ್ದೇಶಿಸಿದೆ. ಅವು ವಿದ್ಯಾರ್ಥಿಗಳಿಗೆ 
ಸರಿಯಾದ ಶಿಕ್ಷಣ ನೀಡುತ್ತಿದ್ದರೆ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಏನೇ ತೊಂದರೆ ಆಗಲಾರದು. 

ಶ್ರೀ ಹೆಚ್‌.ಎಂ. ಚೆನ್ನಬಸಷ್ಠನವರು:- ಆ ಡಿಸ್ಪಿ್ಸೆ ಬೋರ್ಡ್‌ ಹೈಸ್ಕೂಲುಗಳನ್ನು 
ತಾವು ಮಂಜೂರು ಮಾಡುವುದು ಚಾಲ್ತಿ ಸಾಲು ಪ್ರಾರಂಭವಾಗುವುದಕ್ಕೆ ಮುಂಚಿತವಾಗಿಯೋ 
ಅಥವಾ ಅದು ಪ್ರಾರಂಭವಾದ ಮೂರು ನಾಲ್ಕು ತಿಂಗಳ ನಂತರವೋ ? 

ಶ್ರೀ ಟಿ. ಸಿದ್ದೆಲಿಂಗೆಯ್ಮಃ:- ಸಾಧಾರಣವಾಗಿ ಅದನ್ನು ವರ್ಷಾರಂಬ 
ವಾಗುವುದರೊಳಗಾಗಿಯೇ ಮಂಜೂರು ಮಾಡಬೇಕಾಗುತ್ತದೆ. ಇದು ಸರಿಯಾದ ನೀತಿಯಾಗಿದೆ. 
ನಾನು ಒಪ್ಪುತ್ತೇನೆ. 

ಶ್ರೀ ಹೆಚ್‌.ಎಂ. ಚನ್ನಬಸಷ್ಠನವರು:- ಶಾಲೆಗಳಿಗೆ ಶಿಕ್ಷಣ ವರ್ಷ ಪ್ರಾರಂಭವಾದ 
ಆರು ತಿಂಗಳು, ಎಂಟು ತಿಂಗಳು, ಒಂದು ವರ್ಷದ ನಂತರ ಮಂಜೂರಾತಿ ನೀಡಲಾಗಿದೆ 
ಎಂಬುದು ಸರ್ಕಾರಕ್ಕೆ ತಿಳಿದಿದೆಯೇ ? 


ಪುತಿಭಾವಂತ ಸಂಸದೀಯ ಪಟು 87 


ಶ್ರೀ ಟಿ. ಸಿದ್ದೆಲಿಂಗಯ್ಯ- ಜಿಲ್ಲಾ ಬೋರ್ಡಿನವರು ಎಷ್ಟೆಷ್ಟರಮಟ್ಟಿಗೆ ಅವರೆಲ್ಲರೂ 
ಬಂದು ಒತ್ತಾಯಮಾಡುತ್ತಾರೋ ಅದರ ಪ್ರಕಾರ ಅವುಗಳನ್ನು ಮಂಜೂರು ಮಾಡಲಾಗುತ್ತದೆ. 

ಶ್ರೀ ಎಲ್‌. ಸಿದ್ಧಪ್ಪ (ವಮೊಗ್ಗ ಜಿಲ್ಲೆ - ಸಾಮಾನ್ಮ):- ಅವರು ನಿರ್ದಿಷ್ಟ ಜಿಲ್ಲಾ 
ಬೋರ್ಡಿನ ಅಧ್ಯಕ್ಷರಿಗೆ ಸಂಭೋದಿಸಿ ಹೇಳುತ್ತಿದ್ದಾರೆಯೇನು ") 

ಶ್ರೀ ಎಸ್‌. ರಂಗರಾಮಯ್ಸನವರು (ಮೈಸೂರು ಜಿಲ್ಲೆ)- ಮುನಿಸಿಪಾಲಿಟಿಗಳು 
ಮತ್ತು ಜಿಲ್ಲಾ ಬೋರ್ಡುಗಳವರು ಈ ಹೈಸ್ಕೂಲುಗಳನ್ನು ನಡೆಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ, 
ಇವುಗಳನ್ನೆಲ್ಲಾ ಸರ್ಕಾರದವರೇ ವಹಿಸಿಕೊಳ್ಳಬೇಕೆಂದು ಹೇಳಿ ತಮಗೆ ಅವರಿಂದ 
ಅರ್ಜಿಗಳೇನಾದರೂ ಬಂದಿದೆಯೇ ಸ್ವಾಮಿ ? 


ಶ್ರೀ ಸಭಾಧಕ್ಷರು:- ಆ ಪೂರಕ ಪ್ರಶ್ನೆ ಉದ್ಭವಿಸುವುದಿಲ್ಲ. 
ಶ್ರೀ ಡಿ.ಚ್‌. ಚೆಂದ್ರಶೇಖರಯ್ದ (ಚತ್ರದುರ್ಗ ಜಿಲ್ಲೆ- ನಮ್ಮ ಸಂಸ್ಥಾನದಲ್ಲಿ 


ಪ್ರಾಥಮಿಕ ಪಾಠಶಾಲೆಗಳನ್ನು ಪ್ರತಿವರ್ಷವೂ ಒಂದು ನಿರ್ದಿಷ್ಟವಾದ ಕ್ರಮದಲ್ಲಿ 
ಪ್ರಾರಂಭಿಸಬೇಕೆಂಬುದು ಸರ್ಕಾರದವರ ನೀತಿಯಾಗಿದೆಯಲ್ಲವೇ ? 

ಶ್ರೀ ಟ. ಸಿದ್ದಲಿಂಗಯ್ಯ- ಹೌದು. 

ಶ್ರೀ ಡಿ.ಎಚ್‌. ಚಂದ್ರಶೇಖರಯ್ಯ :- ಈಗ ನಮ್ಮ ಸಂಸ್ಥಾನದಲ್ಲಿರುವ 16,434 
ಗ್ರಾಮಗಳೆ ಪೈಕಿ 9,420 ಗ್ರಾಮಗಳಲ್ಲಿ ಮಾತ್ರ ಸರ್ಕಾರಿ ಪ್ಲೈಮರಿ ಸ್ಕೂಲುಗಳಿದ್ದು ಬಾಕಿ 
ಗ್ರಾಮಗಳಲ್ಲಿ ಪಾಠಶಾಲೆಗಳೇ ಇರುವುದಿಲ್ಲವೆಂಬ ಅಂಶ ಸರ್ಕಾರದವರ ಗಮನಕ್ಕೆ 
ಬಂದಿದೆಯೇ ? 


ಶ್ರೀ ಟ. ಸಿದ್ದಲಿಂಗಯ್ಯ- ಬಂದಿದೆ. ಆದರೆ ಅಷ್ಟು ಇರಲಾರವು. ಆ ಸಂಖ್ಯೆ ಸರಿಯಾಗಿಲ್ಲ. 
ಶ್ರೀ ಡಿ.ಎಚ್‌. ಚಂದ್ರಶೇಖರಯ್ಯ :- ಸಂಸ್ಥಾನದಲ್ಲಿರುವ ಗ್ರಾಮಗಳಿಗೆಲ್ಲ 


ಪಾಠಶಾಲೆಗಳನ್ನು ಒದಗಿಸಲು ವರ್ಷ ವರ್ಷ 400 ಪಾಠಶಾಲೆಗಳಂತೆ ಸರ್ಕಾರದವರು ಕಳೆದ 
8-9 ವರ್ಷಗಳಿಂದಲೂ ಮಂಜೂರು ಮಾಡುತ್ತ ಬಂದಿಲ್ಲವೇ ? 


ಶ್ರೀ ಟಿ. ಸಿದ್ಗಲಿಂಗಯ್ಯ- ಆದುದರಿಂದಲೇ ಈಗ ಸುಮಾರು 9,000 ಪಾಠಶಾಲೆಗಳೂ 
ಮಂಜೂರಾಗಿರುವುದು. 


ಶ್ರೀ ಡಿ.ಎಚ್‌. ಚಂದ್ರಶೇಖರಯ್ಯ :- ಅದರ ಪ್ರಕಾರ ಈಗ ತಾವು ಜಾರಿಗೆ ತರಲು 
ಸಾಧ್ಯವಾಗಿದೆಯೇ ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಸಾಧ್ಯವಾಗಿದೆ. 

ಶ್ರೀ ಬಿ. ಚೆನ್ನಬ್ಬೆರೇಗೌಡರು (ಬೆಂಗಳೂರು ಜಿಲ್ಲೆ):- ಈ ವರ್ಷ ತಾವು ಎಷ್ಟು 
ಪಕ್ಕಾ ಮಿಡಲ್‌ ಸ್ಕೂಲುಗಳು ಮಂಜೂರು ಮಾಡಿದ್ದೀರಿ ? 


ಶ್ರೀ ಟ. ಸಿದ್ದಲಿಂಗಯ್ಯ- ಸುಮಾರು 40 ಪಾಠಶಾಲೆಗಳನ್ನು ಮಂಜೂರು 
ಮಾಡಬೇಕೆಂದಿದ್ದೇವೆ. ಸಾಧಾರಣವಾಗಿ ಆ ಸಂಖ್ಯೆಯಲ್ಲೇ ಮಂಜೂರಾಗುತ್ತದೆ. 


3% 


ಶ್ರೀ ಬಿ. ಚೆನ್ನಬ್ಬಿರೇಗೌಡರು:- ಈ ಸಾಲಿನಲ್ಲಿ ಎಷ್ಟು ಪಾಠಶಾಲೆಗಳನ್ನು ಮಂಜೂರು 
ಮಾಡಲಾಯಿತು ? 

ಶ್ರೀ ಟ. ಸಿದ್ದ್ಧಲಿಂಗಯ್ಯ- ನೋಟೀಸು. 

ಶ್ರೀ ಬಿ. SSS 10,000 ಪಾಠಶಾಲೆಗಳಲ್ಲಿ ಎಷ್ಟು ಸರ್ಕಾರಿ 
ಕಟ್ರಡದಲ್ಲಿವೆ ? ಎಷ್ಟು ಖಾಸಗಿ ಕಟ್ಟಡದಲ್ಲಿವೆ ? 

ಶ್ರೀ ಟ. ಸಿದ್ದಲಿಂಗಯ್ಯ- ನೋಟೀಸು. 

ಶ್ರೀ ಬಿ. ಚೆನ್ನಬ್ಲೆ ಸೈರೇಗೌಡರು:- ಅದಷ್ಟು ಬೇಗ ಈ ಬಾಡಿಗೆ ಕಟ್ಟಡಗಳಲ್ಲಿರುವ 
ಪಾಠಖಾಲೆಗಳಿಗಾದರೂ ಹ ಕಟ್ಟಡಗಳನ್ನು ಒದಗಿಸಲು ಏರ್ಪಾಡು ಮಾಡುತ್ತೀರಾ ಸ 

ಶ್ರೀ ಟ. ಸಿದ್ಗಲಿಂಗಯ್ಯ- ಮಾಡುತ್ತೇವೆ. 

ಶ್ರೀ ಬಿ. ಚೆನ್ನಬೈೆರೇಗೌಚರು.- ಈಗ ತಾವು ಮಂಜೂರು ಮಾಡಿರುವ ಷ್ಲೆೈಮ 
ಮತ್ತು ಮಿಡ್ಲ್‌ ಪಾಠಶಾಲೆಗಳಲ್ಲಿ ಬಾಲಕರಿಗೆ ಮರದ ಸಾಮಾನುಗಳನ್ನೇ ಒದಗಿ Ka 
ತಮ್ಮ ಗಮವಕ್ಕೆ ಬಂದಿದೆಯೇ 


ಶ್ರೀ ಟಿ. ಸಿದ್ದಲಿಂಗಯ್ಯ- ಇಲ್ಲ; ತಿಳಿಸಿದರೆ ಅವುಗಳಿಗೆ ಒದಗಿಸಲು ಏರ್ಪಾಡು 


ಶ್ರೀ ಬಿ. ಚೆನ್ನಬೈರೇಗೌಡರು:- ಇನ್ನೆಷ್ಟು ವರ್ಷಗಳಲ್ಲಿ ಕೊಡುವುದಕ್ಕೆ ಏರ್ಪಾಡು 
ಮಾಡುತ್ತೀರಿ ಸ್ವಾಮಿ ” 

ಶ್ರೀ ಟಿ. ಸಿದ್ದಲಿಂಗಯ್ಯ- ಆ ಪ್ರಶ್ನೆ ಉದ್ಭವಿಸುವುದಿಲ್ಲ. 

ಶ್ರೀ ಬಿ. ಚೆನ್ನಬೈರೇಗೌಚರು:- 1949-50ಕ್ಕೆ 16 ಸ್ಕೂಲುಗಳನ್ನು ಮಂಜೂರು 
ಮಾಡಲಾಗಿದೆಯೆಂದು ಪ್ರಶ್ನೋತರ ಪುಸ್ತಕದ 11! ಭಾಗದಲ್ಲಿಯೂ ಮತ್ತು 19 ಪಾಠಶಾಲೆಗಳನ್ನು 
ಮಂಜೂರು ಮಾಡಲಾಗಿಡೆಯೆಂದು ಪ್ರಶ್ನೋತ್ತರಗಳ 1೪ ಬಾಗದಲ್ಲಿಯೂ ನಮೂದಿಸಲಾಗಿದೆ. 
ಈ ಪ್ಲಶಿ i6 ಹೈಸ್ಕೂಲುಗಳೆಂಬುದು ನಿಜವೋ ಅಥವಾ 19 ಹೈಸ್ಕೂಲುಗಳೆಂಬುದು 

ಶ್ರೀ ಟ. ಸಿದ್ಧಲಿಂಗಯ್ಬ:- ನಾವು ಕೆಲವನ್ನು ಕೊಟ್ಟಿದ್ದೇವೆ. ಇನ್ನು ಕೆಲವನ್ನು ಅವರೇ 


[2 


ಏರ್ಪಾಡು ಮಾಡಿಕೊಂಡಿದಾರೆ. 


ಬೈರೇಗೆ್‌ಡರು.- ಈ ಎರಡಲ್ಲಿ ಯಾವುದು ಸರಿಯಾದದ್ದು ” 


ಶ್ರೀ ಟಿ. ಸಿದ್ದಲಿಂಗಯ್ಜು- ಅವುಗಳರಡೂ ಬೇರೆ ಬೇರೆ ಪ್ರಶ್ನೆಗಳು. ಆದುದರಿಂದ 
ಬೇರೆ ಬೇರೆ ಉತ್ತರಗಳನ್ನು ಒದಗಿಸಲಾಗಿದೆ. 

ಶ್ರೀ ಎ. ಭೀಮಹಷ್ಪ ನಾಯಕ (ಚಿತ್ರದುರ್ಗ ಜಿಲ್ಲೆ)- ಈ ವರ್ಷ ತಾವೇನಾದರೂ 
ಹೊಸದಾಗಿ ನ್ಯೂ ಟೈಪ್‌ ಮಿಡ್ಲ್‌ ಸ್ಕೂಲುಗಳನ್ನು ಕೊಟ್ಟದ್ದೀರಾ ಸ್ವಾಮಿ 


Ne 
73 

p 
Fx 
# 


ಶ್ರೀ ಟ. ಸಿದ್ಧಲಿಂಗಯ್ಯ- ಕೊಟ್ಟಿದ್ದೇವೆ. 

ಶ್ರೀ ಎ. ಭೀಮಪ್ಪ ನಾಯಕೆ:- ಎಷ್ಟು. 

ಶ್ರೀ ಟಿ. ಸಿದ್ದಲಂಗಯ್ಯ- ನೋಟೀಸು. 

ಶ್ರೀ ಎ. ಭೀಮಪ್ಪ ನಾಯಕ:- ಸುಮಾರು 50ಕ್ಕೆ ಮೇಲ್ಪಟ್ಟು 60ರ ಒಳಗೇ 
ಇರಬಹುದಲ್ಲವೇ 

ಶ್ರೀ ಟ. ಸಿದುಲಿಂಗಯ್ಯ- ಹೌದು. 

ಶ್ರೀ ಎ. ಭೀಮಪ್ಪ ನಾಯಕ:- ಸರ್ಕಾರದವರು ಈ ಸಂಬಂಧವಾಗಿ ಎಷ್ಟು ತಾವು 
ಕೋಟಾ ಕೊಡಬೇಕಾಗಿತ್ತೋ ಅಷ್ಟನ್ನು ಈ ಹಣಕಾಸಿನ ಮುಗ್ಗಟ್ಟಿನಿಂದ ಈಗ ಕೊಡುತ್ತಿಲ್ಲ 
ಅಲ್ಲವೇ ? 


ಶ್ರೀ ಟ. ಸಿದ್ಧಲಿಂಗಯ್ಯ- ಈಗಲೂ ಕೊಡುತ್ತಿದ್ದೇವೆ. 

ಶ್ರೀ ಎ. ಭೀಮಪ್ಪ ನಾಯಕ:- ಹಾಗೆ ಹಣವನ್ನು ತಮಗೆ ಕೊಡಲಿಕ್ಕಾಗದಿದ್ದ ಭಾಗದಲ್ಲಿ 
ಖಾಸಗಿ ಜನರು ತಮ್ಮಿಂದ ಮುಂಗಡವಾಗಿ ತೆಗೆದುಕೊಂಡಿರುವ ಮೊಬಲಗನ್ನಾದರೂ ವಾಷಸ್ಸು 
ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡುತ್ತೀರಾ ? 

ಪ್ರೀ ಟಿ. ಸಿದ್ದಲಿಂಗಯ್ಯ- ಎಲ್ಲೆಲ್ಲಿ ಅನಾನುಕೂಲತೆ ಹೆಚ್ಚಾಗಿದೆಯೋ ಅಲ್ಲಿಗೇ ಮೊದಲು 
ಸಹಾಯ ನೀಡುವಂತೆ ಏರ್ಪಾಡು ಮಾಡಲಾಗಿದೆ.” 
ಭಾರತದಲ್ಲಿ ಯುನಾನಿ ಮತ್ತು ಆಯುರ್ಮೇದ ವೈದ್ಯ ಪದ್ಧತಿಗಳ ಅಭವೃದ್ಧಿ 

“ಪ್ರಶ್ನೆ 86: ಜನಾಬ್‌ ಸೈಯದ್‌ ಅಬ್ದುರ್‌ ರೆಹಮಾನ್‌ರವೆರು 
(ಚಿಕ್ಕಮಗಳೊರು-ಶಿವಮೊಗ್ಗ ಮುಸ್ತಿಂ):- ಘನ ಸರ್ಕಾರದವರು ದಯವಿಟ್ಟು ಈ ಮುಂದಿನ 
ಪ್ರಶ್ನೆಗಳಿಗೆ ಉತ್ತರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. 

ಎ. ಭಾರತದಲ್ಲಿ ಯುನಾನಿ ಹಾಗೂ ಆಯುರ್ವೇದ ವೈದ್ಯ ಪದ್ದತಿಗಳ ಅಭಿವೃದ್ಧಿಯನ್ನು 
ಉತ್ತೇಜಿಸೆಲು 1950ರ ಫೆಬ್ರವರಿಯಲ್ಲಿ ಒಂದು ಸಮ್ಮೇಳನ ನಡೆದುದು ಸರ್ಕಾರಕ್ಕೆ 
ತಿಳಿದಿದೆಯೋ 


ಬಿ. ಸಮ್ಮೇಳನದಲ್ಲಿ ಅಂಗೀಕರಿಸಿದ ತೀರ್ಮಾನಗಳು ಅವುಗಳ ಮೇಲೆ ಕ್ರಮ 
ಕೈಗೊಳ್ಳುವುದಕ್ಕಾಗಿ ಸರ್ಕಾರಕ್ಕೆ ಬಂದಿವೆಯೇ ? 

ಸಿ. ಅವರು ಕೈಗೊಂಡ ಕ್ರಮಗಳೇನು ? 

ಶ್ರೀ ಟ. ಸಿದ್ದಲಿಂಗಯ್ಯ (ಶಿಕ್ಷಣ ಮತ್ತು ಸಾರ್ವಜನಿಕ ಆರೋಗ್ಯ:- 

ಎ. ಹೌದು. 

ಬಿ. ಹೌದು. 


90 ಟ.ಸಿದ್ದಲಿಂಗಯ್ಯ 


ಸಿ. ಭಾರತೀಯ ವೈದ್ಯ ಪದ್ದಶಿಯ ಇಲಾಖೆಯ ರಚಿನೆ ನಿರ್ದೇಶಕರ ಮತ್ತು ಸಹಾಯಕ 
ನಿರ್ದೇಶಕರ ನೇಮಕ ಆಯುರ್ವೇದ ಹಾಗೂ ಯುನಾನಿ ಆಸ್ಪತ್ರೆಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ 
ಸ್ಥಾಪಿಸುವುದು, ಮತ್ತು ಆಯುರ್ಮೇದ ಮತ್ತು ಯುನಾನಿ ಔಷಧಾಲಯಗಳನ್ನು ಸ್ಥಾಪಿಸುವುದಕ್ಕೆ 
ತೀರ್ಮಾನಗಳು ಸಂಬಂಧಪಡುವುದರಿಂದ ಭಾರತೀಯ ವೈದ್ಯ ಪದ್ಗಶಿಯ ಕೇಂದ್ರ ಮಂಡಳಿಯ 
ಸಭೆಯ ಮುಂದೆ ಶೀಘ್ರದಲ್ಲಿಯೇ ಮಂಡಿಸುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 

ಶ್ರೀ ಜನಾಬ್‌ ಸ್ಪೆಯದ್‌ ಅಬ್ದುರ್‌ ರೆಹೆಮಾನ್‌;:- ಮಾನ್ಯ ಆರೋಗ್ಯ ಸಚಿವರು 
ತೀರ್ಮಾನಗಳ ಪ್ರತಿಯನ್ನು ದಯವಿಟ್ಟು ಒದಗಿಸಬೇಕೆಂದು ಪ್ರಾರ್ಥಿಸುತ್ತೇನೆ. 

ಶ್ರೀ ಟ. ಸಿದ್ದಲಿಂಗಯ್ಯ:- ಒಂದು ಸಾರ್ವಜನಿಕ ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳ 
ಪ್ರತಿಯನ್ನು ಸರ್ಕಾರವು ಒದಗಿಸಬೇಕೆಂಬುದು ಸರಿಯಲ್ಲವೆಂದು ನನ್ನ ಅಭಿಪ್ರಾಯ. 

ಶ್ರೀ ಜನಾಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌:- ಸಮ್ಮೇಳನದಲ್ಲಿ ಕೈಗೊಂಡ 
ತೀರ್ಮಾನಗಳನ್ನು ಯಥಾವತ್ತಾಗಿ ಸದಸ್ಯರು ತಿಳಿದುಕೊಳ್ಳಲು ಸಾಧ್ಯವಾಗುವಂತೆ ಮಾಡಬೇಕೆಂದು 
ವಾನು ವಿನಿಂತಿಸಿಕೊಂಡಿದ್ದೆ. 

ಶ್ರೀ ಟ. ಸಿದ್ದಲಿಂಗಯ್ಯ- ಅಂತಹ ಸ್ವರೂಪದ ತೀರ್ಮಾನಗಳನ್ನು ಒದಗಿಸುವುದು 
ಸರ್ಕಾದ ಕೆಲಸವಲ್ಲವೆಂದು ನಾನು ತಿಳಿದಿದ್ದೇನೆ. 

ಶ್ರೀ ಜನಾಬ್‌ ಸೈಯದ್‌ ಅಬ್ಬುರ್‌ ರಹಮಾನ್‌:- ಮಾನ್ಯ ಸಚಿವರು ಹೀಗೆ 
ಮಾಡಬಹುದು. 

ಶ್ರೀ ಟ. ಸಿದ್ದಲಿಂಗಯ್ಯ- ಇದು ಅಗತ್ಯವೆಂದು ನಾನು ಭಾವಿಸುವುದಿಲ್ಲ. 

ಶ್ರೀ ಜನಾಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌:- ಭಾರತೀಯ ವೈದ್ಯ ಪದ್ಧತಿ 
ಇಲಾಖೆಯ ರಚನೆ, ವೈದ್ಯರುಗಳ ನೇಮಕ ಮುಂತಾದವುಗಳಿಗೆ ಸಂಬಂಧಪಡುವ ತೀರ್ಮಾನಕ್ಕೆ 
ಸಂಬಂಧಿಸಿದಂತೆ, ವಿಷಯಗಳನ್ನು ಭಾರತೀಯ ವೈದ್ಯ ಪದ್ದತಿಯ ಕೇಂದ್ರ ಮಂಡಳಿಯ ಮುಂದೆ 
ಶೀಘ್ರದಲ್ಲಿಯೇ ಮಂಡಿಸಲಾಗುವುದೆಂದು ತಿಳಿಸಿದ್ದೀರಿ. ಆದರೆ ಸರ್ಕಾರವೇ ಈ ವಿಷಯಗಳನ್ನು 
ಪರಿಶೀಲಿಸುವ ಸ್ಲಿಶಿಯಲ್ಲಿಲ್ಲದಿದ್ದರೆ ಹೇಗೆ ? 


ಪ್ರತಿಭಾವಂತ ಸಂಸದೀಯ ಪಟು 9] 


ಶ್ರೀ ಟಿ. ಸಿದ್ದಲಿಂಗಯ್ಯ- ಇದೊಂದು ರೀತಿಯಲ್ಲಿ ಕಲಬೆರಕೆ ಇದ್ದಹಾಗೆ. ಇಡೀ 
ಭಾರತಕ್ಕೆ ಒಂದು ಸಮಗ್ರ ಪದ್ಧತಿ ಇರಬೇಕೆಂಬುದೇ ಒಂದು ವಿಚಾರವಾಗಿದೆ. ಆ ಹಿನ್ನೆಲೆಯಲ್ಲಿ 
ವಾವು ಈ ವಿಷಯವನ್ನು ಪರಿಶೀಲಿಸಬೇಕಾಗಿದೆ, ಈ ವೈದ್ಯ ಪದ್ಧತಿಗಳ ಸಂಬಂಧದಲ್ಲಿ ಇತರ 
ರಾಜ್ಯಗಳನ್ನು ಬಿಟ್ಟು ಮೈಸೂರು ರಾಜ್ಯ ಒಂದೇ ಅಂತಿಮ ತೀರ್ಮಾನ ಕೈಗೊಳ್ಳಲು ಸಾಧ್ಯವಿಲ್ಲ. 


ಶ್ರೀ ಜನಾಬ್‌ ಸ್ಪೆಯದ್‌ ಅಬ್ದುರ್‌ ರಹಮಾನ್‌:- ಮಾನ್ಯರೆ, ತಾವು ಇದನ್ನೂ ಸಹ 
ಏಕೀಕರಣಗೊಳಿಸಲು ಉದ್ದೇಶಿಸಿದ್ದೀರಾ ? ಸೇವೆಗಳನ್ನೂ ಏಕೀಕರಣಗೊಳಿಸುವ ಪ್ರಶ್ನೆಗಳೂ 

ಶ್ರೀ ಟ. ಸಿದ್ಧಲಿಂಗಯ್ಯ- ವ್ಯವಸ್ಥೆಯನ್ನು ಏಕೀಕರಣಗೊಳಿಸುವುದು ಸೇವೆಗಳನ್ನು 
ಏಕೀಕರಣಗೊಳಿಸುವುದಕ್ಕಿಂತ ಭಿನ್ನವಾಗಿದೆ. 

ಶ್ರೀ ಜನಾಬ್‌ ಸ್ಫೆಯದ್‌ ಅಬ್ದುರ್‌ ರಹಮಾನ್‌:- ಮಾನ್ಯರೆ, ಭಾರತೀಯ ವೈದ್ಯ 
ಪದ್ಧತಿ ಇಲಾಖೆಯ ರಚೆನೆ ಮುಂತಾದಂತಹ ವಿಷಯಗಳನ್ನು ಅಖಿಲ ಭಾರತ ದೇಶೀಯ 
ವೈದ್ಯಕೀಯ ಪರಿಷತ್ತನ್ನು ರಚಿಸುವುದಕ್ಕಾಗಿ ಭಾರತ ಸರ್ಕಾರಕ್ಕೆ ಕಳುಹಿಸಿಕೊಡಬೇಕೆಂದು 
ತೀರ್ಮಾನಿಸೆಲಾಗಿದೆಯಲ್ಲವೇ ? ಈ ವಿಷಯದಲ್ಲಿ ಮೈಸೂರು ಸರ್ಕಾರವು, ಭಾರತ ಸರ್ಕಾರವನ್ನು 
ಒತ್ತಾಯಿಸುವುದಿಲ್ಲವೇ ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಇದು ಈಗಾಗಲೇ ಸರ್ಕಾರದ ಪರಿಶೀಲನೆಯಲ್ಲಿದೆ. ಇತ್ತೀಚಿಗೆ 
ಒಂದು ಸಮ್ಮೇಳನ ನಡೆಯಿತು. ಸಮ್ಮೇಳನದ ಫಲಿತಾಂಶಗಳನ್ನು ನಾವ ನಿರೀಕ್ಷಿಸುತ್ತಿದ್ದೇವೆ. 

ಶ್ರೀ ಜನಾಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌:- ಬೆಂಗಳೂರಿನಲ್ಲಿರುವ 
ಜಯಚಾಮರಾಜೇಂದ್ರ ಸಂಸ್ಥೆಯ ಮಾದರಿಯಲ್ಲಿಯೇ, ಬೆಂಗಳೂರಿನ ಸಿವಿಲ್‌ ಪ್ರದೇಶಗಳಲ್ಲಿ 
ಯುನಾನಿ ಹಾಗೂ ಆಯುರ್ವೇದ ಆಸ್ಪತ್ರೆಗಳಿಗಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಮಾನ್ಯ ಸಚಿವರಿಗೆ 
ತಿಳಿದಿದೆಯೇ ? ಸಿವಿಲ್‌ ಪ್ರದೇಶದಲ್ಲಿಯೂ ಅದೇ ಸ್ವರೂಪದ ಒಂದು ಸಂಸ್ಥೆಯನ್ನು 
ಪ್ರಾರಂಭಿಸುವ ಸಾಧ್ಯತೆಯನ್ನು ಸರ್ಕಾರವು ಪರಿಶೀಲಿಸುವುದೋ ? 

ಶ್ರೀ ಟ. ಸಿದ್ದಲಿಂಗಯ್ಯ- ಪ್ರತಿಯೊಂದು ಕಡೆಯಲ್ಲಿ ಅಂತಹ ಒಂದೊಂದು ಆಸ್ಪತ್ರೆಗಾಗಿ 
ಬೇಡಿಕೆ ಇದೆ. ಆದರೆ ಈಗ ಬೆಂಗಳೂರು ನಗರದಲ್ಲಿ ಜಯಚಾಮರಾಜೇಂದ್ರ ಸಂಸ್ಥೆಯಂತಹ 
ಇನ್ನೊಂದು ಸಂಸ್ಥೆಯನ್ನು ಪ್ರಾರಂಭಿಸುವ ಉದ್ದೇಶವಿಲ್ಲ. 


92 ಟ.ಸಿದ್ದಲಿಂಗೆಯ್ಸ 
ಜನಾಬ್‌ ಸೈಯದ್‌ ಅಬ್ದುಲ್‌ ರಹೆಮಾನ್‌:- ಈಗಲಾದರೂ ಸರ್ಕಾರವು ಜನತೆಯ 
ಬೇಡಿಕೆಯನ್ನು ಪರ ಫಿ ಆ ದಿಸೆಯಲ್ಲಿ ಕ್ರಮ ಕೈಗೊಳ್ಳುವುದೆೇ ಮತ್ತು ಕೆಲವು ಸಮಯದಲ್ಲಿ 
ಸಿವಿಲ್‌ ಪ್ರದೇಶದಲ್ಲಿ ಅಂತಹ ಒಂದು ಆಸ್ಪತ್ರೆಯನ್ನು ತೆರೆಯಲಾಗುವುದೇ? 
ಟಿ. RST - ಸರ್ಕಾರವು ಈ ವಿಷಯವನ್ನು ಸೂಕ್ತ ಕಾಲದಲ್ಲಿ ಪರಿಶೀಲನಿಗೆ 


ಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌:- ಇಲ್ಲಿರುವ ಹಿರಿಯ ($N16ಗ) ಹಕೀಂ 

ರವರ ವಿದ್ಮಾರ್ಹ ತೆಗೆ ಸ ಸಂಬಂಧಿಸಿದಂತೆ, ಆ ಹುದ್ದೆಗೆ ಅಂತಹ ವಿದ್ಯಾರ್ಹತೆ ಹೊಂದಿದ ವ್ಯಕ್ತಿಗಳನ್ನು 
ಮಾತ್ರ ನೇಮಕ ಮಾಡಬೇಕೆಂದು ತೀರ್ಮಾವ ತೆಗೆದುಕೊಳ್ಳಲಾಗಿತ್ತು. ಸರ್ಕಾರವು ಈ 
ತೀರ್ಮಾನವನ್ನು ಪರಿಗಣನೆಗೆ ತೆಗೆದುಕೊಂಡಿದೆಯೇ ಮತ್ತು ಅರ್ಹರಲ್ಲದ ವ್ಯಕ್ತಿಗಳು ಆ 
ಹುದ್ದೆಯನ್ನು ಧಾರಣ ಮಾಡಿಲ್ಲವೆಂಬುದನ್ನು ತಿಳಿದುಕೊಂಡಿದೆಯೆಸ? 

ಶ್ರೀ ಟ. ಸಿದ್ದಲಿಂಗಯ್ಯ :- ಯಾವಾಗಲೂ ಹಾಗೆಯೇ ಮಾಡಲಾಗುತ್ತದೆ. 

ಜನಾಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌:- ಅರ್ಹರಲ್ಲದ ವ್ಯಕ್ತಿಯನ್ನು ನೇಮಕ 
ಮಾಡಿದರೆ ಸಂಸ್ಥೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವುದಿಲ್ಲವೆ? 

ಸಭಾಧತ್ತರು :- ಈ ಪ್ರಶ್ನೆ ಏಕೆ ಉದ್ದವಿಸುತ್ತದೆ. 

ಜನಾಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌:- ಅರ್ಹರಲ್ಲದ ವ್ಯಕ್ತಿಗಳು ಅಂತಹ 
ಹುದ್ದೆಗಳಿಗೆ ನೇಮಕರಾಗತಕ್ಕದಲ್ಲವೆಂಬ ತೀರ್ಮಾನ ಏಕೆ, ಸರ್ಕಾರವು ಅದನ್ನು 
ಪರಿಗಣಿಸುತ್ತದೆಯೇ...... 

ಸಬಾಧಕ್ಷರು :- ಇದಕ್ಕೆ ಅವಕಾಶವಿದೆ ಎಂದು ಪೆನಗೆ ಅನಿಸುವುದಿಲ್ಲ. 

ಜನಾಬ್‌ ek ಅಬ್ದುರ್‌ ರಹೆಮಾನ್‌:- ಮಾನ್ಯರೆ, ಸೇಮಕಗಳೆನ್ನು ಮಾಡುವಾಗ 
ಅಗತ್ಯಪಡಿಸಿದ ವಿದ್ಯಾರ್ಹತೆಗಳನ್ನು ಸರ್ಕಾರವು ಯಾವಾಗಲೂ ಪರಿಗಣನೆಗೆ 
ತೆಗೆದುಕೊಳ್ಳಬೇಕಲ್ಲವೇ, ಎಂಬುದೇ ನನ್ನ ಪ್ರಶ್ನೆ. 

ಶ್ರೀ ಟಿ. ಸಿದ್ಧಲಿಂಗಯ್ಮ :- ಅದರಲ್ಲಿ ಸಂಶಯವೇವಿಬೆ. ಅರ್ಹ ವ್ಯಕ್ತಿಗಳನ್ನೇ ಯಾವಾಗಲೂ 
ನೇಮಕ ಮಾಡಲಾಗುತ್ತದೆ. 

ಜನಾಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌: ಈಗ ಸಂಸ್ಥೆಯಲ್ಲಿರುವ ಹಿರಿಯ 
ಹಕೀಮರು ವಿದ್ಯಾರ್ಹತೆಯನ್ನು ಪಡೆದಿದ್ದಾರೆಂಬುದನ್ನು ಪರಿಗಣಿಸಲಾಗಿದೆಯೇ ಎಂಬುದು 


ಶ್ರೀ ಟ. ಸಿದ್ದಲಿಂಗಯ್ಮ :- ಸಾಮಾನ್ಯ ಉತರವೇ ಈ ನಿರ್ದಿಷ್ಟ ಪ್ರಶ್ನೆಯ ಉತ್ತರವನ್ನು 


ಸ ರ 
ಒಳಗೊಂಡಿದೆ. 

ಜನಾಟ್‌ ಸೈಯದ್‌ ಅ ಕ ರಹಯಾನ್‌:- ವಿಧಾನ ಸಭೆಯ ಕಳೆದ ಅಧಿವೇಶನದಲ್ಲಿ 
ಮಾನ್ಯ ಸಚಿವರು, ವ ವರ್ಷ ಸ ಯುನಾನಿ ಮತ್ತು ಆಯುರ್ಮೇದ ಪದ್ದತಿಗಳಿಗಾಗಿ 
ಹೆಚ್ಚಿನ ಹಣ ಒದಗಿಸಲಾಗುವುದೆಂದು ತಿಳಿಸಿದ್ದರಲ್ಲವೇ? ಮುಂದಿನ ವರ್ಷದಲ್ಲಿ ಹೆಚ್ಚಿನ ಹಣ 


ಒದಗಿಸುವ ವಿಷಯವನ್ನು ಸಕರಾರವು ಪರಿಗಣಿಸುವುದೇ? 


ಶ್ರೀ ಟ. ಸಿದ್ದಲಿಂಗಯ ;- ಮುಂದಿನ ವರ್ಷ ನೋಡೋಣ. 


ಜನಾಬ್‌ ಸ್ವಯದ್‌ ಅಬ್ದುರ್‌ ರಹಮುನ್‌:- ಮುಂದಿನ ವರ್ಷದಲ್ಲಿ ಈ ಉದ್ದೇಶಕ್ಕಾಗಿ 
ಹೆಚ್ಚಿನ ಹಣ ಏರ್ಪಾಡು ಮಾಡುವ ಸುದ್ಯತೆಗಳಿವಯೇ? 


ಜನಾಬ್‌ ಸಯದ್‌ ಅಬ್ದುರ್‌ ಶಹೆಮಾನ್‌:- ಹಿಂದಿನ ಸಚಿವರ FT 
ದೇಶೀಯ ವೈದ್ಯ ಪದ್ದತಿ ಯ ನಿಷಯದನ್ಲಿ ಪರಾಮಶೇನ ಮಾಡಲು ಒಂಬು ಸಮಿತಿಂ 
ರಚಿತವಾಗಿತ್ತೆನ್ನುಪದು ಮಾನ್ಯ ಸಚಿವರಿಗೆ ತಿಳಿದಿದೆಯೇ? ? ಹಾಗಿದ್ದರೆ ಆ ಸೆಮಿತಿಯು ಏವಾಯಿತು. 


ಶ್ರೀ ಟಿ. ಸಿದ್ದೆಲಿಂಗಯ :- ಅಂತಹ ಬರವಸೆ ಇದೆ. 


ಪ್ರೀ ಟಿ. ಸಿದ್ಧಲಿಂಗಯ್ಕೆ :- ಈ ಪ್ರಶ್ನೆ ಈಗ ಏಕೆ ಉದ್ಭವಿಸುತ್ತದೆ, 


ಮ ಣ್‌ Fe pe PC 
ಜನಾಬ್‌ ಸೈಯದ್‌ ಅಬ್ದುಲ್‌ ರಹಮಯುನ್‌:- ಸಮರ್ಮೇಕವಾದ ಭಾರಕಿೀೀಯ ವದ 


ಖದಪತಿಯನ್ನು ರೂಪಿಸುವುದಳಾ 


ಮ್ಲ 
ಸಿಬಾಧಕ್ಷರು - ಮಾನ್ಯ ಸಸಸ್ಕರು ಆ ವಿಷಯಕ್ಕೆ ಸುಬಂಧಿಸಿದ ಯಾ 


pS JN 
ಪುಶ್ನೆಯನ್ನಾದರೂ ಕೇಳಬಹುಬೇನು ? 


ಗಿ ಹಂಮಿ ಸಮಿಿ ತಿಯನ್ನು ವೆಲತುಳ ಮಾಡಲಾಗಿಮು. ..... 


i 
A 
" 
g 


ಶ್ರೀ ಚೆಂದ್ರೆಲೇಉರರ್ಮು (ಚಿತ್ರದುಗ್ಸ್ಗ ಜಿಲ್ಲೆ ಸಾಮೂನ್ಸೆ) :- ಭಾರೆತೀಯ ಬೈದ್ಯ 
ಪದ್ಧತಿಯ ಪ್ರಾಂಜೀಯ ಜಥವಾ ಕೇಂದ್ರ ಸರ್ಕಾರಕ್ಕಿ ಸಿಂಬಂಧಿನಿದ ಏಖೆಯವಾಗಿದೆಯೇ 
FY 


ಎಂಬುದನ್ನು ನಾನು ತಿಳಿಯಬಹುದೇ? 


ಸ್ರೀ ಟ. ಸಿಡ್ದಲಿಂಗಯ್ಸ :- ಇಬೆನ್ಲು ನಾನು ಷರಿಲೀಲಿಸಿಲ್ಲ. 

[3 [ 3 [se 

ಸಭಾಧ್ಯಕೆರು :- ಬಾರತೀಯ ವೈದ್ಯ ಪದ್ದತಿ ವಿಷಯವು ರಾಜ್ಯ ಅಥವಾ ಕೆಂದ್ರ 
ಸರ್ಕಾರಕ್ಕೆ ಸಂಬಂಧ ಪಟ್ಟಿದ್ದೇ ಕ ಮಾವ್ಯಿ ಸದಸ್ಯರು ತಿಳೆಯಬಿಯಸುತ್ತಾಃ 

ಶ್ರೀ ಟಿ. ಸಿದ್ದಲಿಂಗಯ್ಸ :- ಸಮಗ್ರ ಭಾರತದ ಮೇಲೆ ಪರಿಗಾಮ ಬೀರಿರುವ 
ಏಷೆಯವು ರಾಜ್ಯ ಅಥವಾ pS pun ಮಾತ್ರವೇ ಸೆಂಬಂಧಿಸಿತ್ರೆಂ ದು A 


ಶ್ರೀ ಡಿಹ್‌ಚ್‌. ಚುದ್ರಶೇಖರೆಯ್ಯ :- ಮೈಸೂರು ರಾಜ್ಯವಲ್ಲಿಯೇ ಭಾರಶೀಯ ವೈದ್ರ 
ಖೆದತಿಯಮ ಯಾವ ಮಾದರಿಂ ಯಲ್ಲಿ ಅಧಿಪ್ಪದ್ದಿಪಡಿಸಬೇಕೆಂ: ಬುದಯು ಏಕೆ ಶೂ 


[a] KS ees ಿ 
ಶ್ರೀ ಟ. ಸಿದ್ದಲಿಂಗಯ್ಮು :- ಹೌದ, ನಾವು ಜ ಎಲ್ಲ ವಿಷಯಗಳನ್ನು ಪರಿಖೀಲಿ ಲಿಸುತ್ತಿದ್ದೇವೆ. 
ಶ್ರೀ ಡಿ.ಹೆಚ್‌. ಚಂದ್ರಶೇಖರಯ್ಯೆ :- ಸಾಗ ಭರ ಹಾಗೂ ed 
ಸೇವೆ ಸಲ್ಲಿಸುತ್ತಿರುವವರ ದೃಷ್ಟಿಯಿಂದ ಭಾರತೀಯ ವೈದ್ಯ ದ್ಯಪ ಮುಂದಿವೆ ಬಳವಣಿಗೇಯಿ 
ಅಬಿವೃದ್ಧಿ ಹಸುವು ಈಗಾಗಲೆ ಕೈಗೊಂಡ ಕ್ರಮವನ್ನು A. 


ಲ ೬ 
3) 
ಲ್ಲ 
3 
[8 
a 
~ 


ಶ್ರೀ ಟಿ. ಸಿಡ್ಗೆಲಿಂಗೆಯ್ಕ :- ಇದನ್ನು ಪರಿಶೀಲಿಸಲಾಗುತ್ತದೆ.” 


94 ಟಿ.ಸಿದ್ದಲಿಂಗಯ್ಕ 


ರಾಜ್ಯದಲ್ಲಿ ನಕಲಿ ವೈದ್ಯರು ವೃತ್ತಿ ನಡೆಸುವುದನ್ನು ತಡೆಗಟ್ಟುವ ವಿಷಯ 

ಇಡೀ ದೇಶದಲ್ಲಿರುವಂತೆ ರಾಜ್ಯದಲ್ಲಿ ವಕಲಿ ವೈದ್ಯರುಗಳಿದ್ದಾರೆ. ಅಂಥವರು ವೃತ್ತಿ 
ನಡೆಸುವುದನ್ನು ತಡೆಯುವ ಯಾವುದೇ ಕಾನೂನು ದೇಶದಲ್ಲಿ ಇಲ್ಲ. ಅಂಥ ಒಂದು ಕಾನೂನನ್ನು 
ತರುವುದು ಸಾಮಾಜಿಕ ಸುರಕ್ಷತೆಯ ದೃಷ್ಟಿಯಿಂದ ಅವಶ್ಯವೆನ್ನುವುದನ್ನು ಸರ್ಕಾರ ಒಪ್ಪುತ್ತದೆ. 
ಕಾನೂನು ಮಾಡುವ ಇರಾಜೆಯೂ ಸರ್ಕಾರಕ್ಕಿದೆ. ಆದರೆ ಈ ನಕಲಿ ವೈದ್ಯರಿಂದ ಸಮಾಜಕ್ಕೆ 
ಹಾನಿಯಾಗುತಿದೆ ಎಂಬ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇಲ್ಲ. ಬದಲಾಗಿ ವಿದ್ಯಾವಂತ ಡಾಕ್ಟರುಗಳು 
ಹೊರ ರಾಜ್ಯಗಳಿಗೆ ಹೊರದೇಶಗಳಿಗೆ ಹೋಗಿ ಬಿಡುವರಾದ್ದರಿಂದ ರಾಜ್ಯದಲ್ಲಿ ವೈದ್ಯರ ಕೊರತೆ 
ಏರ್ಪಟ್ಟಿದೆ. ನಕಲಿ ವೈದ್ಯರು ಸ್ವಲ್ಪ ಮಟ್ಟಿಗೆ ಈ ಕೊರತೆಯನ್ನು ನೀಗುತ್ತಿದ್ದಾರೆ. ಎಂಥಹ 
ವಿಪರ್ಯಾಸ ! 

ಈ ಪ್ರಶ್ನೆ ಸದನದಲ್ಲಿ ಮೂಡಿದಾಗ ಸಿದ್ದಲಿಂಗಯ್ಯನವರು ಉಭಯ ಸಂಕಟವನ್ನು 
ಸದನಕ್ಕೆ ಮನನ ಮಾಡಿಕೊಟ್ಟ ರೀತಿ ಹೀಗಿದೆ: 
“ಪ್ರಶ್ನೆ- 116 ಶ್ರೀ ಕಡಿದಾಳ್‌ ಮಂಜಪ್ಪನವರು (ಶಿವಮೊಗ್ಗ ಜಿಲ್ಲೆ - ಜನರಲ್‌) 

ಈ ಪ್ರಶ್ನೆಗಳಿಗೆ ಘನ ಸರ್ಕಾರದವರು ದಯವಿಟ್ಟು ಉತ್ತರ ಕೊಡಬೇಕೆಂದು ಪ್ರಾರ್ಥನೆ:- 
(ಎ) ರಾಜ್ಯದಲ್ಲಿ ಬಹುಸಂಖ್ಯೆಯ ನಕಲಿ ವೈದ್ಯರು, ವೈದ್ಯರುಗಳೆಂದು ವೃತ್ತಿ ನಡೆಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


(ಬ) ಈ ಇಂಥ ನಕಲಿ ವೈದ್ಯರುಗಳನ್ನು ವೃತ್ತಿ ನಡೆಸದಂತೆ ತಡೆಯುವಲ್ಲಿ ಯಾವುದಾದರೂ 
ಕ್ರಮ ಕೈಗೊಂಡಿದೆಯೇ? 


ಉತ್ತರ: ಶ್ರೀ ಟ. ಸಿದ್ದೆಲಿಂಗಯ್ಸನವರು (ಶಿಕ್ಷಣ ಮತ್ತು ಜನಾರೋಗ್ಯ ಮಂತ್ರಿಗಳು):- 


(ಎ) ಕೆಲವರು ನಕಲಿ ವೈದ್ಯರು, ವೈದ್ಯರುಗಳ ಗೆಳೆಯರಾಗಿ ರಾಜ್ಯದಲ್ಲಿ ವೃತ್ತಿ ನಡೆಸುತ್ತಿರುವುದು 
ಸರ್ಕಾರದ ಗಮನಕ್ಕೆ : ಬಂದಿದೆ. 


ಬ) ಇಂಥ ನಕಲಿ ವೈದ್ಯರುಗಳನ್ನು ವೃತ್ತಿ ನಡೆಸದಂತೆ ತಡೆಯುವ ಯಾವುದೇ ಕಾನೂನು 


fy ಕಡಿದಾಳ್‌ ಮಂಜಪ್ಪನವರು ;- ರಾಜ್ಯದಲ್ಲಿ ನಕಲಿ ವೈದ್ಯ ವೃತ್ತಿಯನ್ನು ಅಂದರೆ, 


ಬ್ರ ಶು 


ಆಲೋಪತಿ, ಆಯುರ್ವೇದ ಮತ್ತು ಯುನಾನಿ ಪದ್ದತಿಯ ವೃತ್ತಿ ನಡೆಸುತಿರುವವರ ಸಂಖ್ಯೆ 
ಎಷ್ಟು? 
ಶ್ರೀ ಟ. ಸಿದ್ದಲಿಂಗಯ್ಸನವರು :- ಪ್ರಶ್ನೆಯನ್ನು ಕೇಳಿದವರೆ ದಯವಿಟ್ಟು ಈ ನಕಲಿ 
ವೈದ್ಯ ರುಗಳ ಸಂಖ್ಯೆಯ ೭ ಬಗ್ಗೆ ಮಾಹಿತಿ ನೀಡುವವರೆಂದು ಭಾವಿಸುತ್ತೇನೆ. ಏಕೆಂದರೆ, ಆದರ 
ಬಗ್ಗೆ ನನ್ನಲ್ಲಿ ವದ ಮಾಹಿತಿ ಇಲ್ಲ. 
ಶ್ರೀ ಕೆಡಿದಾಳ್‌ ಮಂಜಷ್ಠನವರು : - ಮಾನ್ಯ ಮಂತ್ರಿಗಳು ರಾಜ್ಯದಲ್ಲಿ ನಕಲಿ ವೈದ್ಯ 
ವೃತ್ತಿಯನ್ನು ನಡೆಸುತಿರುವವರ ಪಟ್ಟಿಯನ್ನು ್ಸ ತಯಾರಿಸಬೇಕೆಂದು ಇಚ್ಛಿಸುತ್ತೇನೆ. 


ಸಬು 


ಪ್ರತಿಭಾವಂತ ಸಂಸದೀಯ ಪಟು 95 


ಶ್ರೀ ಟಿ. ಸಿದ್ದಲಿಂಗಯ್ಕನವರು :- ನಾವು ತನಿಖೆ ಮಾಡಬೇಕಾಗಿದೆ ಮತ್ತು ದೇಶದಲ್ಲಿ 
ದೊರೆಯಬಹುದಾದ ನಕಲಿ ವೈದ್ಯವೃತ್ತಿ ನಡೆಸುತ್ತಿರುವವರ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. 
ಮತ್ತು ಅದನ್ನು ತೊಡೆದುಹಾಕಲು ಪ್ರಯತ್ನಿಸಬೇಕಾಗಿದೆ. 

ಶ್ರೀ ಕಡಿದಾಳ್‌ ಮಂಜಪ್ಪನವರು ;- ಇದು ತಮ್ಮ ಕರ್ತವ್ಯವೆಂದು ಸರ್ಕಾರವು 
ಬಾವಿಸುವುದಿಲ್ಲವೇ? 

ಶ್ರೀ ಜಿ.ಎ. ಆಚಾರ್ಯ (ಬೆಂಗಳೂರು ಜಿಲ್ಲೆ ಜನರಲ್‌) :- ನಕಲಿ ವೈದ್ಯ ಎಂದರೆ 
ಏನೆಂದು ವನಗೆ ಅರ್ಥವಾಗುತ್ತಿಲ್ಲ. 

ಶ್ರೀ ಕದಿದಾಳ್‌ ಮಂಜಷ್ನನವರು:- ಅನರ್ಹ ವೈದ್ಯಕೀಯ ವೃತ್ತಿದಾರರೆಂದು 


ತಿಳಿಯಬಹುದು. ವೈದ್ಯಕೀಯ - ವೃತ್ತಿದಾರರ ನೋಂದಣಿ ಅಧಿನಿಯಮದಂತಹ ಯಾವುದಾದರೂ 
ಅಧಿನಿಯಮ ಇದಕ್ಕೆ ಇದೆಯೇ? 

ಶ್ರೀ ಟ. ಸಿದ್ದಲಿಂಗಯ್ಸ :- ಅನರ್ಹ ವೈದ್ಯಕೀಯ ವೃತಿದಾರರಿದ್ದರೆ ಅದನ್ನು ತಡೆಯಲು 
ಅಧಿನಿಯಮವಿದೆ. ಆದರೆ ನಕಲಿ ವೈದ್ಯಕೀಯ ವೃತ್ತಿಯನ್ನು ನಡೆಸುತ್ತಿರುವವರನ್ನು ತಡೆಯುವಂತಹ 
ಯಾವುದೇ ಅಧಿನಿಯಮವಿಲ್ಲ. 


ಶ್ರೀ ಕಡಿದಾಳ್‌ ಮಂಜಪ್ಪನವರು :- ನಕಲಿ ವೈದ್ಯ ವೃತ್ತಿಯನ್ನು ತಡೆಯುವಂತಹ 


$ "ಲ 


ಯಾವುದಾದರೂ ಕಾನೂನು ನಮ್ಮ ನೆರೆಯ ರಾಜ್ಯಗಳಲ್ಲಿ ಇದೆಯೇ? 

ಶ್ರೀ ಟಿ. ಸಿದ್ದಲಿಂಗಯ್ಯ :- ಈ ಬಗ್ಗೆ ಸರ್ಕಾರಕ್ಕೆ ತಿಳಿದಂತಿಲ್ಲ. 

ಶ್ರೀ ಕಡಿದಾಳ್‌ ಮಂಜಪ್ಪನವರು :- ಈ ನಕಲಿ ವೈದ್ಯರು ನಡೆಸುವ ಚಿಕಿತ್ಸೆಯಿಂದಾಗಿ 
ಸಾವಿರಾರು ಅಮಾಯಕ ಜನರು ಅಸುನೀಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 

ಪ್ರೀ ಸಿದ್ದಲಿಂಗಯ್ಮ :- ಇಲ್ಲ. 

ಶ್ರೀ ಕೆಡಿಬಾಳ್‌ ಮಂಜಪ್ಪ :- ಈ ನಕಲಿ ವೈದ್ಯರನ್ನು ವೃತ್ತಿ ನಡೆಸದಂತೆ ಶಾಸನವನ್ನು 
ವ್ಯಾಪಕಗೊಳಿಸುವಲ್ಲಿ ಸರ್ಕಾರವು ಯೋಚಿಸುತ್ತಿದೆಯೇ? 

ಶ್ರೀ ಟ. ಸಿದ್ದಲಿಂಗಯ್ಯ :- ಯಾವೊಬ್ಬ ಸದಸ್ಯನಿಂದ ಈ ವಿಷಯವನ್ನು ಸದನದಲ್ಲಿ 
ಮಂಡಿಸುವುದಾದರೆ ಅದರ ಬಗ್ಗೆ ಪರಿಶೀಲಿಸಲಾಗುವುದು. 

ಶ್ರೀ ಜಿ. ವೀರಪ್ಪ :- ಧಾರುಣವಾಗಿ ಕೆಲವುಕಡೆ ಡಾಕ್ಟ್‌ರುಗಳಿಲ್ಲದೆ ಕ್ಹಾಲಿಫಿಕೇಷನ್‌ 
ಇಲ್ಲದಿದ್ದರೂ ಹತ್ತು ವರ್ಷ ಅನುಭವ ಪಡೆದಿದ್ದರೆ ಪ್ರಾಕ್ಟೀಸ್‌ ಮಾಡಬಹುದೆಂದು ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 

ಶ್ರೀ ಟಿ. ಸಿದ್ದಲಿಂಗಯ್ಕ್ಮ :- ಈ ತರಹೆ ಕೆಲವು ಇರಬಹುದು. 

ಶ್ರೀ ಜಿ. ವೀರಪ್ಪ :- ಕ್ವಾಲಿಫಿಕೇಷನ್‌ ನಿಗದಿ ಮಾಡುವುದು ಅವಶ್ಯಕವೆಂಬುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ? 

ಶ್ರೀ ಟಿ. ಸಿದ್ಧಲಿಂಗಯ್ಮ :- ಅದನ್ನು ಅಲೋಚನೆ ಮಾಡಿದೆ. ಆದರೆ ಆ ರೀತಿಯಾಗಿ 
ವಿರ್ಭಂಧಪಡಿಸುವುದಕ್ಕೆ ಕಾನೂನಿಲ್ಲ. 


96 ಟ.ಸಿದ್ದಲಿಂಗಯ್ಯ 


ಶ್ರೀ ಜಿ. ವೀರಪ್ಪ - ಬೊಂಬಾಯಿ ಕಡೆ ಆ ರೀತಿ ಕಾನೂನು ಮಾಡಿರುವುದು 
ರ್ಕಾರದ ಗಮನಕ್ಕೆ ಬಂದಿದೆಯೇ? 


ಶ್ರೀ ಟ. ಸಿದಲಿಂಗಯ್ದ - ಮೋಟೀಸು 


ಪ್ರೀ ಎಚ್‌. ಸಿದ್ಧವೀರಷ್ನನೆಡರು (ಚಿತ್ರದುರ್ಗ ಜಿಲ್ಲೆ :- ಕೆಲಸವಿಲ್ಲದೇ ಇರುವಾಗ 
ಅಂತಹವರು ಡಾಕ್ಷರು ಹುದ್ದೆಯನ್ನು ಅನುಭವದಿಂದ A; ಏಮ? 

ಶ್ರೀ ಟ. ಸಿದ್ದಲಿಂಗೆಯ್ಸ :- ಇಂಡಿಂ ಢಿ ನಮ್ಮದೇಶದೆಲ್ಲಿ ಕ್ಲಾಕ್ಸ್‌ ಎಂದು 
ಕರೆಯಲ್ಪಡುವವರು ಕೆಲಸ ಮಾಡುತ್ತಿದ್ದಾರೆಂದು ತಿ . ಅದೊ ಅಲ್ಲದೆ ಮೊನ್ನೆ ಇಂಡಿಯಾ 
ನಕಾ೯ರದಲ್ಲಿ ಡಾಕ್ಟರು ಸಮ್ಮೇಳನ ನಡೆದು: ಚರ ಒಬ್ಬರು ಈ ವಿಚಾರವನ್ನು ಹೆಳಿದರು. 


ಟದರೆ ಅಂತಹವರನ್ನು ಕಂಡುಕೊಳ್ಳುವ ವ ಯೋಜನೆಯನ್ನು ಯಾವ ಸಕಾಾರಫೂ ಮಾಡಲಿಲ್ಲ. 


ಶ್ರೀ ಎಚ್‌. ಸಿದ್ದವೀರಪ್ಪ :- ನಮ್ಮ ಸಂಸ್ಥಾನದಲ್ಲಿ ಅರ್ಹತೆ ಪಡೆದಿಲ್ಲದಿರುವವರು 


ಡಾಕ್ಟೆರುಗಳಾಗಿ ಕೆಲಸ ಮಾಡುತಿದ್ದರೆ ಅವರ ವಿಚಾರವನ್ನು ಸಹಾಮುಭೂತಿಯಿಂ 
ಪರಿಶೀಲಿಸುತ್ತಿಂರಾ? 


ಶ್ರೀ ಟಿ. ಸಿದ್ದಲಿಂಗಯ್ದ :- ಕೆಲವು ಅನರ್ಹತೆ ಹೊಂದಿದ ಜನರು ಅರ್ಹ ಜನರಿಗಿಂತ 


ಸಲಿ 
ಉತಮ 

ಶ್ರೀ ಎಂಕ್‌ ಸಿದ್ದವೀರಜ್ದೆ ಘಾ ಅಲ್ಲಲ್ಲ ಕೆಲವು ತಾಲ್ಲೂ ಕುಗಳಲ್ಲಿ ಮೆಡಿಕಲ್‌ ಪಾ ಠಿ ಫ್ರೀಷನರ್ಸ್‌ 
ಅಸೋಸಿಯೇಷನ್‌ ಗಳನ್ನು ಏರ್ಪಾಡು ಮಾಡಿದ್ದಾರೆ. p ಎಲ್ಲಿ ಕೆಲಸ ಮಾಡುತ್ತಾರೆ 


ವರ ವಿಷಯವೇನು ಎಂದು ತಿಳಿದುಕ ನಳ್ಳೆಲು ಸರ್ಕಾರದವರು ಆ ಅಸೋಸಿಯೇಶನ್‌ ರವರಿಗೆ 
ಫರ್‌ ಮಾಡಲು ಯೋಚಿವೆ ಮಾಡುತ್ತೀರಾ? 


ಶ್ರೀ ಟ. ಸಿದ್ದಲಿಂಗಯ್ಯ :- ಅವರೇ ತಿಳಿಸಿದರೆ ಒಲ್ಪೆಯದು; ಸೇವೆ 
ಮಾಡಿದಹಾಗಾಗುತ್ತದೆ. 


ಶ್ರೀ ಎಸ್‌. ರಂಗರಾಯೆಯ್ಕನವರು ಮೈಸೂರು ಜಿಲ್ಲೆ :- |ಟ೩ks ಎನ್ನುವರು 
ಅಳಲೇಕಾಯಿ ಪಂಡಿತರೆಂದು ಕ ಸರೆಯುವವರಲ್ಲವೇ? 


ಪ್ರೀ ಟಿ. ಸಿಪಲಿಂಗಯ್ಲ :- ಹಾಗಲ್ಲ. ಯಾವ ವಿಧವಾದ ಯೂನಿವರ್ಸಿಟಿ ಅಥವಾ 
ಸ್ಕೂಲು ಸರ್ಟಿಫಿಕೆಟ್‌ ಅಥವಾ ಡಿಪ್ಲೋಮಾ ಆಥವಾ ಡಿಗ್ರಿ ಇಲ್ಲದಿರುವವರು ಸಾಧಾರಣವಾಗಿ 
Ad ಎಂದು ಡಾಕ್ಷರಾಗಿರುತ್ತಾರೆ. 


(. 


ರಂಗರಾಮಯ :- ಹಾಗಾದರೆ ಮ ಹ 


ಪ್ರತಿಭಾವಂತ ಸಂಸದೀಯ ಪಟು 97 


ಶ್ರೀ ಎಸ್‌. ರಂಗರಾಮಯ್ಯ :- ಆ ತರಹ ಇದ್ದರೆ ಇನ್ನು ಮೇಲೆ ಲೈಸನ್ಸ್‌ ತೆಗೆದುಕೊಂಡು 
ವೃತ್ತಿಯನ್ನು ನಡೆಸಬೇಕೆಂದು ಒತ್ತಾಯ ಮಾಡಲು ಸಾಧ್ಯವೇ? 


ಶ್ರೀ ಟಿ. ಸಿದ್ಧಲಿಂಗಯ್ಮ :- ಇದನ್ನು ಪರಿಶೀಲಿಸಲಾಗುವುದು. 
ಶ್ರೀ ಎಸ್‌. Kin :- ಕ್ವಾಕ್ಸ್‌ ಮೈದಾನದಲ್ಲಿ ಜಾಸ್ತಿಯೋ ಅಥವಾ 


ವಿ 


ಶ್ರೀ ಟ. ಸಿದ್ದಲಿಂಗಯ್ಮ :- ಈ ವಿಜಾರದಲ್ಲಿ ಸಮಾಚಾರವನ್ನು ಸಂಗ್ರಹಿಸಿಕೊಟ್ಟರೆ 
ಒಳ್ಳೆಯದು. 

ಶ್ರೀ ಎಸ್‌. ರಂಗರಾಮಯ್ಯ :- ಮಲೆನಾಡಿನೆಲ್ಲಿ ಅವರಿಗೆ 
ಅಲ್ಲೇ ತಾನೇ ಹೆಚ್ಚಾಗಿ ಪ್ರಾಕ್ಟೀಸ್‌ ಮಾಡುವುದು. 


ಲ್ಲ ಉತ್ತೇಜನವಿರುವುದರಿಂದ 


p 
ಚ 


ಶ್ರೀ ಟಿ. ಪಿದ್ದಲಿಂಗಯ್ದ :- ಇರಬಹುದು. 


ಶ್ರೀ ಎಂ. ಗೋಟವಿಂಬರೆ ರೆಡ್ಡಿಯವರು (ಚಿತ್ರದುರ್ಗ ಜೆಲ್ಲೆ ಜನರಲ್‌) ಮಾನ್ಯ 
ಸದಸ್ಯರು ಸಮಾಜಕ್ಕೆ ಈ ನಕಲಿ ವೈದ್ಯ ು ಉ ತ್ರಮಸೆ ಸೇಜೆ ನೀಡುತಿ ಶಿದ್ದಾರೆ ಎಂಯ ಹೇಳುತ್ತಾರೆಯೇ? 


ಶ್ರೀ ಟ. ಸಿದ್ದಲಿಂಗಯ್ಯ :- ಆವರು ಆಲ್ಪ ಸ್ವಲ್ಪ ಸೇವೆಯನ್ನು ಮಾಡುತಿದ್ದಾರೆ. 
ಶ್ರೀ ಎಂ. ಗೋವಿಂದರೆಡ್ಡಿ :- ಜವರ ವೈದ್ಯಕೀಯ ಅಗತ್ಯತೆಗಳ ಬಗ್ಗೆ ಉತ್ತರಿಸುವ 


ಅವಶ್ಯಕತೆ ಇದೆಯೇ? 

ಶ್ರೀ ಟಿ. ಸಿದ್ದಲಿಂಗಯ್ಮ :- ಇದು ಅಭಿಪ್ರಾಯದ ವಿಷಯವಾಗಿಬೆ 

ಶ್ರೀ ಎಂ. ಗೋವಿಂದರೆಡ್ಡಿ :- ಡಾಕ್ಟರುಗಳು ಮತ್ತು ಆಯುರ್ಮೇದ ವೈದ್ಯರುಗಳಿಗೆ 
ತರಬೇತಿ ಬೀಡುವುದಕ್ಕೆ ಸಾಕಷ್ಟು ಸಂಸ್ಥೆಗಳಿರುವುದು ಸರ್ಕಾರಕ್ಕೆ ಸಾಕಲ್ಲವೆ? 

ಪೀ ಟಿ. ಸಿದ್ದಲಿಂಗಯ್ಯ :- ಪ್ರತಿಯೊಬ್ಬರಿಗೂ ತರಬೇತಿ ಕೊಡುವಂತಹ ಸಂಸ್ಥೆಗಳು 
ಇವೆ. 

ಶ್ರೀ ಎಂ. ಗೋವಿಂದರೆಡ್ಡಿ :- ತರಬೇತಿಗಾಗಿ, ಸರ್ಕಾರವು ಸಾಕಷ್ಟು ಅವಕಾಶಗಳನ್ನು 
ಕಲ್ಪಿಸಿರುವ ದೃಷ್ಟಿಯಿಂದ "ಈ ನಕಲಿ ವೈದ್ಯವೃತ್ತಿದಾರಿಕೆಯನ್ನು ತಡೆಹಿಡಿಯುವುದು ಸಾಧ್ಯವಿಲ್ಲವೆ? 

ಶ್ರೀ ಟಿ. ಸಿದ್ಧಲಿಂಗಯ್ಮ :- ಈಗ ಅಲ್ಲ, ಜನರ ಬೇಡಿಕೆಗಳನ್ನು ಪೂರೈಸಲು ಸಾಕಾಗುವಂತೆ 
ಮಾಡಲು ಉಪಬಂಧ ಕಲ್ಲಿಸುವವಗೆಗೆ. 

ಶ್ರೀ ಎಂ. ಗೋವಿಂದರೆಡ್ಡಿ :- ಅದರಿಂದ ನಕಲಿ ವೈದ್ಯ ವೃತ್ತಿಬಾರರು ಅನವಶ್ಯಕ 
ಸಂಖ್ಯೆ ಯಲ್ಲಿರಲು ಅಪಕಾಶವಾಗುವುದಿಲ್ಲವೆ? 

ಶ್ರೀ ಟ. ಸಿದ್ದಲಿಂಗಯ್ಯ :- ಡಾಕ್ಟರುಗಳೆ ಕೊರತೆ ಇರುವ ಕಾರಣ ಪ್ರಸ್ತುತ ಇದು 
ಅನವಶ್ಯವೆಂದು ತಿಳಿಯಲಾಗುವುದಿಲ್ಲ. 


98 ಟ.ಸಿದ್ದಲಿಂಗಯ್ಕ 


ಶ್ರೀ ಎಂ. ಗೋವಿಂದರೆಡ್ಡಿ :- ದೇಶಕ್ಕೆ ಅಗತ್ಯವಿರುವಷ್ಟು ಸಂಖ್ಯೆಯ ವೈದ್ಯರುಗಳಿಗೆ 
ಸರ್ಕಾರವು ತರಬೇತಿ ನೀಡುತ್ತಿಲ್ಲವೆ? 

ಶ್ರೀ ಟಿ. ಸಿದ್ದಲಿಂಗಯ್ಮ :- ಸಹಜವಾಗಿ. 

ಶ್ರೀ ಎಂ. ಗೋವಿಂದರೆಡ್ಡಿ :- ಬಹಳಷ್ಟು ಸಂಖ್ಯೆ ವೈದ್ಯರುಗಳು ರಾಜ್ಯದಿಂದ ಹೊರಕ್ಕೆ 
ಹೋಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಶ್ರೀ ಟಿ. ಸಿದ್ಧಲಿಂಗಯ್ಯ :- ರಾಜ್ಯದಿಂದ ಹೊರಗೆ ಹೋಗುತ್ತಿರಬಹುದು. 
ಶ್ರೀ ಟಿ. ಹನುಮಯ್ಯ (ಚಿತ್ರದುರ್ಗ ಜಿಲ್ಲೆ - ನಿಮ್ನ ಪಂಗಡ) :- ಗ್ರಾಮಾಂತರಗಳಲ್ಲಿ 


quacks ಇರುವುದರಿಂದ ಗರ್ಭಿಣಿ ಹೆಂಗಸರಿಗೆ ಬಹಳ ತೊಂದರೆಯಾಗುತಿದೆಯೆಂಬುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕುಟುಂಬ ಯೋಜನಾ ಚಿಕಿತ್ಸಾಲಯಗಳನ್ನು ತೆರೆಯುವ ಬಗ್ಗೆ 
ನಿರ್ಣಯದ ಮೇಲಿನ ಚರ್ಚೆ 


ಸ್ಹಾತಂತ್ರ್ಯ ವಿಕಾಸಕ್ಕೆ ನಾಂದಿ. ಪರಕೀಯರ ಆಳ್ಲಿಕೆಯಿಂದ ಬಿಡುಗಡೆ ಆದಾಗ ರಾಜಕೀಯ 
ಸ್ಥಾತಂತ್ರ್ಯ - ಅಂದರೆ, ನಮನ್ನು ನಾವೇ ಆಳಿಕೊಳ್ಳುವ, ನಮ್ಮ ಅಭ್ಯುದಯವನ್ನು ರೂಪಿಸಿಕೊಳ್ಳುವ 
ಸ್ಥಾತಂತ್ರ , ದೊರೆತಿತ್ತು. ಆಶೆ ಆಕಾಂಕ್ಷೆಗಳ ಜೊತೆ ಜೊತೆಗೆ ಆಕಾಂಕ್ಷೆಗಳ ಸಾಧನೆಗೆ ಇರುವ 
ತೊಡಕು ತೊಂದರೆಗಳು ನಮ್ಮ ಸ್ವತಂತ್ರ ಚಿಂತನೆಗೆ ಮೇವಾಗಿದ್ದುವು. ಭಾರತದ ಸ್ವಾತಂತ್ರ, 
ಹರಣವಾದಾಗ ಇನ್ನೂ ಕೈಗಾರಿಕಾ ಕ್ರಾಂತಿ ಆಗಿರಲಿಲ್ಲ. ಕೈಗಾರಿಕಾ ಕ್ರಾಂತಿ ತನ್ನೊಂದಿಗೆ 
ನಾಗರೀಕತೆಯ ಅಲೆಯನ್ನೇ ಎಬ್ಬಿಸಿತು. ಒಂದುಕಡೆ ಪರಕೀಯರ ಆಳ್ವಿಕೆಯಲ್ಲಿ ನುಚ್ಚು 
ನೂರಾಗುತ್ತಿದ್ದ ನಮ್ಮ ಪುರಾತನ ಮೌಲ್ಯಾಧಾರಿತ ಆದರ್ಶಗಳು; ಮತ್ತೊಂದು ಕಡೆ ಬದುಕನ್ನು 
ಪ್ರಾಪಂಚಿಕತೆಗೆ ಎಳೆದು ಬಿಗಿಯುವ ನಾಗರೀಕ ಮೌಲ್ಯಗಳು - ಇವುಗಳ ನಡುವೆ ಏರ್ಪಟ್ಟ 
ಸಾಂಸ್ಕೃತಿಕ ತುಮುಲ ರಾಜ್ಯದ ನೂತನ ಸ್ವತಂತ್ರ ಸರ್ಕಾರದ ನೀತಿ ನಿರ್ಧರಣೆಯ ಕಾರ್ಯವನ್ನು 
ಮತ್ತಷ್ಟು ಕ್ಷಿಷ್ಟಗೊಳಿಸಿತ್ತು. 

ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರುಗಳು ಜನಸಂಖ್ಯಾ ಅಧಿಕ್ಯವುಳ್ಳ ನಮ್ಮ 
ರಾಷ್ಟ್ರದಲ್ಲಿ ಜನಾಭ್ಯುದೆಯಕ್ಕಾಗಿ ಕುಟುಂಬ ಯೋಜನಾ ಸೂತ್ರವನ್ನು ಆಡಳಿತದಲ್ಲಿ ಅಳವಡಿಸುವ 
ಚಿಂತನೆಯನ್ನು ಮೂಡಿಸಿದರು. ಈ ಚಂತನೆ ಆಧಾರಿತ ನಿರ್ಣಯವೊಂದು ದಿನಾಂಕ 
21-10-1952ರಂದು ಸದನದಲ್ಲಿ ಚರ್ಚೆಗೆ ಮಂಡಿತವಾಯಿತು. ಸಿದ್ದಲಿಂಗಯ್ಯನವರು ಹಿಂದೆ 
1947ರ ಮಂತ್ರಿ ಮಂಡಲದಲ್ಲಿ ಆರೋಗ್ಯ ಖಾತೆಯ ಸಚಿವರಾಗಿದ್ದರು. ನಿರ್ಣಯದ 
ಪರವಾಗಿಯೂ ವಿರುದ್ಧವಾಗಿಯೂ ಸದಸ್ಯರು ಪರಿಣಾಮಕಾರಿಯಾದ ವಾದಾಂಶಗಳನ್ನು 
ಮಂಡಿಸಿದರು. ಸಭಾ ನಾಯಕರಾಗಿ ಸಿದ್ದಲಿಂಗಯ್ಯನವರು ಆರೋಗ್ಯ ಖಾತೆ ಮಂತ್ರಿಗಳ ಪರವಾಗಿ 


ಪುತಿಬಾನಂತ ಸಂಸದೀಯ ಪಟು 99 


ತಮ್ಮ ಭಾವಾತೀತ ನಿಷ್ಪಕ್ಷಪಾತ ಗಂಭೀರ ಮನೋವೃತ್ತಿಯಿಂದ ವಿಷಯವನ್ನು ಪರಿಗ್ರಹಿಸಿ 
ಸರ್ಕಾರದ ಪರ ನಿಲುವನ್ನು ರೂಢಿಸಿದ ಚಿತ್ರಣವನ್ನೊದಗಿಸಲು ಚರ್ಚೆಯ ಪಠ್ಯ ಭಾಗವನ್ನು 
ಇಲ್ಲಿ ಉದ್ದ್ಮರಿಸಿದೆ: 

ಎಂ.ಪಿ.ಎಲ್‌. ಶಾಸ್ತ್ರಿ ಉಪಾಧ್ಯಾಯರ ಕ್ಷೇತ್ರ: ........ 


ಮಿತ ಸಂತಾನದ ವ್ಯವಸ್ಥೆಯ ಒಂದು ಕ್ರಮವನ್ನು ನಮ್ಮದೇಶದ ಎಲ್ಲಾ ಆಸ್ಪತ್ರೆಗಳಲ್ಲೂ 
ಕೂಡ ಪ್ರಾರಂಭ ಮಾಡಬೇಕೆಂದು ಸೂಚನೆ ಮಾಡಿರತಕ್ಕ ಈ ತತ್ವ ಮಿತಸಂತಾನದ ವ್ಯವಸ್ಥೆ, 
ಭಾರತೀಯ ಜೀವನ ಕ್ರಮಕ್ಕೂ ಭಾರತೀಯ ಸಂಸ್ಕೃತಿಗೂ, ಭಾರತೀಯ ಸಂಪ್ರದಾಯಕ್ಕೂ 
ಕೂಡ ತೀರ ವಿರುದ್ಧಬಾದುದು ಎಂಬುದನ್ನು ಈ ಸಭೆಯ ಮುಂದೆ ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ. 
ಸಮ್ಮ ದೇಶದಲ್ಲಿ ನೂರಾರು ವರ್ಷಗಳಿಂದ ಜನ ನಡೆಸಿಕೊಂಡು ಬಂದಿರತಕ್ಕ ಜೀವನ 
ಸಂಯಮದಿಂದ ಕೂಡಿರತಕ್ಕ ಜೀವನ. ಈ ಮಿತ ಸಂತಾನದ ವ್ಯವಸ್ಥೆಯನ್ನು ಒಪ್ಪಿಕೊಂಡು 
ಒಂದು ಕ್ರಮವಾದ ಕಾರ್ಯಕ್ರಮವನ್ನು ನಮ್ಮ ಜೀವನದಲ್ಲಿ ತಂದ ಪಕ್ಷದಲ್ಲಿ ನಮ್ಮ ದೇಶದ 
ಜನ ಸ್ಟೇಚ್ಛಾ ವ್ಯವಹಾರಿಗಳಾದಾರು. ಕಾಮುಕ ಜೀವನ ಆರಿಸಿಯಾರು ಎಂಬ ಭಯ ನನ್ನ 
ಮನಸ್ಸಿನಲ್ಲಿ ಹುಟ್ಟುತ್ತಾ ಇದೆ. ಈ ದೃಷ್ಟಿಯಿಂದ ನೋಡಿದರೆ ಒಂದು ಕುಟುಂಬದಲ್ಲಿರತಕ್ಕ 
ಗಂಡ ಹೆಂಡಂದಿರು ಸಂಯಮದಿಂದ ಜೀವನವನ್ನು ನಡೆಸಿಕೊಂಡು ಬಂದಿರುವುದರಿಂದ ನೂರಾರು 
ರ್ಷಗಳಿಂದ ನಮ್ಮ ಜನರಲ್ಲಿ ಒಂದು ಸಂಪ್ರದಾಯ ಬೆಳೆದುಕೊಂಡು ಬಂದಿದೆ. ಈ 
ಸಂಪ್ರದಾಯದ ಮೇಲೆ ನಮ್ಮ ಜೀವನದಲ್ಲಿ ನಡೆಸಿಕೊಂಡು ಬಂದ ಪಕ್ಷದಲ್ಲಿ, ಈ ಬಹು 
ಸಂತಾನದ ಒಂದು ದುಃಖ ನಮಗೆ ಪರಿಣಮಿಸಲಾರದು ಎಂದು ಬಾವನೆ ಮಾಡಿಕೊಂಡಿದ್ದೇನೆ. 
ಜನಸಂಪತ್ತು ಇರತಕ್ಕ ರಾಷ್ಟ್ರ ಸೋಮಾರಿತನವನ್ನು ಬಿಟ್ಟುಬಿಟ್ಟ ಪಕ್ತದಲ್ಲಿ, ರಾಷ್ಟ್ರೀಕರಣದ 
ಒಂದು ಸಾಧನವನ್ನು ಉಪಯೋಗಿಸಿಕೊಂಡ ಪಕ್ಷದಲ್ಲಿ ಆ ದೇಶ ಮುಂದುವರೆಯುವುದಕ್ಕೆ 
ಬೇಕಾದಷ್ಟು ಅನುಕೂಲಗಳು ಸಹಾಯಗಳು ದೊರೆಯುತ್ತವೆ. ಈ ದೃಷ್ಟಿಯಿಂದ ನೋಡಿದ 
ಪಕ್ಷದಲ್ಲಿ ಈ ದಿನ ಚೈನಾ ರಾಜ್ಯ ರಷ್ಯಾ ರಾಜ್ಯ ಮತ್ತು ಜನತೆಯ ವಿಷಯದಲ್ಲಿ ಎಷ್ಟು ಹುಮನಸನ್ನು 
ಎಷ್ಟು ಅಭಿಮಾನವನ್ನು ತೋರಿಸುತ್ತಾ ಇವೆಯೋ ಅಷ್ಟು ಹುಮವನಸನ್ನು ಅಭಿಮಾನವನ್ನು ನಮ್ಮ 
ದೇಶದಲ್ಲೂ ಜನ ತೋರಿಸುತ್ತಾ ಇಲ್ಲವಲ್ಲ ಎಂದು ಖೇದವಾಗುತ್ತದೆ. 
ಜನಸಂಖ್ಯೆಯು ಹೆಚ್ಚಾದಷ್ಟು ಜನತೆಯು ಪರಿಪುಷ್ಟವಾಗಿರುವಂತೆ ವಾತಾವರಣವನ್ನು 
ನಾವು ಕಲ್ಪಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ದಿನೇ ದಿನೇ ಜನಸೆಂಖ್ಯೆಯು ನಮ್ಮದೇಶದಲ್ಲಿ 
ಹೆಚ್ಚುತ್ತಿದೆಯೆಂದು ಅವರು ಪ್ರಪಂಚದಲ್ಲಿ ಜನ್ಮತಾಳುವುದಕ್ಕೆ ಮೊದಲೇ ಅವರ 
ನಾಮಾವಶೇಶವಾಗಬೇಕೆಂಬ ಅಭಿಪ್ರಾಯ ನಮ್ಮ ಜನತೆಯ ಮನಸ್ಸಿನಲ್ಲಿ ಮೂಡುವುದು 
ಅನುಚಿತವಾದುದು. ಪೂರ್ವ ಪಶ್ಲಿಮ ಎರಡು ಸಾವಿರ ಮೈಲಿ ಮತ್ತು ಉತ್ತರ ದಕ್ಷಿಣ ಎರಡು 
ಸಾವಿರ ಮೈಲಿ ವಿಸ್ತೀರ್ಣವುಳ್ಳ ನಮ್ಮ ಭಾರತ ದೇಶವು ದೊಡ್ಡ ಉತ್ಪಶ್ರಿಯುಳ್ಳೆ ಸಂಪದ್ಯುಕ್ತ 
ರಾಷ್ಟ್ರ. ಆದುದರಿಂದ ಇಲ್ಲಿಯ ಜನತೆಯು ತಮ್ಮ ಜನಸಂಖ್ಯೆ ಹೆಚ್ಚಾಗುತ್ತಿದೆಯೆಂದು 
ಹೆದರಬೇಕಾಗಿಲ್ಲ. ಈ ಯೋಜನೆಯು ಏನಿದ್ದರೂ ಕೈಗಾರಿಕಾಪೂರ್ಣವಾದ ರಾಷ್ಟ್ರಗಳಿಗೆ 
ಹೊಂದಿಕೊಂಡಿರಬೇಕು. ಇದನ್ನು ವ್ಯವಸಾಯ ರಾಷ್ಟ್ರಗಳಿಗೆ ಅದರಲ್ಲಿಯೂ ಭಾರತಕ್ಕೆ 


100 ಟ.ಸಿದ್ದಲಿಂಗೆಯ್ಯ 


ಅಪ್ಪಯಿಸುವುದು ಎಷ್ಟು ಮಾತ್ರವೂ ಸಾಧುವಾದುಬಲ್ಲ. ಇದನ್ನು ಕಾರ್ಯರೂಪಕ್ಕೆ ತರುಪುದಾಗಲಿ 
ವಮ್ಮಜ ಜವ ಯ ಹಿತ ದೆಷಿ ಯಿಂದ ಒಳ್ಳೆಯದಲ್ಲ. ವಮ ಪ್ರಾಚೀವ ಸಂಸ್ಕೃ ತಿ, ನಮ್ಮ ಜೀವನದ 


ಲ 
ವ್ಯವಸ್ಥಾ ಕ್ರಮ ಮತ್ತು ಸಂಪ್ರದಾಯಗಳು ಈ ಯೋಜನೆಯಿಂದ ಅಭಿ :ವೃದ್ಧಿಗೊಳ್ಳಲು ಸಹಕಾರಿ 
ಯಾಗುವುದಿಲ್ಲ ಸಾಧಕೆವಾಗುವುದಿಲ್ಲವೆಂಬ ದೃಷ್ಟಿಯಿಂದ ಯಾರೂ ಈ AS ಸು 


ಅಮುಖೋದಿಸಬಾರದು ಎಂದು ಬಿನ್ನವಿಸಿಕೊಳ್ಳುತ್ತೇವೆ 

ಕಾಲ, ಸದ್ದಿವೇಶ ಮುತ್ತುಪ ರಿಸ್ತಿತಿ ಬದಲಾವಣೆ ಆದಹಾಗೆಲ್ಲ ನಮ್ಮಅಭಿಪ್ರಾಯಗಳನ್ನು 
ಅಗತ್ಯಮಗಿ ನಾವು ಬದಲಾವಣೆ ಮಾಡಿಕೊಳ್ಳಲೇ ಬೇಕು. ಇದಕ್ಕೆ ಈಗ ಒದಗಿರುವ ಕಾಲ 
ಸರಿಯಾಗಿದೆ. ಈ ಕ್ರಮ ಪ್ರತಿಯೊಬ್ಬರ ಮೇಲೂ ಬಲವಂತದಿಂದ ಹೇರಲ್ಬಟ್ಟಿಲ್ಲ. This is 
only a preventive measure. 


ಶ್ರೀ ಆರ್‌.ಪಿ. ರೇವಣ್ಣ ಯು ಪ್ರಾಧಿಕಾರಿ ಕ್ಷೇತ್ರ) - 


ಈ ವಿಚಾರದಲ್ಲಿ ಅತ್ಯಂತ ಮೇದಾವಿಗಳೆಂದು ಹೆಸೆರು ಗಳಿಸಿದ ಸರ್‌.ಎಂ. 
ವಿಶ್ವೇಶ್ವರೆಯ್ಧನವರೇ ಮೊದಲಾದ ಮಹ ನಯಗ ಅದ ಪಾಬದಲ್ಲಿ ತಿರುಳಿಲ್ಲವೆಂದು 
ಹೇಳಬೇಕಾಗುತ್ತದೆ. 92 ವರ್ಷ ಆ ಅನುಭವಿಗಳು ದೇಶದ ಹಿತಬ್ಬಷ್ಟಿಯಿಂದ ಈ Family 
Planning ಅಗತ್ಯವೆಂಬುದನ್ನು ಮ ಸರ್ಕಾರದ ವರು ಮನಗಾಣಬೇಕು. ನಮ್ಮ 
ದೇಶದ ಜನಸಂಖ್ಯೆಯನ್ನು ಈ ರೀತಿ ಹೆಚ್ಚು ಮಾಡಿಕೊಳ್ಳುವುದು ಈಗಿನ ಕಾಲಕ್ಕೆ 
ಅವಾವಶ್ಯ್ಮಕವಾಗಿದೆ. ನಮ, ತ ವ್ಯವ ಸಾಯ ಸಂಪತ್ತು ಬಹಳವಾಗಿದೆಯೆಂದು ನಮ್ಮ 
€ಶದ ವಿಸ್ತೀರ್ಣ 2,000 ಮೈಲಿಗಳಷ್ಟಿದೆಯೆಂದು ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋದರೆ" 
ಚಪ್ರಿಕಾದ ಹರಾ ಲ ನಮ್ಮ ದೇಶಕ್ಕೆ ಸೇರಿ ಕಂಸ ಸಾಕಾಗುವುದಿಲ್ಲ. 
ಈಗ ಕೇಂದ್ರ ಸರ್ಕಾರದವರೂ ಸಹ ಈ Family pee ವಿಚಾರದಲ್ಲಿ ಬಹುಮಟ್ಟಿಗೆ 
ಮುತುವರ್ಜಿ ioe 


[2 


ಶ್ರೀ ಟ.ಪಿ. ಬ್ರಯ್ಮೆಯ್ಲೆ ಮೈಸೂರು ಏಧಾನ ಸಭಾ ಕ್ಲೇತ್ರ:- 


EY 


ಕಪು ಬ ಅನೇಕವಿಧವಾದ ಸಾಧನ ಸಂಪತಿದೆ. ವ್ಯವಸಾಯದ ಪ್ರಗತಿಗೇ 


ಆಗಲಿ, ಕೈಗಾರಿಕೆಯ ಪ್ರಗತಿಗೇ ಆಗಲಿ ಅನುಕೂಲವಾದ ದೇಶವಾಗಿದೆ. ಮಕ್ಕಳು ಜಾಸ್ತಿ ಅದಷ್ಟು 
ಗಂಡ ಹೆಂಜರ ಪ್ರೀತಿ, ಸಂಸಾಗದಲ್ಲಿ ಸುಖ ಸಂತೋಷ ನೆಲೆನುವುದಕ್ಕೆ ಅವಕಾಶವಾಗುವುದು. 


ಇದು ಪರಮಾಠನ ವೈಶಿಷ್ಟ್ಯವೆಂದು ಹೇಳುತ್ತೇನೆ. ಈ ಫ್ಯಾಮ್ಲಿ ಪ್ಲಾನಿಂಗ್‌ಗೆ ದೇಶದಲ್ಲಿ ಅವಕಾಶ 
ಕೊಟ್ಟರೆ ಅದೀತಿ, ಅಧರ್ಮ ನೆಲೆಸುವುಕ್ಕೆ ಆವಕಾಶಕೊಟ್ಟ ಹಾಗಾಗುತ್ತದೆಂದು 


ಪ್ರೀ ಬ.ಐನ್‌. ರಾಜುರಾವ್‌ (ಷದವೀಧರರ ಕ್ಷೇತ): 


ಶ್ರೀ ಡಿ. ವೆಂಕಟರಾಮಯ್ಯನಬಖು ಸೂಚಿಸಿರುವ ಈ ಫ್ಯಾಬ್ಲು ಪ್ಲಾನಿಂಗ್‌ ಕ್ಲಿನಿಕ್‌ ನಮ್ಮ 
ಸ್ತೀಯರ ಸಂಪ್ರದಾಯಗಳಿಗೆ ಬಹಳ ದೂರವಾಗಿದೆ. ನಮ್ಮ ಮೈಸೂರು ಸೆಂಸ್ಥಾನದಲ್ಲಿರತಕ್ಕ 
ಸ್ರೀಯರು ಬಹಳ ಮಾನಿಷ್ಟರು, ಗೌರವಯುತರು. ಇವರು ಹೆರಿಗೆಗಾಗಿ ಆಸ್ಪತ್ರೆಗೆ ಬರಲು 


ಹಂತೆಗೆಯುತ್ತಾರೆ. ಇಂಥಹವರು ಫ್ಯಾಮ್ಲಿ ಪ್ಲಾನಿಂಗ್‌ ಕ್ಲಿನಿಕ್‌ಗೆ ಹೋಗಿ ಈ ಬಗ್ಗೆ ಚಿಕಿತ್ಸಾ 


ಪ್ರತಿಭಾವಂತ ಸಂಸದೀಯ ಪಟು 101 


ವಿಧಾನಕ್ಕೆ ಸಲಹೆ ತೆಗೆದುಕೊಳ್ಳುವುದಕ್ಕೆ ಹಿಂತೆಗೆಯುವುದು ಹೆಚ್ಚೇನಲ್ಲ. ಇದೇನಾದರೂ 
ಒತ್ತಾಯಪೂರ್ವಕವಾದರೆ ನಮ್ಮ ಸಂಸಾರದ ಸುಖಕ್ಕೂ ಭಂಗಬರುತ್ತದೆ. ನಮ್ಮ ದೇಶದಲ್ಲಿ 
ಪಾಶ್ಚಾತ್ಯ ದೇಶದಲ್ಲಿರುವಂತೆ ಡೈವರ್ಸ್‌ ಪದ್ಧಶಿ ಇಲ್ಲ. Mariage is a sacrement ow 
ಭಾವನೆ ನಮ್ಮದೇಶದ ಜನರ ಮನಸ್ಸಿನಲ್ಲಿ ಪೂರ್ಣವಾಗಿ ಮೂಡಿದೆ. ನಮ್ಮಹಿಂದೂ ಸ್ತ್ರೀಯರು 
ಪತಿವ್ರತಾ ಶಿರೋಮಣಿಗಳಾಗಿ, ಪತಿಯು ಏನೇ ಕಷ್ಟಕೊಟ್ಟರೂ ಅದನ್ನು ಅನುಭವಿಸಿಕೊಂಡು, 
ಸುಖ ಜೀವನದಲ್ಲಿ ನಿರತರಾಗಿರುತ್ತಾರೆ. ಇಂತಹವರ ಪಾತಿವ್ರತ್ಯ ಭಂಗಕ್ಕೆ ಎಡೆಕೊಟ್ಟಂತಾಗುತ್ತದೆ. 


ಶ್ರೀ ಟಿ.ಎನ್‌. ಕೆಂಪಹೊನ್ನಯ್ಯ (ಸ್ಥಾನೀಯ ರಾಜಕಾರಿ ಕ್ಷೇತ್ರ:- ......... 


ಈಗಿನ ಆರ್ಥಿಕ ಮುಗ್ಗಟ್ಟಿನ ಪರಿಸ್ಥಿತಿಯಲ್ಲಿ ಇದು ಎಲ್ಲೆಲ್ಲಿಯೂ ತಾಂಡವವಾಡುತ್ತಿರುಖ 
ಈ ಸಂದರ್ಭದಲ್ಲಿ, ಈ ಫ್ಯಾಮ್ಲಿ ಪ್ಲಾನಿಂಗ್‌ ಎಂಬುದು ದೇಶಕ್ಕೆ ಶ್ರೇಯಸ್ಕರ. ಒಂದು ದೇಶದಲ್ಲಿ 
ಹುಚ್ಚಾಪಟ್ಟೆ ಮಕ್ಕಳಾದರೆ ಆ ದೇಶಕ್ಕೆ ಕಷ್ಟ. ಸೆನ್ಜೆಸ್‌ ಲೆಕ್ಕದ ಪ್ರಕಾರ ಇಷ್ಟತ್ತು ವರ್ಷಗಳಲ್ಲಿ 
ಇಂಗ್ಲೆಂಡಿನಲ್ಲಿ ಶೇ. 6 ರಂತೆ ಹೆಚ್ಚಿದರೆ ನಮ್ಮಮೈಸೂರು ದೇಶದಲ್ಲಿ ಶೇ. 23.6ರಷ್ಟು ಏರಿರುವುವ: 
ನೋಡಿದರೆ ಭಯವಾಗುತ್ತದೆ. ಈ ಫ್ಯಾಮ್ಲಿ ಪ್ಲಾನಿಂಗ್‌ ವಿಚಾರದಲ್ಲಿ ಒಂದು ವ್ಯವಸ್ಥೆ ಇಲ್ಲದಿದ್ದರೆ 
ದೇಶದಲ್ಲಿ ಎಕನಾಮಿಕ್‌ ಪ್ಲಾನಿಂಗ್‌ ಹೇಗೆ ಸಾಧ್ಯ ? 


ನಾನು ಹಳ್ಳಿಯ ಜನರ ಕಷ್ಟ ಸುಖವನ್ನು ಅರಿತು ಆ ಅನುಭವದಿಂದ ಹೇಳಿದ್ದೇನೆ - 
ಈ ಫ್ಯಾಮ್ಲಿ ಪ್ಲಾನಿಂಗ್‌ ಎಂಬುದು ಅಗತ್ಯವಾಗಿ ನಮ್ಮ ದೇಶಕ್ಕೆ ಬೇಕಾಗಿದೆ. ಹಳ್ಳಿಗಳ ಕಡೆ 
ಒಂದೊಂದು ಬಡ ಸಂಸಾರದವರು ಹತ್ತಾರು ಮಕ್ಕಳನ್ನು ಪಡೆದು ಹೊಟ್ಟೆಗೆ ಹಿಟ್ಟಿಲ್ಲದೆ 
ಸಾಯುವುದರ ಬದಲು ಅವರೆಲ್ಲರೂ ಈ ಫ್ಯಾಮ್ಲಿ ಪ್ಲಾನಿಂಗ್‌ ಕ್ರಮವನ್ನು ಅನುಸರಿಸಿದ್ದೇ 
ಆದರೆ ಅವರ ಕಷ್ಟವು ಬಹು ಮಟ್ಟಿಗೆ ನಿವಾರಣೆಯಾಗುವುದರಲ್ಲಿ ಯಾವ ಸಂಶಯವೂ 
ಇಲ್ಲ. 


ಇದರಿಂದ ದೇಶದಲ್ಲಿ ಇಂದು ಉದ್ಭವಿಸಿರುವ ಆಹಾರ ಸಮಸ್ಯೆಯು ಬಹುಮಟ್ಟಿಗೆ 
ನಿವಾರಣೆಯಾಗುತ್ತದೆ. ಈ ಫ್ಯಾಮ್ಲಿ ಪ್ಲಾನಿಂಗ್‌ ಯೋಜನೆಯ ವಮ್ಮ ದೇಶಕ್ಕೆ 
ಸಮಯೋಚಿತವಾಗಿದೆಯೆಂದು ಹೇಳಿ ಈ ನಿರ್ಣಯಕ್ಕೆ ನನ್ನ ಬ ಇರ್ಷಕವಾಗ ಬೆಂಬಲ 


ಕೂಡುತ್ತೇಟಿ. 
ವಿ 


ಯವ್ಪನಕ್ಕಿ ಸಂಬಂಫಿಸದೆ. ಕೆಲವರಿಗೆ 
ಗ ಯಪ್ರನವ ಮತಷುು ಧಾ ಕದ. ಕಲಜರಿಗೆ ಹೆರಿಗೆ Be 
ಇದು ಅವರವರ ದೇವ 

ನೈಯಿಸಿದೆ. NE ಸ ಯಾವ ೬ ಅಡ್ಡಿ , ಆತಂಕಗಳು ಇರಬಾರದು. ಆದುದರಿಂದ 
ದಿ. ವೆಂಕಟಿರಾಮಯ್ಯ ನಷರು ಸೂಚಿಸಿರುವ ವಿರ್ಣಯಪು ಎಷ್ಟು ಮಾತ್ರವೂ 
ಸಾಧುವಾದುದಲ್ಲ. ಅದು ನಮ್ಮಹಿಂದೂ ಸ್ತೀಯರ ಮನೋಧರ್ಮಕ್ಕೆ ವಿರುದ್ಧವಾದುದರಿಂದೆ, 
ಆವರು ಇದನ್ನು ವಾಪಸ್ಸು ಸ್ಸು ತೆಗೆದುಕೊಳ್ಳಬೇಕೆಂದು ಕೋರುತ್ತೇನೆ. 


$೨165 


10 ಟ.ಸಿದ್ದಲಿಂಗಯ್ದ 


ಶ್ರೀ ಎಸ್‌. ಶಿವಪ್ಪ (ಮೈಸೂರು ವಿಧಾನಸಭಾ ಕ್ಸೇತು):- 

ಈಗ ನಮ್ಮದೇಶದಲ್ಲಿ ಯಾವ ಒಂದು ಕಾರ್ಯವೇ ಆಗಲಿ ಒಂದು ಪ್ಲಾನ್ಲ್‌ ಬೇಸಿಸ್‌ 
ಮೇಲೆ ನಡೆಯಬೇಕು ಎಂಬ ಮನೋಭಾವ ಜನರಲ್ಲಿ ಮೂಡುತಿದೆ. ಈಗ ಎಲ್ಲಿ ಹೋದರೂ 
ನಿರುದ್ಯೋಗದ ಪ್ರಶ್ನೆ, ಆಹಾರದ ಪ್ರಶ್ನೆ ಅಧಿಕವಾಗಿದೆ. ಮಕ್ಕಳು ದೇಶದ ಆಸ್ತಿ ಎಂಬ ತತ್ವವು 
ಉದಾತ್ತವಾದುದಾದರೂ, ಮಕ್ಕಳನ್ನು ದೇಶದಲ್ಲಿ ಹೆಚ್ಚು ಹೆಚ್ಚಾಗಿ ಹುಟ್ಟಿಸಿದ ಮಾತ್ರದಿಂದಲೇ 
ದೇಶದ ಸಂಪತ್ತು ಹೆಚ್ಚುತ್ತದೆ ಎಂಬ ಮನೋಭಾವ ಸರಿಯಾದುದಲ್ಲ. ದೇಶದಲ್ಲಿರತಕ್ಕ ಜನರು 
ವಿದ್ಯಾವಂತರಾಗಿ, ದೃಢಕಾಯರಾಗಿ, ದೇಶಸೇವೆಯನ್ನು ಮಾಡುವುದರಲ್ಲಿ ಸಮರ್ಥರಾಗಿ, ದೇಶದ 
ನಾನಾ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಲು ಆರ್ಹತೆ ಪಡೆದವರಾಗಿ ಇರಲು ವಾವು 
ಶ್ರಮಿಸಿದರೆ ದೇಶದ ಏಳಿಗೆ ಆದೀತೇ ಹೊರತು ಹುಚ್ಚಾಪಟ್ಟೆ ಮಕ್ಕಳನ್ನು ಹುಟ್ಟಿಸಿ ಜೇಶದ 
ಜನರನ್ನು ನಿರ್ಗತಿಕರನ್ನಾಗಿ ಮಾಡಿದರೆ ದೇಶವು ಅಧಥೋಗತಿಗ ಇಳಿಯುತ್ತದೆ. 

ನಮಗಿಂತಲೂ ಕೈಗಾರಿಕೆಯಲ್ಲಾಗಲಿ ಅಥವಾ ವ್ಯವಸಾಯದಲ್ಲಾಗಲಿ ಮುಂದುವರೆದಿರತಕ್ಕೆ 
ದೇಶವಾದ ಅಮೇರಿಕಾದಲ್ಲಿ ಈ ಫ್ಯಾಮ್ಲಿ ಪ್ಲಾನಿಂಗ್‌ ಕಾರ್ಯವು ಬಹಳ ಯಶಸ್ವಿಯಾಗಿ 
ನಡೆಯುತ್ತಿದೆ. ನಾವು ಸಹ ಈ ಮಿತ ಸಂತಾನದ ಮಹತ್ವವವನ್ನರಿತು ದೇಶಕ್ಕೆ ಇದರಿಂದ 
ಕಲ್ಮಾಣವಾಗುತ್ತದೆಂಬುದನ್ನು ಅರಿತು, ಸಮಸ್ತರೂ ಇದನ್ನು ಅನುಸರಿಸಬೇಕೆಂದು ಬಿನ್ನವಿಸಿ ಈ 


[) 
ನಿರ್ಣಯಕ್ಕೆ ನನ್ನ ಹೃತ್ಪೂರ್ವಕಪಾದ ಬೆಂಬಲವನ್ನು ಕೊಡುತ್ತೇನೆ. 


ಶ್ರೀ ಜೆ.ಹೆಚ್‌. ವೀರಣ್ಣ (ನಾಮನಿರ್ದೇಶನ) :- 

ಮಕ್ಕಳು ಆಗುವುದು ಅಥವಾ ಬಿಡುವುದು ದೈವ ಸಂಕಲ್ಯಕ್ಕೆ ಸೇರಿದ ಪ್ರಶ್ನೆ. ಕೆಲವರಿಗೆ 
ಬೇಡ ಬೇಡ ಎಂದರೂ ಮಕ್ಕಳಾಗುತ್ತವೆ. ಕೆಲವರಿಗೆ ಮಕ್ಕಳಾಗಬೇಕೆಂದು ಏನೇನು ಸಾಧನೆ 
ಮಾಡಿದರೂ ಆಗುವುದಿಲ್ಲ. 

ಆದುದರಿಂದ ಇದು ದೈವದತ್ತವಾದ ಕೆಲಸವೇ ಹೊರತು ದಾಂಪತ್ಯ ಜೀವನದಿಂದಲೇ 
ಮಕ್ಕಳಾಗುತ್ತವೆಂದು ನಾನು ನೆಂಬಲಾರೆ. ಇದು ದೈವಾನುಗ್ರಹದಿಂದ ಬರತಕ್ಕದ್ದು. ಪೂರ್ವದ 
ಸಂಸ್ಕೃತಿಯನ್ನನುಸರಿಸಿ ಬಂದಿರುವುದರಿಂದ ಈಹೊತ್ತು ಹೆಚ್ಚು ಮಕ್ಕಳಾದರೆ ತೊಂದರೆ ಎಂದು 
ಹೇಳುವುದನ್ನು ಒಪ್ಪೆವುದಕ್ಕಾಗುವುದಿಲ್ಲ. ಅನೇಕರು ಧನಿಕರಾಗಿರುತ್ತಾರೆ. ಅವರಿಗೆ ಮಕ್ಕಳಿರುವುದೇ 
ಇಲ್ಲ. ಅದೇ ಬಡವರಿಗೆ ಬೇಕಾದಷ್ಟು ಮಕ್ಕಳಿರುತ್ತಾರೆ. ಆದ್ದರಿಂದ ಪೂರ್ವ ಪುಣ್ಯದಿಂದ ಈ 
ಫಲ. ಬರುತ್ತದೆಯೇ ಹೊರತು ನಮ್ಮ ಕೈಯಿಂದ ಏನೂ ಆಗುವುದಿಲ್ಲ. 

ಕಡು ಬಡವನಾದರೂ ಮನೆಗೆ ಹೋದಕೂಡಲೆ ಮಕ್ಕಳನ್ನು ನೋಡಿ ಬಹಳ 
ಸಂತೋಷವಾಗುತ್ತದೆ. ಅವು ಹಿಂದೆ ಮುಂದೆ ತಿರುಗಿಕೊಂಡು ಚಿಕ್ಕಪ್ಪ, ತಾತಾ ಎಂದು 
ಸುತ್ತಾಡುತಿದ್ದರೆ ಏನು ಆನಂದವಾಗುತ್ತದೆ. ಎಂಬುದು ಅನುಭವಿಸಿದವರಿಗೇ ಗೊತ್ತು. 
ಬಲವಂತವಾಗಿ ಮಕ್ಕಳು ಬೇಡ ಎಂದು ವಾದ ಮಾಡುವವರು ಭಗವಂತನ ಸಂಕಲ್ಪವನ್ನು 
ಮೀರಿದಂತಾಗುತ್ತದೆ. ಮಾನ್ಯ ಮಿತ್ರರು ಹೇಳಿದ ಹಾಗೆ, ಧನಿಕರಿಗೆ ಮಕ್ಕಳನ್ನು ಮುಂದಕ್ಕೆ 
ತರುವುದಕ್ಕೆ ವಿದ್ಯಾವಂತರನ್ನಾಗಿ ಮಾಡಿ ಪ್ರಪಂಚದಲ್ಲಿ ಅವರನ್ನು ಉತ್ತಮ ಸ್ಥಿತಿಗೆ ತರುವುದಕ್ಕೆ 


ಪ್ರತಿಭಾವಂತ ಸಂಸದೀಯ ಪಟು 103 


ಏನೂ ಕಷ್ಟವಿಲ್ಲ. ಅದೇ ರೀತಿಯಲ್ಲಿ ಸಾಮಾನ್ಯ ಜನರೂ ಕೂಡ ಮಾಡಬಹುದಾಗಿದೆ. 
ಶ್ರೀ ಬಿ.ಟಿ. ರಾಮಯ್ಯ (ವಿಧಾನಸಭಾ ಕ್ಲೇತ):- 


ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣ ಕರ್ತನಾದ ಪರಮಾತ್ಮ ಒಬ್ಬನಿದ್ದಾನೆ. ಅವನು ತನ್ನ 
ಇಚ್ಛಾನುಸಾರ ಅವರವರ ಕರ್ಮಕ್ಕಮಸಾರವಾಗಿ ಫಲ ಕೊಡುತ್ತಾನೆ. ಆದು ಮನುಷ್ಯನ ಕೈಯಲ್ಲಿಲ್ಲ 
ಎಂಬುದನ್ನು ಮರೆಯಬಾರದು. ಅವನಿಗಿರುವ ಶಕ್ತಿ ನಮಗಿಲ್ಲ. ಅವನ ಮಾಯಾ 
ಜಾಲವನ್ನರಿಯುವುದು ಕಷ್ಟ ಎಂಬುದನ್ನು ತಿಳಿಯಬೇಕು. ಪ್ರತಿಯೊಬ್ಬರನ್ನು ಕಾಪಾಡುವ ಭಾರ 
ಆ ಪರಮಾತನಿಗೆ ಸೇರಿದೆ. ಹಾಗಿರುವಾಗ ಅದನ್ನು ಚೆನ್ನಾಗಿ ತಿಳಿದಿದ್ದರೆ. ಖಂಡಿತ ಇಂತಹ 
ನಿರ್ಣಯವನ್ನು ಇಲ್ಲಿ ತಂದು ಮಾನ್ಯ ಸದಸ್ಯರು ಇದನ್ನು ಸಮರ್ಥಿಸುತ್ತಿರಲ್ಲಿಲ್ಲ. ಮತ್ತು 
ಅಂಗೀಕರಿಸುತ್ತಿರಲಿಲ್ಲ. 


ಒಬ್ಬರು ಐಶ್ವರ್ಯವಂತರಾಗುವುದಕ್ಕೂ ಮತ್ತು ಇನ್ನೊಬ್ಬರು ಬಡವರಾಗುವುದಕ್ಕೂ 
ಕಾರಣವೇನು? ಅದು ಅವರವರ ಕರ್ಮಕ್ಕೆ ತಕ್ಕಂತೆ ಭಗವಂತನ ಆಜ್ಞೆಯ ಪ್ರಕಾರ 
ದೊರೆಯತಕ್ಕದ್ದು. ಪ್ರತಿಯೊಬ್ಬನೂ ಅವನು ಮಾಡಿದ ಪಾಪ ಶೇಷವನ್ನು ಅನುಭವಿಸಲೇ 
ಬೇಕು. ಅದಕ್ಕೆ ತಕ್ಕಂತೆ ಮುಂದಿನ ಜೀವನ ಯಾವ ರೀತಿ ನಡೆಯಬೇಕೆಂಬುದನ್ನು ಪರಮಾತ್ಮ 
ವಿರ್ಣಯಿಸುತ್ತಾನೆ. ಕಷ್ಟಗಳು, ಅನುಕೂಲಗಳು ಕರ್ಮಾನುಸಾರವಾಗಿ ಬರುತ್ತಿರುತ್ತವೆ. ಅದು 
ಹೊರತು ಬೇರೆ ಕಾರಣಗಳೇನೂ ಇಲ್ಲ. ಕಷ್ಟ ಬರುತ್ತದೆ, ನಿಜ. ಆದರೆ ಅದನ್ನು ದಿಟ್ಟತನದಿಂದ, 
ದೈರ್ಯದಿಂದ ಎದುರಿಸಿ ನಿಲ್ಲಬೇಕು. ಮಾನ್ಯ ಸ್ನೇಹಿತರು ಹೇಳಿದ ಹಾಗೆ ಹದಿನೆಂಟು ಜನ 
ಮಕ್ಕಳಿದ್ದರೂ ಅವರನ್ನು ವಿವೇಕದಿಂದ ಸಾಕಿ ಬುದ್ದಿವಂತರನ್ನಾಗಿ ಮಾಡಬೇಕಾದುದು ನಮ್ಮ 
ಕರ್ತವ್ಯ. ಅವರಿಗೆ ತಕ್ಕ ಉದ್ಯೋಗಗಳನ್ನು ಕಲ್ಲಿಸಬೇಕು. ಅದು ಬಿಟ್ಟು ಈಗ ಆಹಾರ ಸಮಸ್ಯೆ 
ಉಲ್ಬಣವಾಗಿದೆ. ಸಂಪಾದನಾ ಶಕ್ತಿ ಕಡಿಮೆ, ಎಕಾನಮಿಯಾಗಬೇಕು ಎಂದು ಮಕ್ಕಳ ಸಂಖ್ಯೆ 
ಕಡಿಮೆ ಮಾಡಬೇಕೆಂದು ತಂದಿರುವ ನಿರ್ಣಯ ಸಾಧುವಾದುದಲ್ಲ. ಒಂದುವೇಳೆ ಈ 
ನಿರ್ಣಯವನ್ನು ಕಾರ್ಯ ರೂಪಕ್ಕೆ ತರುವುದಾದರೆ ನಾಳೆ ಯುದ್ದ ಸಂಭವಿಸಿದರೆ ಸೈನ್ಯಕ್ಕೆ ಜನ 
ಬೆಣೆಂದರೆ ಸಾಕಷ್ಟು ಜನ ದೊರೆಯುತ್ತಾರೆಯೇ. ಮುಖ್ಯರಾಗಿ ಎಲ್ಲಾ ಸಂಪತ್ತು ಬೇಕು. 


ಶ್ರೀಮತಿ ಎಂ.ಆರ್‌. ಲಕ್ಸಮ್ಮ (ವಿಧಾನಸಭಾ ಕ್ಷೇತ) :- 


ಮಿತ ಸಂತಾನಕ್ಕೆ ಮೂಲ ಕಾರಣವೇವನಿದೆ ಎಂದರೆ ಬಡತನ ಮತ್ತು ತಾಯಿಯ 
ದೌರ್ಬಲ್ಯ. ದೇವರೆ ಕೊಡುವನೆಂದು ಪ್ರೀತಿಯಿಂದ ಕಂಡರೂ ಸಾಕಲು ಶಕ್ತಿ ಇಲ್ಲದೆ ಮತ್ತು 
ಬಡತನ ಅನಾರೋಗ್ಯ ಮುಂತಾದ ಕಾರಣಗಳಿಂದ ಮಕ್ಕಳಾಗುತ್ತವೆ ಎಂದು ಹೆದರುತ್ತಾರೆ. 
ಆದರೆ ಮೂರು ನಾಲ್ಕು ವರ್ಷಗಳಿಗೊಂದು ಸಲ ಮನೆಯಲ್ಲಿ ಒಂದು ಮಗು ಹುಟ್ಟಲಿ ಎಂದು 
ಸಹಜವಾದ ಅಪೇಕ್ಷೆ ಅನೇಕ ತಾಯಂದಿರಿಗೆ ಇರುತ್ತದೆ. ಮೂರು ನಾಲ್ಕು ವರ್ಷಗಳಿಗೊಮ್ಮೆ 
ಮಗುವಾದರೆ ಬೇಜಾರು ಇರುವುದಿಲ್ಲ. ಇದನ್ನು ಮಿತ ಸಂತಾವವೆಂದು ಹೇಳುವುದು. ಮಿತ 
ಸಂತಾನವೆಂದರೆ ಕೃತ್ರಿಮ ವಿಧಾನದಿಂದ ನಿರೋಧ ಮಾಡುವುದಲ್ಲ. 


104 


ಅಮೇರಿ 


ಎ ಈ ಇಂ 
ತೆರೆಯಬೇಕಾಗಿಲ್ಲ. ಜನರು ತಾವಾಗಿಯೆ 


u ಸ CS 
5 1, SS 
ks k 3 HG B 1) 6 GAMDSEN 
[s > BD re 0 5) 12 adಿ ಈ 
| fl BGK EAN 3 
C 128 13 0 af S53 ARN. 
೨ 4 SCA NS 
fe ke [s HERAWE WRENS 
Wo 5 pe K xm PSD 
Id ™ pel 4% BD » HRD ES 
ps ke ಸ pl EEA ai 
[ ್ಜ 13 0 2 ನ @ OST 
2 p ಥ್‌ A Den (4 
HB ಕ ) #H A K) Ke ky el 1 PR; 
#3 ಹ k a 4) ಎ 3 a pe fe RCT 
ge WB Mp EATSD BUSTY 
4 83 HUB HETE AREER 
sw SST AS SNS TESS 
4 ಫ್‌ ರಿ N ed § 3 Up 4 ye ಗ್ಗ ಖು pels 
8 5 BRON DAS OENIBHRRYG 
( 2 Ne 5 W [3 Tm pe p i ¥ p 14 4 ಸ 3 ವಿ ರ್ಯ 
F) NM ~ 9 7 WY uN ಇ 3 ಸ ೪ 
% £ pre {r pC 3 4 3 ಸ [6 9 4 
ಣ್ಣ. 1 2 ¢ [ay 5 6) ೫ 
a pM £m ದನ ಡಿ a 
p pe mH SSE TD ENB 5 
@ AGS Us Tn KC 
s SUS ge gash p 
f . x» L. ಲ SSS  . 
FOES SUGELSE TG ic 
SE pA HCL p 
JRHRUE SES TESS wh 

wy Ke) 1 — Cd « We m ~~ 4 
ON 3 x BK Df AD Np ವೇ 
mE 2 Ag ರಡ £7 

ps Tu ¥ 0೦-2 € ye Id. 43 C $; 

ಸ 3 KS: fl 3” <1 oq nH Bp oe Wy ww MK) ನ 
PSG DREGE ವ 5 
Un gud cer fi 1 
“BANE Ba LT pe 1 ¥ [eo 

= © Bp BRE. & ರ 

3 # STN EIR EN VR ತ ಛ್‌ 

BBN k dDABDEBDTPWENW ಗ 


ಗ 
ಬಲಲ 


ಳಿಂದ 


MS 


ಣ್‌ 


ಡ್‌ 
ಸತ್ರೆ 


KY 


ನ್ನ ಎಂದು ಹೇಳಿ ಆ 


ಣಾ: 


A) 
ke 


ಬದುಕುವುದು ಕ 


ಪುತಿಭಾವೆಂತ ಸಂಸದೀಯ ಹಟು 105 


ಶರಹ ಶೇಕಡ ಮೂರರಷ್ಟು ವಿದ್ಯಾವಂತರಾಗಿರುವುದರಿಂದ ಆ ದೇಶಗಳಲ್ಲಿ ನಮ್ಮ ಕಷ್ಟವಿಲ್ಲ, 
ಸಮ್ಮ ದೇಶದ ಬಡತನವೂ ಇಲ್ಲ. ಪ್ರಪಂಚೆದಲ್ಲಿ ಎಲ್ಲ ದೇಶಗಳಿಗಿಂತ ನಮ್ಮ ಇಂಡಿಯಾ 
ದೆ?ಪದಲ್ಲಿ ಈ ಕಷ್ಟ ಬಹಳ ಜಾಸ್ತಿಯೆಂದು ಹೇಳಬಹುದು. ಸಂಪತ್ತಿದ್ದರೂ ಮಾನ್ಯ ಶಾಸ್ತಿಗಳು 
ಹೇಳಿದ ಹಾಗೆ ನಮ್ಮದೇಶದಲ್ಲಿರುವ ಸೋಮಾರಿತನ, ಉದಾಸೀನ ಮನೋಭಾವ ಸೋಔಿದರೆ 
ಎಲ್ಲ ದೇವರು ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆಯಿಂದ ನಾವೇನು ಕೆಲಸ ಮಾಡದೇ ಇದ್ದರೆ 
ಬೇವರು ಹೇಗೆ ಕಾಪಾಡುತಾನೆ? ಶಾಸ್ತ್ರಿಗಳು ಈ ಮಾತನ್ನು ಹೇಳಿದ ತಕ್ಷಣ ಎಲ್ಲರಿಗೂ ಈ 
ಅನುಮಾನ ಬಂತು. ಹೆಚ್ಚು ಸಂಪಾದನೆ 'ಗುವವರೆಗೆ ಅಥವಾ ಸೆಲ್ಫ್‌ FS ಸಂಸಾರ 
ಸಡೆಸುವ ಸ ಜನರಿಗೆ ಬರುವವರೆಗೆ ಇಂತಹ ಕ್ಲಿನಿಕ್‌ಗಳು ಆಗಬೇಕು. ಈಗ ಪ್ರಪಂಚವೇ 


ಆ ಪೂರ್ವದ ಸಂಸ್ಕೃತಿ ಹೋಯಿತು, ಪೂರ್ವದ ಕಂದಾಚಾರ ಪದ್ದತಿ ಬಿಟ್ಟು 
ಬಿಡಬೇಕೆಂದು ಎಲ್ಲರೂ ಹೇಳುತ್ತಾರೆ. ಆದರೆ ಎಲ್ಲದರಲ್ಲೂ ಪೂರ್ವದ ಕಂದಾಚಾರ 
ಬಿಡಬೇಕಾಗಿಲ್ಲ. ನಮಗೆ ಯಾವುದರಲ್ಲಿ ಒಳ್ಳೆಯದು ಎಂದು ತೋರುತ್ತದೆಯೋ ಅದನ್ನು 
ಇಟ್ಟುಕೊಳ್ಳೋಣ. ಈ ಸೆಲ್ಫ್‌ ಕಂಟ್ರೋಲ್‌ ಎಂಬುದು ಬಹಳ ಮುಖ್ಯವಾದುದು. ಈ 
ಉದ್ದೇಶವನ್ನು ಸರ್ಕಾರ ಬಹಳವಾಗಿ ಮೆಚ್ಚುತ್ತದೆ. ಈಗಾಗಲೇ ಸರ್ಕಾರ ಏನು ಮಾಡಿದೆ 
ಎಂದರೆ ಪ್ರೋಸ್‌ ಅಂಡ್‌ ಕಾನ್ಸ್‌ ವಿಚಾರವಾಗಿ ಈಗಾಗಲೇ ಚರ್ಚೆ ನಡೆದಿರುವುದರಿಂದ 
ಪಾನು ಅದಕ್ಕೆ ಹೋಗುವುದಿಲ್ಲ. 1930್ಕೆ ಇಸ್ತಿಯಲ್ಲೇ ಸರ್ಕಾರದವರು ಬರ್ತ್‌ ಕಂಟ್ರೋಲ್‌ 
ಕ್ಷಿವಿಕ್ಷನ್ನು ರ ಮಾಡಿದ್ದಾರೆ. ಅವರ ಉದ್ದೇಶ ಇನ್ನೇನು ಅಲ್ಲ, ಎಲ್ಲಕ್ಕಿಂತಲೂ ಫಂಡಮೆಂಟಲ್‌ 
ಕಾಪ್ಪಸ್‌ವೆಸ್‌ ಎಂದರೆ ಪ್ಲಾವ್‌ ಮಾಡಿಕೊಂಡು ಜೀವನ ಮಾಡಿರಿ ಎಂಬ ಒಂದು ಪ್ಲಾನಿಂಗ್‌ 
ಅಷ್ಟೇ. ನಮ್ಮ ದೇಶದಲ್ಲಿ ಪ್ಲಾನಿಂಗ್‌ ಇಲ್ಲ. ಆದದ್ದು ಆಗುತ್ತದೆ, ಹೋದದ್ದು ಹೋಗುತ್ತದೆ. 
ದೇವರು ಕೊಡುತ್ತಾನೆ, ಹುಲ್ಲು ಮೇಯಿಸುತ್ತಾನೆ ಎಂಬ ನಂಬಿಕೆ ಇದೆ. ಪ್ಲಾನ್‌ ಇಲ್ಲ. ನಾವು 
ಒಂದು ಪ್ಲಾನ್‌ ಹಾಕಿಕೊಳ್ಳಬೇಕು. ಎಷ್ಟು ಮಟ್ಟಿಗೆ ಮಕ್ಕಳು ಕಡಿಮೆಯಾದರೆ ಅಷ್ಟು ಮಟ್ಟಿಗೆ 
ಸುಖವಾಗುತ್ತದೆ ಎಂದು ಅಷ್ಟೇ. ದೇವರು ಕೊಡುವುದಿಲ್ಲವೆಂದು ಅಲ್ಲ. ದೇವರು ಚೆನ್ನಾಗಿ 
ಬುದ್ದಿ ಕೊಟ್ಟಿದ್ದಕ್ಕೆ ಆ ಬುದ್ದಿಯಿಂದ ವಿಚಾರ ಮಾಡಿ ತಿಳಿದುಕೊಂಡು, ಸೆಲ್ಫ್‌ ಕಂಟ್ರೋಲ್‌ 
ಕೈಯಲ್ಲಿ ಆಗದಿದ್ದರೇ ಬೇರೆ ವಿಧವಾದ ಕೆಂಟ್ರೋಲ್‌ನಿಂದ ಸಂಸಾರ ಸುಖವನ್ನು ಚೆನ್ನಾಗಿ 
ಇಟ್ಟುಕೊಳ್ಳಬೇಕು: ಒಂದು ನಿಗದಿ ಮಾಡಿಕೊಳ್ಳಬೇಕು: one must lcad a planned life. 
ಶಾಸ್ತ್ರಗಳು ಹೇಳುವುದೂ ಆಷ್ಟೇ. EE ಅಷ್ಟೇ. ಪ್ಲಾನ್‌ ಹಾಕಿಕೊಂಡು ಯಾವ ರೀತಿ 
ನಮ್ಮ ಜೀವನದಲ್ಲಿ ಬ್ರಹ್ಮಚರ್ಯ, ಗೃಹಸ್ತ್ರಾಶ್ರಮ, ಸನ್ಮಾಸಾಶ್ರಮ ವಹಿಸಬೇಕೆಂದಿದೆಯೋ 
ಆದನ್ನು ಅನುಸರಿಸಿದರೆ ಸಾಕು. Western 1೩s ಅನುಕರಣೆ ಮಾಡಬೇಡಿ ಎಂದು 
ಹೇಳಬೇಕಾಗಿಲ್ಲ. ವೇದಾಂತ ಹೇಳುವುದನ್ನು ಅನುಸರಿಸಿದರೆ ಸಾಕು. ನಮ್ಮ ದೇಶದಲ್ಲಿ ಕಷ್ಟ 
ತೋರುವುದಿಲ್ಲ. ದೇವರು ಬುದ್ದಿ ಕೊಟ್ಟಿರುವುದರಿಂದ ನಾವು ನಾಗರೀಕರು ಎಂದು 
ತಿಳಿದುಕೊಂಡಿದ್ದೇವೆ. ನಾಗರೀಕರು pe ಹೇಳಿಕೊಳ್ಳುತ್ತಾ ಇರುವುದರಿಂದ ಈಗಿನ 1952ನೇ 
ಇಸವಿಯಲ್ಲಿ ನಾಗರೀಕರಿಗೆ ತಕ್ಕಂತೆ ನಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಂಡು 
ಹೋಗಬೇಕು. ಅದು ಬಹಳ ಅವಶ್ಯಕವೆಂದು ಕಾಣುತ್ತದೆ. ಆ ದೃಷ್ಟಿಯಿಂದ ಎಲ್ಲ ನಾಗರೀಕ 


106 ಟ.ಸಿದ್ದಲಿಂಗಯ್ಸ 


ಸರ್ಕಾರಗಳೂ ಸಹ ಬರ್ತ್‌ ಕಂಟ್ರೋಲ್‌ ಕ್ಲಿನಿಕ್ಸ್‌ ತೆಗೆದು ತಿಳುವಳಿಕೆ ಕೊಟ್ಟರೆ 
ಅನುಕೂಲವಾಗುತ್ತದೆ. ಇಷ್ಟೇ ಮಕ್ಕಳು ಎಂದು ಪ್ಲಾನ್‌ ಹಾಕಿಕೊಳ್ಳಿ. ಸೆಲ್ಫ್‌ ಕಂಟ್ರೋಲ್‌ 
ಮಾಡಿಕೊಳ್ಳಿ. ಪ್ಲಾನ್‌ ಪ್ರಕಾರ ಪ್ರತಿಯೊಂದೂ ನಡೆಸಿ, ಉದಾಸೀನದಿಂದ, ತಾತ್ಸಾರದಿಂದ 
ಸಿಕ್ಕಿದಹಾಗೆ ಬೇಕಾಬಿಟ್ಟಿ ಜೀವನವನ್ನು ಸಂಸಾರವನ್ನು ನಡೆಸಿಕೊಂಡು ಹೋಗಬೇಡಿ. ಎಂಬ 
ಒಂದು ತತ್ವ ಇದರಲ್ಲಿ ಅಡಕವಾಗಿದೆಯೇ ಹೊರತು ಮತ್ತಾವುದೂ ಕಾಣುವುದಿಲ್ಲ. ಆದ್ದರಿಂದ 
ಸರ್ಕಾರದವರು ಅದನ್ನು ಅರಿತು 1930ನೇ ಇಸವಿಯಲ್ಲಿ ಬೆಂಗಳೂರು ಮತ್ತು ಮೈಸೂರು 
ಸಿಟಿಗಳಲ್ಲಿರತಕ್ಕ ಮೇಜರ್‌ ಆಸ್ಪತ್ರೆಗಳಲ್ಲಿ ಬರ್ತ್‌ ಕಂಟ್ರೋಲ್‌ ಕ್ಷಿನಿಕ್ಕುಗಳನ್ನು ಪ್ರಾರಂಭ ಮಾಡಿ 
ಅವರಿಗೆ ಬೇಕಾದಂತಹ ಸಲಕರಣೆಗಳನ್ನು ಮುಫತ್ತಾಗಿ ಒದಗಿಸಿದರು. ಯುದ್ಧಕಾಲದಲ್ಲಿ 
ಸಲಕರಣೆಗಳು ಬಹಳ ಬೆಲೆಯಾಗಿ ಸಿಕ್ಕದೇ ಹೋದುದರಿಂದ ಇದುವರೆಗೂ ನಿಲ್ಲಿಸಿಬಿಟ್ಟಿದ್ದರು. 
ಈಚೆಗೆ ಇಂಡಿಯಾ ಸರ್ಕಾರದವರು ಸಹ ಈ ತತ್ವವನ್ನು ಒಪ್ಪಿಕೊಂಡು ವರ್ಲ್ಡ್ಸ್‌ ಹೆಲ್ಮ್‌ 
ಅರ್ಗನೈಜೇಶನ್‌ ಜೊತೆಗೆ ಸಹಕರಿಸಿ ನಮ್ಮ ರಾಮನಗರದಲ್ಲಿ ಫ್ಯಾಮ್ಲಿ ಪ್ಲಾನಿಂಗ್‌ ಸೆಂಟರ್‌ 
ಎಂದು ಒಂದು ಸೆಂಟರನ್ನು ಪ್ರಾರಂಭ ಮಾಡಿದ್ದಾರೆ. ಮುಖ್ಯವಾಗಿ ಜನಗಳಿಗೆ ಬೋಧನೆ 
ಹೇಳುತ್ತಾರೆ. ನಿಮ್ಮಕಷ್ಟ ಸುಖ ತಿಳಿದುಕೊಂಡು ನೀವು ಒಂದು ಫ್ಯಾಮ್ಲಿ ಪ್ಲಾನಿಂಗ್‌ ಮಾಡಿಕೊಳ್ಳಿ. 
ಪ್ಲಾನ್‌ ಪ್ರಕಾರ ನಡೆಯಿರಿ, ಪ್ಲಾನ್‌ ಇಲ್ಲದೇ ದೇವರೇ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಎಂದು 
ಸ್ವೇಚ್ಛೆಯಾಗಿ ಇರಬೇಡಿ ಎಂಬ ಒಂದು ಉದ್ದೇಶವೇ ಹೊರತು ಇದರಲ್ಲಿ ಬರೀ ಪ್ರಾಪಂಚಿಕ 
ದೃಷ್ಟಿಯೊಂದೇ ಇಲ್ಲ, ಪಾರಮಾರ್ಥಿಕ ದೃಷ್ಟಿಯೂ ಇದೆ ಎಂದು ಹೇಳುತ್ತೇನೆ. ದೇವರು ಮಕ್ಕಳನ್ನು 
ಕೊಡುತ್ತಾನೆ ಎಂದು ವಾದ ಮಾಡುತ್ತಾರೆ. ದೇವರು ಕೊಡತಕ್ಕ ಪ್ರಪಂಚದಲ್ಲಿರತಕ್ಕ ಎಲ್ಲ 
ಮಕ್ಕಳೂ ಸುಖವಾಗಿದ್ದರೆ ಅದಕ್ಕೆ ಯಾರೂ ಆಕ್ಷೇಪಣೆಮಾಡಬೇಕಾಗಿಲ್ಲ. ಶ್ರೀಯುತ 
ಬ್ರಹ್ಮೆಯ್ಯನವರಿಗೆ 15ಜನ ಮಕ್ಕಳು. ಬೇಕಾದಷ್ಟು ಐಶ್ವರ್ಯ ದೇವರು ಕೊಟ್ಟಿದ್ದಾನೆ. 15 ಅಲ್ಲ 
ಇನ್ನೂ 18 ಕೊಡಲಿ (ಸಭೆಯಲ್ಲಿ ನಗು) ಇದು ಕಡ್ಡಾಯವಾಗಿ ಮಾಡತಕ್ಕ ಕೆಲಸ ಅಲ್ಲ; ಸ್ವಯಂ 
ಪ್ರೇರಿತರಾಗಿ ಯಾರಿಗೆ ಬೇಕೆಂದು ಕೇಳುತ್ತಾರೋ ಅವರಿಗೆ ಕೊಡುವುದೇ ಹೊರತು ಇದು 
ಒಂದು ಲೆಜಿಸ್ಲೇಷನ್‌ ಅಲ್ಲ. ಕಾನೂನು ಮಾಡಿ ಎಂದು ಹೇಳುತ್ತಿಲ್ಲ. ಇದರ ಅರ್ಥ ಏನೆಂದರೆ 
ಬರ್ತ್‌ ಕಂಟ್ರೋಲ್‌ ಕ್ಲಿನಿಕ್‌ ಪ್ರಾರಂಭ ಮಾಡಿ ಬಡವರಿಗೆ ಸಹಾಯ ಮಾಡಿ ಎಂದು, ಅಷ್ಟೇ. 
ರಾಮನಗರದಲ್ಲಿ ಒಂದು ಪ್ರಯೋಗ ನಡೆಯುತ್ತಾ ಇದೆ. ಸರ್ಕಾರದವರು ಯೋಚನೆ ಮಾಡಿ 
ಯಾರ ಮನಸ್ಸಿಗೂ ನೋವು ಮಾಡಬೆ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಯಾರಿಗೆ 
ಮನಸ್ಸು ಇದೆಯೋ, ಯಾರಿಗೆ ಒಳ್ಳೆಯದಾಗುತ್ತದೆಯೋ, ಅಂಥವರು ಯಾರು ತಾವೇ 
ಮುಂದುಬರುತ್ತಾರೆಯೋ ಅವರಿಗೆ ಸಹಾಯ ಮಾಡತಕ್ಕ ಒಂದು ಉದ್ದೇಶದಿಂದ ಇದನ್ನು 
ಏರ್ಪಾಡು ಮಾಡತಕ್ಕದ್ದು ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಹೇಳಿ ಸರ್ಕಾರ 
ತಿಳಿದುಕೊಂಡಿದೆ. ಈ ದೃಷ್ಟಿಯಿಂದ ನಾನು ಶ್ರೀಮಾನ್‌ ವೆಂಕಟರಾಮಯ್ಯನವರಿಗೆ ಎಲ್ಲರ 
ಸೆಹಾನುಭೂತಿಯಿದೆ ಎಂದು ಭಾವನೆ ಮಾಡುತ್ತೇನೆ. ಇನ್ನೂ ಸಂದೇಹವಿದ್ದರೆ ಚರ್ಚೆ ಮಾಡೋಣ. 
ದೇವರು ಎಲ್ಲರಿಗೂ ಒಂದೇ. ಎಲ್ಲರಿಗೂ ಕೊಡುತ್ತಾನೆ. ಪ್ರಪಂಚೆದಲ್ಲಿ as! wಂಃd ವಂದು 
ಇಲ್ಲ. ಇವೊತ್ತು ಹೀಗಿದೆ. ನಾಳೆ ಬದಲಾವಣೆ ಆಗಬಹುದು. Across the table ಚರ್ಚೆ 
ಮಾಡಿ ಎಷ್ಟುಮಟ್ಟಿಗೆ ಬದಲಾವಣೆ ಮಾಡಬೇಕೋ ಅದನ್ನು ಮಾಡೋಣ. ಆ ರೀತಿ 


ಪ್ರತಿಭಾವಂತ ಸಂಸದೀಯ ಪಟು 107 


ಮಾಡಿಕೊಂಡು ಇಂಥ ಪ್ರಶ್ನೆ ಪರಿಹರಿಸಬೇಕು. ಸರ್ಕಾರದ ಸಹಾನುಭೂತಿ ಇದೆ. ಕಷ್ಟದಲ್ಲಿರುವ 
ಜನಗಳಿಗೆ ಸಹಾಯ ಮಾಡುವುದಕ್ಕೆ. ಅದರಲ್ಲೂ ಈ ಸಹಾಯವನ್ನು ಎಷ್ಟು ಮಟ್ಟಿಗೆ 
ಮುಂದುವರಿಸಬಹುದೋ ಅಷ್ಟುಮಟ್ಟಿಗೆ ಮುಂದುವರಿಸುವುದಕ್ಕೆ ಸರ್ಕಾರದವರು ಸಿದ್ದರಾಗಿದ್ದಾರೆ. 
ಆದರೆ ಹಣಕಾಸಿನ ಸ್ಥಿತಿ ನೋಡಿದರೆ ಸ್ವಲ್ಪ ಸ್ವಲ್ಪವಾಗಿ ಮಾಡಬೇಕಾಗಿದೆ. ಇದಕ್ಕೆ ಇನ್ನೂ 
ಅನೇಕ ವಾದಗಳು ಇವೆ. ಆಸ್ಪತ್ರೆಗಳೆಲ್ಲಾ ತುಂಬುತ್ತಾ ಇರುವುದು ಖಾಯಿಲೆ ಜಾಸ್ತಿಯಾಗಿರುವುದು 
ಯೋಚನೆ ಮಾಡಿದರೆ ಅವರು ತಂದಿರತಕ್ಕ ಉದ್ದೇಶ ಏನು ಎಂಬುದನ್ನು ನಾವೆಲ್ಲರೂ ಯೋಚನೆ 
ಮಾಡಬೇಕಾದದ್ದೇ. ಸರ್ಕಾರದವರ ನೀತಿ 1930ನೇ ಇಸವಿಯಿಂದ ಪ್ರಾರಂಭವಾಗಿ ಕಾರ್ಯ 
ಪ್ರಯೋಗದಲ್ಲಿರುವುದನ್ನು ಮುಂದೆ ಮುಂದುವರಿಸುತ್ತಾರೆ ಎಂದು ಹೇಳಿ ಭರವಸೆ ಕೊಡುತ್ತೇನೆ. 
ಶ್ರೀಮಾನ್‌ ವೆಂಕಟರಾಮಯ್ಯನವರು ನಿರ್ಣಯವನ್ನು ವಾಪಸ್ಸು ತೆಗೆದುಕೊಳ್ಳಬೇಕೆಂದು 
ಕೇಳಿಕೊಳ್ಳುತ್ತೇನೆ”. 


ಸಭಾನಾಯಕರ ಈ ವಾದ ಸರಣಿಯನ್ನು ಮನಸಾರೆ ಮೆಚ್ಚಿಕೊಂಡ ಶ್ರೀ ಡಿ. 
ವೆಂಕಟರಾಮಯ್ಯನವರು ತಾವು ಮಂಡಿಸಿದ್ದ ನಿರ್ಣಯವನ್ನು ಹಿಂತೆಗೆದುಕೊಂಡರು. 


ಮೈಸೂರು ವಿಶ್ವಏದಾನಿಲಯಬೆಲ್ಲಿ ಉರ್ದು ಪೀಠ 


ಸಿದ್ದಲಿಂಗಯ್ಯನವರು ಶಿಕ್ಷಣ ಮತ್ತು ಆರೋಗ್ಯ ಖಾತೆ ಸಚಿವರಾಗಿದ್ದ ಕಾಲದಲ್ಲಿ ಮೈಸೂರು 
ವಿಶ್ವವಿದ್ಯಾನಿಲಯದಲ್ಲಿ ಉರ್ದು ಪೀಠ ಒಂದಿದ್ದು ಆ ಹುದ್ದೆಗೆ ನೇಮಕಾತಿ ಮಾಡಲು ಒಂದು 
ಸಮಿತಿ ರಚಿತವಾಗಿತ್ತು. ಅದು ಒಬ್ಬ ಪಂಡಿತರನ್ನು ಆಯ್ಕೆ ಮಾಡಲು ಸೂಚಿಸಿತ್ತಾದರೂ. ಆ 
ಪೀಠದ ಪ್ರಾದ್ಮಾಪಕರ ಹುದ್ದೆ ಖಾಲಿಯಾಗಿದ್ದು ಅದನ್ನು ತುಂಬುವಲ್ಲಿ ಸರ್ಕಾರ ಒಂದು ಬಗೆಯ 
ಗೊಂದಲಕ್ಕೊಳಗುಾಗಿತ್ತು. ಅದೇನೆಂದರೆ ಈ ಬಗ್ಗೆ ಉರ್ದು ಪೀಠಕ್ಕೆ ಬದಲಾಗಿ ಇಸ್ಲಾಮಿಯ 
ಶಿಕ್ಷಣ ಮಂಡಳಿಯೊಂದನ್ನು ಸ್ಥಾಪಿಸುವಂತೆ ಕೆಲ ಮೂಲಗಳಿಂದ ಸರ್ಕಾರಕ್ಕೆ ಸಲಹೆ ಬಂದಿತ್ತು. 
ಇದನ್ನು ಸರ್ಕಾರ ತಾನೇ ಪರಿಗಣಿಸುವಂತಿರಲಿಲ್ಲ. ಕಾರಣ ವಿಶ್ವವಿದ್ಯಾಲಯ ಸ್ವಾಯತ್ತ 
ಸಂಸ್ಥೆಯಾಗಿದ್ದು ಸರ್ಕಾರ ತನ್ನ ಅಭಿಪ್ರಾಯವನ್ನು ಅದರ ಮೇಲೆ ಹೇರುವಂತಿಲ್ಲ, ಇಂತಹ 
ಸಂದರ್ಭದಲ್ಲಿ ವಿಧಾನಸಭೆಯ ಮಾನ್ಯ ಸದಸ್ಯರೊಬ್ಬರು ಎತ್ತಿದ ಒಂದು ಪ್ರಶ್ನೆಗೆ ಸರ್ಕಾರದ 
ನಿಲುವನ್ನು ಸ್ವತಂತ್ರವಾಗಿ ಸ್ಪಷ್ಟವಾಗಿ ತಿಳಿಸಲಾಗದ ಸಂಕಟ ಪರಿಸ್ಥಿಶಿಯನ್ನು ಶಿಕ್ಷಣ ಮಂತ್ರಿಯಾಗಿ 
ಸಿದ್ದಲಿಂಗಯ್ಯನವರು ನಿಬಾಯಿಸಿದ ರೀತಿ ಹೀಗಿದೆ: 


“ಜನಾಬ್‌ ಮಹಮದ್‌ ವಲಿಉಲ್ಲಾ (ಪ್ರಾಧ್ಯಾಪಕರ ನೇಮಕಾತಿ ಸಲುವಾಗಿ):- 
ಪ್ರಕಟಣಿ ಹೊರಡಿಸಿದ್ದೇಕೆ? 

ಶ್ರೀ ಟಿ. ಸಿದ್ದಲಿಂಗಯ್ಸ್ಶು:- ಪ್ರಕಟಣೆ ಹೊರಡುವ ಮೊದಲೆ ಆಗಲೇ 
ನೇಮಕಗೂಂಡಿದ್ದಂತಹ ವ್ಯಕ್ತಿಯೊಬ್ಬರನ್ನು ಈ ಜಾಗಕ್ಕೆ ತುಂಬುವುದೆಂದು ನಿರೀಕ್ಷಿಸಲಾಗಿತ್ತು. 
ಇದಲ್ಲದೆ ಇನ್ನಿತರ ತೊಂದರೆಗಳು ಇದ್ದವು. ಆದರೆ ಅದನ್ನು ನಾನು ಈ ಸದನದಲ್ಲಿ 
ಬಹಿರಂಗಪಡಿಸುವುದು ಸಾಧ್ಯವಿಲ್ಲ. 


i08 ಟಪಿದಲಿಂಗಯ. 


ಜನಾಬ್‌ ಮಹಮದ್‌ ವಮಲಿಉಲ್ಲಾ:- ಪ್ರಕಟಣೆ ತುಂಬಾ ಮೊದಲೆ: 
ಹೊರಡಿಸಲಾಗಿತ್ತ್ಲವೆ? 
ಶ್ರೀ ಟಿ. ಸಿದ್ಧಲಿಂಗಯ್ದ್ಯ- ಸ್ವಲ್ಪ ಸಮಯದ ಹಿಂದೆ ಹೊರಡಿಸಲಾಗಿತ್ತು. 


ಜನಾಬ್‌ ಮಹಮದ್‌ ವಲಿಉಲ್ಲಾ :- ಎರಡು ವರ್ಷಗಳ ಹಿಂದೇಮ”? 


ಶ್ರೀ ಟ. ಸಿದಲಿಂಗಯ್ಗ :- ಎರಡು ವರ್ಷಗಳ ಹಿಂದೆ ಅಲ್ಲ ಕೆಲಪು ಪಿಂಗಳ 
J ri fi ್‌ 


pe 


ಜನಾಬ್‌ ಮಹಮದ್‌ ವಲಿಉಲ್ಲಾ :- ಇಷ್ಟು ದಿನೆ ಈ ಹುದ್ದೆ ತುಂಬದೇ ಇರಲು 
ಯಾರು. ಕಾರಣರು? ಸರ್ಕಾರವೊ ವಿಶ್ವವಿದ್ಧಾನಿಲಯವೊ” 


ಪ್ರೀ ಟಿ. ಸಿದ್ದಲಿಂಗಯ್ಮ :- ಕ್ರಮಿಸಿ. ನಾನದನ್ನು ಬಹಿರಂಗಗೊಳಿಸಲಾರೆ. 


ಜನಾಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌ (ಚಿಕ್ಕಮುಗಳೂರು-ಶಿವಮೊಗ್ಗ ಮುಸ್ಲಿಂ 
ಕ್ಲೇತು:- ಸ್ವಾಮಿ, ಈ ಉದ್ದೇಶಕ್ಕಾಗಿ ಒಂದು ಸಮಿತಿ ನೇಮಕಗೊಂಡಿದ್ದು ಲಕ್ಲೂ ಮತ್ತು 
ಆಲಿಘಡ್‌ ವಿಶ್ವವಿದ್ಯಾವಿಲಯಗಳಿಂದ ಕೆಲವು ಪ್ರಾಧ್ಮಾಪಕರುಗಳನ್ನು ಈ ಬಗ್ಗೆ ನಿರ್ದಾರ ಕೈಗೊಳ್ಳುವ 
ಸಲುವಾಗಿ ಆಮಂತ್ರಿಸಿದ್ದು ಸಮಿತಿ ಇಲ್ಲಿ ಸಭೆ ಸೇರಿ ....... ಕ 


ಶ್ರೀ ಪುಟ್ಟಸ್ವಾಮಿ (ಮೈಸೂರು ಜಿಲ್ಲೆ ಸಾಮಾನ) :- ಮಾನ್ಯ ಸಚಿವರು ನೀಡಿದ 
ಉತ್ತರದ ಸಂಬಂಧವಾಗಿ ಮಾನ್ಯ ಸಭಾಪತಿಗಳು ಸಚಿವರಿಗೆ ಮಾಹಿತಿ ಬಹಿರಂಗಗೊಳಿಸುವಂತೆ 
ನಿರ್ದೇಶಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಕಾರಣ ಆದು ರಹಸ್ಯ ಸ್ವರೂಪದೆ ವಿಚಾರವಲ್ಲ. 
ಪ್ರಶ್ನೆ ಈ ಸಂಬಂಧವಾದ ಕಡತ ತೀರ್ಮಾನಕ್ಕಾಗಿ ಸರ್ಕಾರದ ಮುಂದೆ ಬಾ 
ವಿಶ್ವವಿದ್ಯಾನಿಲಯದ ಮುಂದೆ ಬಾಕಿ ಇದೆಯೇ ಎಂಬುದಷ್ಟೆ. ಅದು ರಹಸ್ಯ ವಿಚಾ 
ಪವಗನ್ನಿಸುವುದಿಲ್ಲ. ಮಾನ್ಯ ಸಚಿವರು ಆ ಮಾಹಿತಿ ಸದಸ್ಕರಿಗೆ ನೀಡುವಂತೆ ನಿರ್ದೇಶಿಸ 
ಮಾನ್ಯ ಸಬಾದ್ಯಕ್ಷೆದನ್ನು ವಿನಂತಿಸುತ್ತೇನೆ. ಪತ್ರಗಳು ವಿಶ್ವದಿದ್ಧಾನಿಲಯದ ಮುಂದಿದೆ 
ವಿಶ್ವವಿದ್ಯಾನಿಲಯವನ್ನು ದೂಷಿಸಬೇಕಾಗುತ್ತದೆ. ಅದಿಲ್ಲದೆ ಸರ್ಕಾರದೆ ಮುಂದಿದ್ದದೆ ಇಷ್ಟು 
ಕಾಲ ನಿರ್ದಾರ ಕೈಗೊಳ್ಳದೆ ಉಳಿಸಿರುವುದಕ್ಕಾಗಿ ಸರ್ಕಾರ ದೂಷಿತವಾಗಬೇಕಾಗ , 

ಆಡಳಿತದ ಹಿತದ್ಭಷಿಯಿಂದ ಮಾವ್ಯ ಸಚಿವರಿಗೆ ಮಾಹಿತಿ ಬಹಿರಂಗಪಔಸಲು 


ಜನಾಬ್‌ ಸೈಯದ್‌ ಅಬ್ದುರ್‌ ರಹೆಮಾನ್‌:- ಅಂತಿಮ ನಿರ್ಧಾರ 
"ಉಪಕುಲಾಧಿಪತಿಗಳು ಲಕ್ಲೊ ಮತ್ತು ಆಲೀಫಘರ್‌ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು 
ಸಮಿತಿಯನ್ನು ನೇಮಿಸಿದ್ದು ಆ ಸಮಿತಿ ಸರ್ಕಾರಕ್ಕೆ ತನ್ನ ಶಿಘಾರಸುನ್ನು 
ಸಂಗತಿಯಲ್ಲವೆ? 


ಶ್ರೀ ಟ. ಸಿದಲಿಂಗಯ್ದ - ಹೌದು, ಒಂದು ಸಮಿತಿ ರಚಿತವಾಗಿದೆ. ಜವಾಬ್‌ 


[a] Ke] 
ಸೈಯದ್‌ ಅಬ್ದುರ್‌ ರಹಮಾನ್‌ ಸಮಿತಿ ರಚನೆಯಾಗಿ ಅದು ಸಭೆ ನಡೆಸಿ ಒಂದು ವರ್ಷದ 
ಹಿಂದೆಯೇ ಒಂದು ನಿರ್ಧಾರಕ್ಕೆ ಬಂದಿದೆ. ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನೇಮಕಾತಿಗೆ 
ಶಿಫಾರಸನ್ನು ಮಾಡಿದೆ. ಒಂದು ವರ್ಷಕ್ಕೂ ಹಿಂದೆ ಇದು ಸಂಭವವಾಗಿದೆ. 


ಲ 
ಜಾ 


[ot Bn 
2 G- 
-0 ಣ್ಣ ಸು pas 
ಇ ೪ HH 
© KE CO 
73 >» pe 
NS LS ಫೆ [fy 
೦ 4 1 
Y W kK; £) D 
52 & [ BE; J 
2 [Oo kd 
1b ಈ RE 
F * 
ped y ಇ ಟರ 
ps ls 
(೩ Kf X) 
n . ಆ: a 
r i. 0) 5೦ 
ಸ ಗ 
Po pS ಸ [ವ 
aD 2 Kd ಬ 
58 [5 © 0 
2೭೭ [ pe \ RK 
ಈ % 33 {2 4 ¢ 
೧ H KH pi » 
9 If) 4 ನ " py 
fled ಮ { pi (67 
SC y 5 
Pep pe pa yy Ke; 
tc ec p 3 ~~ 
“en (1 [iA ದ 
HM [E3 NN (4 2 « 4 
a ನ 2 \ 
ಇನ K 5 ಖಿ 
ನ 
ಡಹ aE, 1 
Ks He ©, A CR 
ಸ 2 i ಹ RE p 5 0) 
ಸ } j = €: £)_ 
Ro ಗ; 2 Mes I” 
ಸವ 2 1 SR 
ae OY ps 0 ಇರ್‌ 
kf « A F » 
. ನ Ke pp ಕ Re % 
i py, 5 ೫ K Lo y 
೨ ಡಾ Ky ps CR 
Wy WB oe 7: I 
Ky Ge ಇದ್ರ? ನ w Bq 
[ p4 ಸ 
Se 4 WB FS) 


ಸಲ್‌ 
ಛ್‌ 


ಭಿ 


2 


ಗೆ. 
ನ ೫ 
ಮ್ನ ಧ 


?. 


prep 


RS 


ರು 


|) 


ದಸ: 


ಸು 


ಮಧ: 


ಧಕ್ಷರು 


}10 ಟಿ.ಸಿದ್ದಲಿಂಗಯ್ಯ 


ಜನಾಬ್‌ ಸೈಯದ್‌ ಅಬ್ದುರ್‌ ರಹಮಾನ್‌- ಸರ್ಕಾರ ತಾನು ಉರ್ದು ಪ್ರಾದ್ಯಾಪಕರುಗಳ 
ವಿಷಯದಲ್ಲಿ ಒಂದು ಶೀಘ್ರ ನಿರ್ಧಾರ ಕೈಗೊಳ್ಳುವುದೇ ಎಂಬ ಬಗ್ಗೆ ದಯಮಾಡಿ ತಿಳಿಸುವುದೇ? 
ಲ 


ಪ್ರೀ ಟಿ. ಸಿದ್ದಲಿಂಗಯ್ಸ :- ಖಂಡಿತವಾಗಿ. 

ಜನಾಬ್‌ ಮಹಮದ್‌ ಹನೀಫ್‌ (ಬೆಂಗಳೂರು ಮುಸ್ಲಿಂ ಕ್ಷೇಶು:- ಸರ್ಕಾರ 
ಉರ್ದು ಪೀಠವನ್ನು ರದ್ದು ಮಾಡಿದೆಯೇ? 

ಶ್ರೀ ಟಿ. ಸಿದಲಿಂಗಯ್ಯ :- ಆದು ಪರಿಗಣನೆಯಲ್ಲಿದೆ. 

ಜನಾಬ್‌ ಮಹಮದ್‌ ಹನೀಫ್‌ :- ರದ್ದಿಯಾತಿ? 

ಶ್ರೀ ಟಿ. ಸಿದ್ದಲಿಂಗಯ್ಕೆ :- ಸರ್ಕಾರ ಆ ಬಗ್ಗೆ ಏನು ನಿರ್ಧಾರ ಕೈಗೊಂದಿಲ್ಲ. 

ಜನಾಬ್‌ ಮಹಮದ್‌ ಹನೀಪ್‌:- ರದ್ದು ಮಾಡುವ ಸುಧ್ಯತೆ ಇದೆಯೇ? 


ಶ್ರೀ ಟಿ. ಸಿಡ್ಗಲಿಂಗಯ್ಯ- ಆದು ಉಹಾತ್ರ. 


ಜನಾಬ್‌ ಮಹಮದ್‌ ಹನೀಫ್‌:- ಸರ್ಕಾರ ಅದನ್ನು ರದ್ದುಗೊಳಿಸುವ ಕ್ರಮ 


[3] 
ಶ್ರೀ ಟ. ಸಿದ್ದಲಿಂಗಯ್ಯ- ವಿಶ್ವವಿದ್ಯಾಲಯ ಒಂದು ಸ್ವಾಯತ್ತ ಸಂಸ್ಥೆ ಎಂದು 
pa KE fa ಖಿ ಲು pS pe 
ಪರಿಗಣಿಸಲಾಗಿದೆ. ಸರ್ಕಾರ ವಿಶ್ಲವಿದಾಲಯ ಪರಿಷತಿನ ನಿರ್ಣಯಗಳನ್ನು ಅನುಸರಿಸಿ 
ಮೆ pe 
ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತದೆ. 
Ks pe po 


ಜನಾಬ್‌ ಮಹಮದ್‌ ಹನೀಫ್‌: ವಿಶ್ವವಿದ್ಯಾಲಯ ಪರಿಷತ್ತು ಉರ್ದು ಪೀಠವನ್ನು 
ಇನ್ಲಾಮಿಯಾ ಆಧ್ಯಯನ ಖೀಠವಂದು 
ಮಾರ್ಪಡಿಸಲು ತೀರ್ಮಾನಿಸಿದೆ. 
ಮೊಂಷೀರ್‌ - ಉಲ್‌ ಮುಲ್ಸ್‌ ಜಿ ಮಹರ್‌ ಇಲಾಮ್‌ 
(ಚಿತ್ರದುರ್ಗ-ತುಮಕೂರು ಮುಸಿಂ ಕ್ಷೇತ) - ವಶ್ವವಿಬ್ಮಾಲಯ ಪರಿಷತ್ತು ಉರ್ಬು 
ಪ್ರಾಧ್ಯಾಪಕರ ಹುದ್ದ ತುಂಬಲು ಒಬ್ಬ ವಿರ್ದಿಷ್ಟ ವ್ಯಕ್ತಿಯನ್ನು ಬಹುಮತದಿಂಬಿ ಶಿಪಾರಸು 
ಮಾಡಿ ನಿರ್ಣಯ ಕೈಗೊಂಡಿತೆ? 
ಇ 
1 


ಜನಾಬ್‌ ಜಿ ಮಹಮಖಬ್‌ ಇಮಾಮ್‌: ಎರಡು ವರ್ಷದ ಹಿಂದೆ ಎಂದು 
ದೋ? 


ಪ್ರತಿಭಾವಂತ ಸಂಸದೀಯ ಪಟು 111 


ಟಿ. ಸಿದ್ದಲಿಂಗಯ್ಯ- ಸಾಭ್ಯವಿರಬಹುದು. 
ಜನಾಬ್‌ ಜಿ ಮಹಮದ್‌ ಇಮಾಮ್‌:- ಇಷ್ಟು ಕಾಲವೂ ಸರ್ಕಾರ ಈ ಬಗ್ಗೆ 
ಯಾವುದೇ ಆದೇಶ ಹೊರಡಿಸದೇ ಇರುವುದೇಕೆ? 

ಶ್ರೀ ಟ. ಸಿದ್ದಲಿಂಗಯ್ಯ- ಅದು ಸರ್ಕಾರದ ಪರಿಶೀಲನೆಯಲ್ಲಿದೆ. 

ಜನಾಬ್‌ ಜಿ ಮಹೆಮದ್‌ ಇಮಾಮ್‌ ಮಾರ್ಪಡಿಸಬೇಕೆ ಬೇಡವೇ, ಎಂಬಷ್ಟೇ 
ಸರಳ ವಿಷಯವನ್ನು ಪರಿಗಣಿಸಲು ಸರ್ಕಾರಕ್ಕೆ ಒಂದು ವರ್ಷ ಬೇಕಾಯಿತೇಮು? 

ಪ್ರೀ ಟ. ಸಿದ್ಧಲಿಂಗಯ್ಯ- ಸಾಂಪ್ರದಾಯಿಕ ವಿಧಿಯಿಂದಾಗಿ ಅದನ್ನು ಸ್ವಲ್ಪ ಸಾವಕಾಶಮಗಿ 
ಎಚ್ಚರದಿಂದ ಪರಿಗಣಿಸಬೇಕಾಗಿದೆ. 

ಜನಾಬ್‌ ಜಿ ಮಹಮದ್‌ ಇಮಾಮ್‌:- ಸಾಂಪ್ರದಾಯಕ ವಿಧಿ ಯಾವುದು? 
ಇದನ್ನು ಪರಿಗಣಿಸಿ “ಹೌದು” “ಇಲ್ಲ” ಎನಲು ನಿಮಗೆ ಒಂದು ವರ್ಷ ಬೇಕೇ? ಈ ವಿಷಯದಲ್ಲಿ 
ಯಾವುದೇ ನಿರ್ದಾರ ತೆಗೆದುಕೊಳ್ಳುವುದು ಸರ್ಕಾರಕ್ಕೆ ಬೇಡಬಾಗಿತ್ತೆನ್ನುವುದು ಸತ್ಯ 
ಸಂಗತಿಯಲ್ಲದೇ? - 

ಪ್ರೀ ಟಿ. ಸಿದ್ದಲಿಂಗಯ್ಯ- ಸಬನದಲ್ಲಿ ಬಹಿರಂಗಪಡಿಸಲು ನಾನು ಇಚ್ಛಿಸಬ ಗೋಪ್ಯಬಾಗ 
ಕೆಲವು ವಿಷಯಗಳಿವೆ ಎಂದು ನಾನು ಹೇಳಿದುದು ಅದಕ್ಕೆ. 

ಜನಾಬ್‌ ಜಿ ಮಹಮದ್‌ ಇಮಾಮ್‌:- ನಿರ್ಣಯ ಕಳುಹಿಸಿಯಾದನಂತರದಲ್ಲಿ 
ಸರ್ಕಾರ ತೆರವಾದ ಖಾಲಿ ಹುದ್ದೆಯನ್ನು ತುಂಬುವ ಬಗ್ಗೆ ವಿಶ್ವವಿದ್ಯಾನಿಲಯಜದೊಂದಿಗೆ ಸರ್ಜಾರ 
ಸಮಾಲೋಚಿಸಿತೆ? 

ಶ್ರೀ ಟಿ. ಸಿದಲಿಂಗಯ್ಯ- ಹೌದು. 

ಜನಾಬ್‌ ಮೆಹಮಜಬ್‌ ಇಮಾಮ್‌;- ಈ ವಿಷಯದಲ್ಲಿ ಸರ್ಕಾರಕ್ಕೆ ಯಾವುದಾದರೂ 
ಮನವಿ ಬಂದಿದೆಯೇ? 

ಶ್ರೀ ಟ. ಸಿದ್ದಲಿಂಗೆಯ್ಯ- ಯಾರಿಂಬೆ? 

ಜಿ ಮಹಮದ್‌ ಇಮಾಮ್‌: ಸಾರ್ಬ'ಜನಿಕರಿಂದ. 

ಶ್ರೀ ಟ. ಸಿದ್ದಲಿಂಗಯ್ಯ: ಇಲ್ಲ. ಸರ್ಕಾರಕ್ಕೆ ತಿಳಿದುಬಂದಂತೆ ಯಾವುದೂ ಇಲ್ಲ. 

ಹನಾಬ್‌ ಜಿ ಮಹಮದ್‌ ಇಮಾಮ್‌:- ಸರ್ಕಾರ ಸಾರ್ವಜನಿಕೆರಲ್ಲಿ ಸಂಬಂಧಪಟ್ಟಿ 
ಜನರಲ್ಲಿ, ಉರ್ದು ಪೀಠವನ ಉಳಿಸಿಕೊಳ್ಳುವು ನೊ ಅಥವಾ ಬಿಡುವುದೋ ಯಾವುದು 
ಉಚಿತೆ ಎಂಬ ಬಗ್ಗೆ ಸಮಾಲೋಚಿಸಿದೆಯಾ? 

ಶ್ರೀ ಟ. ಸಿಬಲಿಂಗಯ್ಯ- ಅದು ಅವಶ್ಯಕವೆಂದು ನಾನು ಎಣಿಸುವಿದಿಲ್ಲ. 

ಜನಾಬ್‌ ಜಿ ಮುಹಮದ್‌ ಇಮಾಯಮ್‌:- ಉರ್ದು ಪೀಠವನ್ನು ಸ್ಪಚಿಸಿದಾಗ 
ಸಾರ್ವಜನಿಕರೊಡನೆ ಸಂಬಂಧಪಟ್ಟ ಜನರೊಡನೆ ನಕಾರ ಸಮಾಲೋಚಿಸಿತ್ತು ಮತ್ತು 
ಸಾರ್ವಜನಿಕ ಅಭಿಪ್ರಾಯವನ್ನನುಸರಿಸಿ ಉರ್ಜು ಪೀಠವನ್ನು ಸ್ಥಾಪಿಸಲಾಗಿತೆನ್ನುವುದು ಸರ್ಕಾರಿ 

? 


ಜನಾಬ್‌ 


ಶ್ರೀ ಟಿ. ಸಿದ್ಗಲಿಂಗಯ್ಯ- ಈ ವಿಷಯದ ಬಗ್ಗೆ ನಿರ್ಧರಿಸಲು ಒಂದು ಸ್ವಾಯತ್ತ 
ಸಂಸ್ಥೆ. , ವಿಶ್ವವಿದ್ಯಾಲಯ ಇದೆ; ಅದು ಸಾರ್ವಜನಿಕ ಅಭಿಪ್ರಾಯವನ್ನು ಗಣನೆಗೆ ತೆಗೆದಕೊಳ್ಳುತದೆ. 


7 


೯ರ “ಗಿರ್ಬಾ 


ಮೆ 
ನಾ ಠವ 
UATE 


OS TNE 
eh bn 


SUN ~A) 


ಬೂ ಮಲಿ ಬಂ ಜಾಲದ 


ನ ಪ್ರಯ SRT ET 
ನೌ ಭ್ರಮ ಬ್ಲ ಲ 


[0 
pe 
1 


aE ad 
ಬಬರ್‌ ಇ ನಮಮಿ 


RE FA 
ENRON 


aR 
V3 


ಕ್ತ ನಿ ಧನಿ ಲಿಯರ್‌ 
ROY COC CET UT CO COTA ae _ 


A 

Ds Uc UL 

ಎಮಿ ನನಾ ವಸಿ ಲತಾರ 
ಲ COUNTY AUS DUN 


ಸಗಾಬೋನಿಯವಮನ 


pe ಸ 
೦ಸಲ್ಲಿ- ಲಡರುಗಳಿಂದ 


pS - 
ಬಾದಿಯಣತೆ ವ 


ದೇ? ಅದಗಿಂಬ 7 ನುದಿಃ 


ನಿ ೮ ಸನ ವನಿ ಲಿ 
UTS UNNME 
3 ಠಿ 


RO | ಕ H ಗ ನಡವ KR 
ಮ್‌ ಸರ್ಕಾರೆ ಇದೆಲ್ಲಿ ಪೌಬ್ಬೆಸಾಬಲ 


ಹ ್‌ಾಾ್ಲ 
ಮ ಬರ್ಬಂಶವ 


ತೆ NT 
odie ? 


A 


p ಗ್ಗ ವ CS PER) NE 2 
ಲ್ಲಿ ಯುರತ ಮೂತವ ಸಂವಿಯಾವಕ್ತಮಗರಿಣವಾಗಿ ರಾಜ್ಯಬದಿ ಗಣತಂತ್ರ 


ಕರಿಸಿ 


Nm 
ಇರಲಿಲ್ಲ 
u 


ಸದವಿ 


ry 5 ಮ 
ie Ye I ಕ 
5 ಈ B po sy ; 
pa “pe ಇ) p 0 
ಸ 9, uw EE ps oy [ Fo 
೫) RE vu [8 1 ಸ p 
ಬ 5 {3 ನ © (0 6 5855 
4 ps F pe K ಮ 6೫ 
5 K ಮ ೧ FN $? ನ 
7) 65 Ki, Ke) : 9% ೫ 
D 2 ; sh 3 
x ! [ನ ; Pe 
§ [ p 2 [$) ಸ 4 B92 
ಡೇ Ky _ pe 1 } 2 [by n 
Y p x 
u Ky ಕ ¢ it 4 
೫ 3 ಚಿ ಸ್ಸ K £೫ 
« Re ಗಾಈ [ಈ ಇಗ್ಸಿ ed 6 ಸ್ಸ 
ಭ್‌ ಜ| [e Wu o ( 23 
3 1 ಖಿ «೭ 0 pl BT 
p ಹ : “3 
D F pe [8 KR 3೫ © 1 
{3 2 ಹಿ B ಇ ೫ ¥ 
ಫಿ p HR ಸ ಇಂ ಸ 
೧ಡಿ (ತ A ಮ 
ಎ2 ¥ R 5 oo ಸಔ 
e ip 8 ೫ } - 
5 [ ದಿ ೪ IE 
ನೆ ೧ ೫ (ಲ 
ಟ್ರ p ಪ್ರ ಬಿ 2 
2 /e a ES 
4 pe 5 p ಗಿ 
K pk 5 Wh, 
$3 _ u| ೦ ಕ ೩ H 
i 5: 2 [f ey VY "© 
pa pS 2 ನ ಟು BA 8 
p: eA) 3 5K 0 
£ ಸ್ಸ 3 ೨4 By 
Kp 13 2) 3 A ವೆ ದ i ಸ 
ಸ 6. & ಈ pe _ 
i= 7 ps (೨ N 
ಫು fe @ - i) 
> 5 Ie ಬ 3 ಣ್ಯ 
iH 3 ಸ: jj ; 
( ? ಟ್ಟ a [3 A 
“ಸಿ ಹ Fee ಸೆ 7. 5 
yp ಸ 3 ನ HE VD 
we WH % ೫ kf 
¥ Ko) ಲ 
1 Nd |] ; 1 
[¢: KY § 
| 13 


114 ಟಿ.ಸಿದ್ದಲಿಂಗಯ್ಯ 


ಸರ್ಕಾರ ತಾಳಿದರೂ ಆದು ಕೈಗೂಡುವವರೆಗೆ ಸಿದ್ದಲಿಂಗಯ್ಯ ನವರು ಮಂತ್ರಿ ಪದವಿಯಲ್ಲಿ 
ಮುಂದುವರಿಯಲಿಲ್ಲ. ಅದರ ರಚನೆ ಬಗ್ಗೆ ಭಿನ್ಹಾಭಿಪ್ರಾಯ ದು ಸದನೆ ಕಲಾಪಗಳಿಂದ 
ವ್ಯಕ್ತವಾಗಿದೆ. 


ಸಾಟಿ 
ಘು 
SN 


ಕೈಗಾರಿಕೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ವೈಯಕ್ತಿಕ ಉದ್ದಿಮೆದಾರರಿಗೂ 
ಕಂಪನಿಗಳಿಗೂ ಸರ್ಕಾರ ಸಾಲ ನೀಡುತ್ತಿತ್ತು. ಆದರೆ ಅನೇಕ ವೇಳೆ ಸಾಲ ಪಡೆದ ಕೈಗಾರಿಕೆಗಳು 
ಮರುಪಾವತಿ ಮಾಡಲು ತಪುತ್ರಿದ್ದವು. ಈ ಸದ್ದಿವೇಶದಲ್ಲಿ ಸರ್ಕಾರ ಗೊತ್ತುಗುರಿ ಇಲ್ಲದೆ 


bop) 
ಕೈಗಾರಿಕಾ ಸಾಲಗಳನ್ನು ವೀದಿ ಬೊಕ್ಕಸವನ್ನು ಬರಿದು ಮಾಡುತ್ತಿವೆ ಎನ್ನುವಂಥ ಜೂರುಗಳು 
ಬರು ತಿದ್ದವು. ಇಂಥ ಎಲ್ಲಾ ಪ್ರಶ್ನೆಗಳಿಗೂ ಸಿದ್ದಲಿಂಗಯ್ಯನವರು ತಾಳ್ಗೆಯಿಂದ ಇದ್ದ ವಿಚಾರಗಳನ್ನು 


ತಿಳಿಯಪಡಿಸಿ ಸಂದೇಹಗಳನ್ನು ನಿಪಾರಿಸುತಿದ್ದರು. 


ಸರ್ಕಾರ ತಾನೇ ಕೈಗಾರಿಕೆಗಳ ಛನ್ನು ಸ್ಥಾಪಿಸುವುದು ಒಂದು ವೀತಿ, ಆದರೆ ಖಾಸಗಿ 
ಕಂಪನಿಗಳಿಂದ ಪೆಪೋಟಿ ಗ ಸರ್ಕಾರೀ ಕಂಪವಿಗಳಿಗೆ ಖಾಸಗಿಯವರು ಉತ್ಪಾದಿಸುವಷ್ಟು 
ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಕಾರ್ಯಕ್ಕೆಗೊಳ್ಳುವುದು ಆಗುತ್ತಿರಲಿಲ್ಲ. ಹಾಗಿಲ್ಲದಿದ್ದಲ್ಲಿ ಖಾಸಗೀ 
ಉದ್ಯಮ ನಿರುತ್ತೇಜಕವಾಗುತ್ತಿತ್ತು. ದೊಡ್ಡ ದೊಡ್ಡ ಕಂಪನಿಗಳು ಹೆಚ್ಚು ಬಂಡವಾಳ ಹೂಡಿ 
ಕಡಿಮೆ ವೆಚ್ಚದಲ್ಲಿ ಸರಕುಗಳನ್ನು ಉತ್ಪಾದಿಸುತ್ತಿದ್ದವು. ಅಂಥೆ ಸಂದರ್ಭಗಳಲ್ಲಿ 
ಅನಿವಾಯ ೯ಗಳೆನ್ನನುಸರಿಸಿ ಸರ್ಕಾರೀ ಕಂಪದಿಗಳಲ್ಲಿ )್ಲಿ ಉತ್ಪಾರ್ದ ದನೆಯನ್ನು ವಿಲ್ಲಿಪಿ ಖಾಸೆಗಿಯವರಿಂದ 
ಅಗ್ಗದ ದರದಲ್ಲಿ ಆ ಸರಕುಗಳನ್ನು ಕೊಳ್ಳಲಾಗುತ್ತಿತ್ತು. ಇದು ಮಿತವ್ಯಯ ಸಾಧಿಸುವುದರ 
ಜತೆಗೆ ಖಾಸಗಿ ವಲಯವನ್ನು ಪ್ರೋತ್ಸಾಹಿಸುವ ಕ್ರಮವೇ ಆಗಿತ್ತು. ಖಾಸಗೀ ಕಂಪನಿಗಳು 
ಅಗ್ಗದೆ ದರದಲ್ಲಿ ಸರಕುಗಳನ್ನು ಉತ್ಪಾವಿಸುವುದಾದರೆ ಅದೇ ಸರಕುಗಳನ್ನು ಸರ್ಕಾರಿ ಕಂಪನಿಗಳು 
ಉತ್ಪಾದಿಸುವುದು ಅವಶ್ಯಕವಲ್ಲವೆಂಬುದು ಸಿದ್ದಲಿಂಗಯ್ಯನವರ ಧೋರಣೆಯಾಗಿತ್ತು. ಒಂದುವೇಳೆ 
ಖಾಸಗಿ ಪೈಪೋಟಿಯನ್ನು ಎದುರಿಸಲಾಗದ ಪಕ್ಷಕ್ಕೆ ಓವರ್‌ಹೆಡ್‌ ಚಾರ್ಜ್‌ಗಳನ್ನು ಕಡಿಮೆ 
ಮಾಡಿಕೊಳ್ಳಲಾಗುತ್ತಿತ್ತು. ಅದೇ ರೀತಿ ಉತ್ಪಾದನೆಯನ್ನು ಬೇಡಿಕೆಯನ್ನನುಸರಿಸಿ ಮಾಡಲಾಗುತ್ತಿತ್ತು. 
ಇದರಿಂದ ಸರಕುಗಳನ್ನು ಸ್ಟಾಕ್‌ ಮಾಡುವ ವೆಚ್ಚ ತಪ್ಪತಿತು ್ರು. ಇದಾವುದೂ ಸಾಧ್ಯವಿರದಿದ್ದರೆ 
ಖಾಸಗೀ ವಲಯದಲ್ಲಿ ಉಜ್ಯ್ಕೋಗ ಸಿಗುವ ಸನ್ನಿವೇಶಗಳನ್ನು 'ಗಮದಿಸಿ ಹೆಚ್ಚುವರಿ ಕಾರ್ಮಿಕರನ್ನು 
ಭರಕಾಸ್ತು ಮಾಡುವುದಾಗುತಿತ್ತು. ಒಟ್ಟಿನಲ್ಲಿ ಖಾಸಗೀವಲಯ ಮಾರುಕಟ್ಟೆ ದೋ ರಣೆಗಳನ್ನಮುಸರಿಸಿ 


ಸ್ವತಂತ್ರವಾಗಿ ಬೆಳೆಯುವಂತೆ ಮಾಡುವದು ಸರ್ಕಾರದ ನೀತಿಯಾಗಿತ್ತು. 


ತೆ ಸಾಲ ಪಡೆದುಕೊಂಡ ಕೈಗಾರಿಕೆಗಳು ಒಮೊಮ್ಮೆ ಮರುಪಾವತಿ 
ಮಾಡಲು ಅಶಕ್ತಮಗುತ್ತಿದ್ದುವು. ಅಂಥ ಸಂದರ್ಭಗಳಲ್ಲಿ ಸರ್ಕಾರ ಅಪುಗಳಲ್ಲಿ ತೊಡಗಿಸಿರುವ 
ನಗದ 


ಸಾರ್ವತ್ರಿಕ ಹಣ ನಷ್ಟವಾಗದಂತೆ ನೋಡಿಕೊಳ್ಳುತ್ತಿತ್ತು. ಸಾಲಕ್ಕೆ ತಕ್ಕಂತೆ ಸೆಕ್ಕುರಿಟಿ ಪಡೆದು 
ಕೊಳ್ಳಲಾಗುತ್ತಿತ್ತು. ಈ ಸೆಕ್ಕುರಿಟಿ ಮೊತ್ತವನ್ನು. ಕಾನೂನಿನಲ್ಲಿ ನಿಶಿತಗೊಳಿಸಲಾಗುತಿತ್ತು. 


ಮರುಪಾವತಿಯ ಮೊತ್ತ, ಬಡ್ಡಿದರ ಮತ್ತು ಸಾಲದ ಅವಧಿಗಳನ್ನು ಒಪ್ಪಂದಗಳ ಮೂಲಕ 
ನಿಶ್ಲಯುಮಾಡಿಕೊಳ್ಳಲಾಗುತಿತ್ತು. ಮರುಪಾವತಿ ಮಾಡಲು ತಪ್ಪಿದ ಕಂಪನಿಗಳ ವಿರುದ್ದ 
ಸೆಕ್ಕೂರಿಟಿಯಿಂದ ವಸೂಲಿ ಪಡೆದುಕೊಳ್ಳುವ ಕಾನೂನು ಕ್ರಮ ಜರುಗಿಸಲಾಗುತ್ತಿತ್ತು. ಇ ಇಂಡೆ 
ವಹಿವಾಟುಗಳ ಅಂಕಿ ಅಂಶಗಳನ್ನು ಸರ್ಕಾರ ಘು ಯಾವಾಗಲೂ ಅಪ್‌ಡೇಟ್‌ 


ಪ್ರತಿಬಾವಂತ ಸಂಸದೀಯ ಹಟು 115 


ಮಾಡಿಕೊಳ್ಳುತ್ತಿತ್ತು. ಇಂಥ ಪ್ರವೃತ್ತಿ ಒಮ್ಮೊಮ್ಮ ಹೆಚ್ಚು ಸಂಭವಿಸಿದರೂ ಈ ಸಾಲ ಯೋಜನೆಗಳನ್ನು 
ವಿಲ್ಲಿಪಿಬಿಡುವ ಅಭಿಪ್ರಾಯವನ್ನು ಸರ್ಕಾರ ಹೊಂದಿರಲಿಲ್ಲ. ಬದಲಾಗಿ ಹಾಗೇ ಮುಳುಗುತ್ತಿರುವ 
ಕೆಂಪವಿಗಳಿಗೆ ನೆರವು ನೀಡುವ ಇನ್ನಿತರ ಯೋಜನೆಗಳನ್ನು ರೂಪಿಸಲಾಗುತ್ತಿತ್ತು. 

ನಿರ್ದಿಷ್ಟ ಕಂಪನಿಗಳ ನಿರ್ವಹಣೆ ಕುರಿತಾದ ಅನೇಕ ಪ್ರಶ್ನೆಗಳು ಸದನದಲ್ಲಿ 
ಮಂಡಿತವಾಗುತ್ತಿದ್ದವು. ಯಥಾ ಸಂಗತಿಗಳ ಪ್ರಾಮಾಣಿಕ ನಿರೂಪಣೆಯಿಂದ ಅನಗತ್ಯ 
ಸಂದೇಹಗಳನ್ನು ಪ್ರಜಾಪ್ರತಿನಿಧಿಗಳ ಮನಸ್ಸಿನಿಂದ ದೂರ ಮಾಡಲು ಸಿದ್ದಲಿಂಗಯ್ಯನವರು 
ಕಾತುರರಾಗಿರುತ್ತಿದ್ದರು. ಈ ಕಾರ್ಯನೀತಿಗಳನ್ನು ಸದಾ ಗಮನದಲ್ಲಿಟ್ಟುಕೊಂಡು 
ಸಿದ್ದಲಿಂಗಯ್ಯನವರು ಸದಸ್ಯರ ಎಲ್ಲ ಸಂದೇಹಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸುತ್ತಿದ್ದುದರ 
ಪುರಾವೆ ಇವರ ಅಧಿಕಾರಾವಧಿಯ ಸದನಕಲಾಪಗಳ ವರದಿಗಳಲ್ಲಿ ಯಥೇಚ್ಛವಾಗಿದೆ. ಇಂಥ 
ಒಂದು ನಿದರ್ಶನವಾಗಿ 30-6-1952 ರೆಂದು ವಿಧಾನ ಸಭೆಯಲ್ಲಿ ಎಂ. 
ರಾಜಶೇಖರಮೂರ್ತಿಯವರು (ಯಳಂದೂರು ಕ್ಷೇತ್ರ) ಮೈಸೂರಿನ ಗಂಥೆದ ಎಣ್ಣೆ ಕಾರಾನೆಯ 
ಉತ್ಪಾದನೆ ಮತ್ತು ಕಾರ್ಯನಿರ್ವಹಣೆ ವಿಷಯವಾಗಿ ಎತ್ತಿದ ಪ್ರಶ್ನೆಯಿಂದ ಉದ್ಭವಿಸಿದ ಚರ್ಚಿಯ 
ಒಂದು ತುಣುಕನ್ನು ಇಲ್ಲಿ ಕೊಡಲಾಗಿದೆ. 


“ಶ್ರೀ ಎಂ. ರಾಜಶೇಖರ ಮೂರ್ತಿ: ಆ ಸ್ಥಾವರದ ಉತ್ಪಾದನೆಯ 36-37, 
37-38 ಮತ್ತು 41-42ರಲ್ಲಿ ಅದೆರ ಸಾಮರ್ಥ್ಯವನ್ನು ಮೀರಿರುವುದು ಹೇಗೆ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಅಪರು ಒಂದು ಪಾಳಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ. 

ಶ್ರೀ ಎಂ. ರಾಜಶೇಖರ ಮೂರ್ತಿ:- ಉತ್ಪಾದನೆಯಲ್ಲಿ ಬಹಳಷ್ಟು ಇಳಿತ 
ಉಂಟಾಗಿದ್ದರೂ ಸಹ ಸಿಬ್ಬಂದಿ ವೆಚ್ಚ ಹೆಚ್ಚಾಗಿರುವುದಕ್ಕೆ ಕಾರಣಗಳೇನು? 

ಶ್ರೀ ಟ. ಸಿದ್ಧಲಿಂಗಯ್ಯ- ವೇತನ ಶ್ರೇಣಿಗಳ ಪರಿಷ್ಕರಣೆ ಮತ್ತು ಇತರ ವಿಷಯಗಳು 
ಇದಕ್ಕೆ ಕಾರಣ. 

ಶ್ರೀ ಎ. ಭೀಮಪ್ಪ ನಾಯಕ (ಮೊಳೆಕಾಲೂರು):- ಅರಣ್ಯ ಇಲಾಖೆಯೇ ಈ 
ಕಾರಾವೆಯನ್ನು ನಿರ್ವಹಿಸುವ ಅವಕಾಶ ನೀಡುವ ಪ್ರಸ್ತಾವನೆ ಇದೆಯೇ ಎಂಬುದನ್ನು ಘನ 
ಸರ್ಕಾರವು ದಯವಿಟ್ಟು ತಿಳಿಸುವುದೆ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಮಾನ್ಯ ಸದಸ್ಯರು ಮಂಡಿಸಿದಂತ ಪ್ರಸ್ತಾವನೆ ಸರಿಯಲ್ಲ. 
' ಪ್ರಸ್ತಾವನೆ ಇರುವುದು ಹೀಗೆ-ಕಾರ್ಯ ನಿರ್ವಹಣೆಯ ಕೈಗಾರಿಕಾ ಇಲಾಖೆಯ ವಶದಲ್ಲಿಯೇ 
ಇರುತ್ತದೆ. ಆದರೆ ಅದರ ಲಾಭವನ್ನು ಅರಣ್ಯ ಇಲಾಖೆಗೆ ಜಮೆ ಮಾಡಬಹುದು. 

ಶ್ರೀ ಎ. ಭೀಮಪಷ್ಟೆ ನಾಯಕ:- ಅರಣ್ಯ ಇಲಾಖೆಯೇ ಇದನ್ನು ನಿರ್ವಹಿಸುವುದು 
ಒಳ್ಳೆಯದಲ್ಲವೇ? ಇದರಿಂದ ಶ್ರೀಗಂಧದ ಮರ ಮತ್ತು ಇತರ ವಿಷಯಗಳ ಬಗ್ಗೆ ಲೆಕ್ಕ ಇಡಬಹುದು 
ಮತ್ತು ಉತ್ತಮವಾಗಿ ಕಾರ್ಯ ನಿರ್ವಹಿಸಬಹುಬಾಗಿದೆ. 

ಶ್ರೀ ಟಿ. ಸಿದ್ದಲಿಂಗಯ್ಯ- ಈ ವಿಚಾರವನ್ನು ಕೆಲವು ದಶಕಗಳ ಹಿಂದೆಯೇ 


ಯನ 


ರಿ 


er 


[ea 


ಯು 


ram 


ಬೀಮ 


a 


~ 


ಸ 


ಜಾ ಅಳಿ 
Uc Ju 


ಇಹ 
Mn 


ಸ 
Rw) 


ಬಿಬಿ 


ರಿಸುವ 


Re [e 
pe pA 
3 pr 3 
ps 9) < 
433 £2 |) 
a po 
(2 0 
Ke) wa 
Re pe 
% 3 
po) i 
ha [8 
ಇಲ್ರಿ k § 
isu ೫ ‘” 
‘ 6 
4 sd 
[ವ x 
% } [e) 


ಸ್ನ 

Le) 

ಕ್‌ 
ey 
Ke 


[9] 


pe 
( 


RD) 
J 


ಳಲ್ಲಿ 


ಈ 
ಸಶಿಷ್ಟೆ 


WE 


e 
ಉಟ್ಟ 
% 


೨ 


ಅತಾದದ.: 


Rd 
Ne 


ಉನಿ 
ಖಲು 


[i 


ಖು 
ಭಾಷಣರ 


RY 


ಐ 


PE 
ir 


pS 


ತವಾಗಿ ಗೊತಾಗಿರ 


ಜೆ: 


ಖಿ 


ಪ್ರತಿಭಾವಂತ ಸಂಸದೀಯ ಪಟು 117 


ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಕಂಗಾರ್‌:- ಇದನ್ನು ಕೈಗೊಳ್ಳಬೇಕೆಂದು ನಿರ್ಧಾರ 
ಮಾಡುವುದಕ್ಕೆ ಮೊದಲು ಟೆಕ್ನಿಕಲ್‌ ಎಕ್ಸ್‌ಪರ್ಟ್‌ ಯಾರೂ ಕೂಡ ಈ ವಿಷಯದಲ್ಲಿ ಸಲಹೆ 
ಮಾಡಿರಲಿಲ್ಲವೆ? 


ಶ್ರೀ ಟಿ. ಸಿದ್ದಲಿಂಗಯ- ವಿದ್ಯುಚ್ಛಕ್ತಿ ಕೊಡುವುದು ಡಿಮ್ಯಾಂಡ್‌ ಮೇಲೆ 
ಅವಲಂಬಿಸುತ್ತದೆ. ಈಗ ವಿದ್ಯುಚ್ಛಕ್ತಿಗೆ ಡಿಮ್ಯಾಂಡ್‌ ಬಹಳ ಜಾಸ್ತಿಯಾಗುತ್ತಾ ಇರುವುದರಿಂದ 
ಹೊಸದಾಗಿ ಆಗುವ ಈ ಘಫರ್ಟಿಲೈೆಸರ್ಸ್‌ ಫ್ಯಾಕ್ಟರಿಗೆ ಕೊಡಲು ಉಳಿಯುತ್ತದೆಯೇ ಇಲ್ಲವೊ 


ಎಂದು ಸಂದೇಹವಾಗಿದೆ. 
ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಯಂಗಾರ್‌:- ನನ್ನ ಪ್ರಶ್ನೆ, ಈ ಫರ್ಟಿಲೈಸರ್ಸ್‌ 


೩ ದರು 

ಕೈಗೊಳ್ಳಬೇಕೆಂದು ಯೋಚನೆ ಮಾಡಿದಾಗ ಇದಕ್ಕೆ ಏನು ಸೌಲಭ್ಯಗಳು ಬೇಕು? ಯಾವ ಯಾವ 
ಸಾಧನ ಸಂಪತ್ತಿದ್ದರೆ ಆಗಬಹುದು, ತಗಲುವ ವೆಚ್ಚ ಎಷ್ಟಾಗುತ್ತದೆ, ಎಂಬ ಬಗ್ಗೆ ಟೆಕಿಕಲ್‌ 
ಎಕ್ಸ್‌ಪರ್ಟ್‌ ಸಲಹೆಗಳನ್ನು ತೆಗೆದುಕೊಂಡು ನಿರ್ದಾರಕ್ಕೆ ಬಂದಿಲ್ಲವೆ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಸಲಹೆಗಳನ್ನು ತೆಗೆದುಕೊಂಡೇ ನಿರ್ಧಾರಕ್ಕೆ ಬಂದಿದೆ. 
ನಾನು ಹೇಳಿದ್ದು ಸಲಹೆ ತೆಗೆದುಕೊಂಡಾಗ ಪವರ್‌ ಡಿಮ್ಯಾಂಡ್‌ ಕಡಿಮೆ ಇತ್ತು. ಈಚೆಗೆ 
ಪವರ್‌ ಡಿಮ್ಯಾಂಡ್‌ ಜಾಸ್ತಿ ಆಗಿದೆ. ಆದ್ದರಿಂದ ಘರ್ಟಿಲೈಸರ್ಸ್‌ ಫ್ಯಾಕ್ಟರಿಗೆ ಪವರ್‌ ಸಪ 
ಮಾಡುವುದು ಅನುಮಾನದಲ್ಲಿದೆ. 

ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಯಂಗಾರ್‌:- ವಿದ್ಯುಚ್ಛಕ್ತಿ ಡಿಮ್ಕಾಂಡು ಜಾಸ್ಟಿಯಾಗಿ 
ಹೊನ್ನೆಮರಡು ಪ್ರಾಜೆಕ್ಟ್‌ ಮಾಡಿದ ಹೊರತು ಆಗುವುದಿಲ್ಲ ಎಂದು ಇತ್ತೀಚೆಗೆ ಮೊದಲನೇ 
ಸಾರಿ ಗೊತ್ತಾದದ್ದು ಯಾವಾಗ? 

ಶ್ರೀ ಟಿ. ಸಿದ್ಧಲಿಂಗಯ್ಯ- ಮೊದಲಿನಿಂದಲೂ ಹೇಳುತ್ತಾ ಇದ್ದೇವೆ. 


ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಕಂಗಾರ್‌:- ಕೆಮಿಕಲ್‌ ಕಾರ್ಪೊರೇಷನ್‌ ಆಫ್‌ 
ನ್ಯೂಯಾರ್ಕ್‌ ರವರೊಂದಿಗೆ ಅಗ್ರಿಮೆಂಟ್‌ ಮಾಡಿಕೊಂಡದ್ದು ಯಾನ ಸರ್ಷದಲ್ಲಿ? 

ಪ್ರೀ ಟಿ. ಸಿದ್ಗಲಿಂಗಯ್ಯ- ಸುಮಾರು ಮೂರು ವರ್ಷಗಳಾಗಿವೆ. 

ಪ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಯಂಗಾರ್‌;- ಹಾಗೆ ಕೆಮಿಕಲ್‌ ಕುರ್ಣೊೋರೇಷನ್‌ 
ಆಪ್‌ ಮ್ಯೂಯಾರ್ಕ್‌ ಇವರು ಈ ಫರ್ಟಿಲೈೆಸರ್‌ ಫ್ಯಾಕ್ಟರಿ ಶುರು ಮಾಡಬೇಕಿಂದು ಅಗ್ರಿಮೆಂಟ್‌ 
ಮಾಡಿಕೊಂಡಾಗ ಹೊನ್ನೆಮರಡು ಪ್ರಾಜೆಕ್ಟ್‌ ಮಾಡದಿದ್ದರೂ ಜರವಾಗಿಲ್ಲ. ಶುರು 
ಮಾಡಬಹುನಿಂಯು ಮಾಟಿಕೊಂದಿತೆ? 


pS 


ಪೀ ಟ್ರ ನಿಸುವ ಉಲ್ಲ. ಆಗ ಪಮಟ್‌ ಸಷ್ಟೆ ಯಾಡಬಡುದು ಎಂಬ ಆಭಿಪ್ರಾಯ 
ಪ್ರೀ ಟಿ.ಎಸ್‌. ರಾಜಗೋಪಾಲ ಆಅಯ್ಯುಂಗಾರ್‌:- ಕೆಮಿಕಲ್‌ ಕಾರ್ಪೊರೇಷನ್‌ ಆಪ್‌ 
ನ್ಯೊಯಾರ್ಕ್‌ ನೊಂದಿಗೆ ಮಾಡಿಕೊಂಡಿರುವ ಅಗ್ರಿಮೆಂಟ್‌ ಏನು ಎಂಬುದನ್ನು 
ಹೇಳುವುದಕ್ಕಾಗುತ್ತದೆಯೇ? ಈಗ ಮುಖ್ಯವಾದುದನ್ನು ಹೇಳಿದರೂಸಾಕು. 
4- 2165 


118 ಟ.ಸಿದ್ದಲಿಂಗೆಯ್ಕ 


ಶ್ರೀ ಟ. ಸಿದ್ಧಲಿಂಗಯ್ಯ- ಮುಖ್ಯವಾದುದನ್ನು ಹೇಳುವುದಕ್ಕಾಗುವದಿಲ್ಲ. ಅದು 
ಕಾನ್‌ ಫಿಡೆನ್ನಿಯಲ್‌. 

ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಸಂಗಾರ್‌:- ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್‌ 
ಆಗಿದೆ? 

ಶ್ರೀ ಟಿ. ಸಿದ್ಧಲಿಂಗಯ್ಯ- ಇಲ್ಲಿ ನನ್ನ ಹಶ್ತಿರ ಅಗ್ರಿಮೆಂಟ್‌ ಇಲ್ಲ. ಕೆಲಸ ಪೂರ್ತಿ 
ಆಗುವವರೆಗೂ ಇರಬಹುದು. 

ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಕಂಗಾರ್‌:- ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್‌ 
ಆಗಿದೆ? 

ಶ್ರೀ ಟ. ಸಿದ್ದಲಿಂಗಯು:- ಇಷ್ಟೇ ವರ್ಷವೆಂದೇನು ಗೊತ್ತಾಗಿಲ್ಲ. ಇದು 
ಕಾರ್ಯಗತವಾದರೆ ಇದು ಪೂರ್ತಿಯಾಗುವವರೆಗೆ ಇದಕ್ಕೆ ಹಣ ಖರ್ಚಾಗುತ್ತದೆ. 

ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಕಂಗಾರ್‌:- ಎಷ್ಟು ಖರ್ಚಾಗಬಹುದು. 

ಶ್ರೀ ಟಿ. ಸಿದ್ಧಲಿಂಗಯ್ಯೆ- ಸುಮಾರು ಒಂದೂವರೆ ಲಕ್ಷ ರೂಪಾಯಿಗಳು ಆಗಬಹುದು. 

ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಕಂಗಾರ್‌:- ಈಗಾಗಲೇ ಕಂಪನಿಗೆ ಕೊಟ್ಟಿರುವುದೂ 
ತಾವು ಹೇಳಿರುವ ಮೊಬಲಗಿನಲ್ಲಿ ಸೇರಿರುತ್ತದೆಯೇ? 

ಶ್ರೀ ಟಿ. ಸಿದ್ಧಲಿಂಗಯ್ಯ- ಎಲ್ಲಾ ಸೇರಿ. 

ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಯಂಗಾರ್‌:- ಈ ಘಫರ್ಟಿಟೈಸರ್ಸ್‌ ಪ್ರಾಜೆಕ್ಟಿಗಾಗಿ 
ಪ್ಲಾನಿಂಗ್‌ ಕಮೊಷನ್‌ರವರನ್ನು ಹಣ ಒದಗಿಸಬೇಕೆಂದು ತಾವು ಕೇಳಿದ್ದು ಯಾವಾಗ? 

ಪ್ರೀ ಟ. ಸಿದ್ದಲಿಂಗಯ್ಯ- ಸುಮಾರು ಒಂದೂವರೆ ವರ್ಷದಿಂದಲೂ ಈ ವ್ಯವಹಾರ 
ನಡೆಯುತ್ತಿದೆ. 

ಶ್ರೀ ಟಿ.ಎನ್‌. ರಾಜಗೋಪಾಲ ಅಯ್ಯಂಗಾರ್‌:- ತಾವ ಮೊದಲು ಕೇಳಿದ್ದು ಯಾವಾಗ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಒಂದೂವರೆ ವರ್ಷದ ಹಿಂದೆ ಎಂಬುದು ಈಗ ತಾನೆ 
ಕೊಟ್ಟ ಉತ್ತರದಿಂದ ಸ್ಪಷ್ಟವಾಗುತ್ತದೆ. 

ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಕಂಗಾರ್‌:- ಅವರಿಂದ ಆಗಬಹುದು. ಈ 
ಬಗ್ಗೆ ನೀವು ಪತ್ರ ವ್ಯವಹಾರ ನಡೆಸಿ ಎಂಬುದಾಗಿ ಜವಾಬು ಯಾವಾಗ ಬಂತು? 

ಶ್ರೀ ಟ. ಸಿದ್ಗಲಿಂಗಯ್ಯ- ಉತ್ತರ ಬಂದಿಲ್ಲ, ಹೇಗೆ ನೀವು ಹಾಗಂದುಕೊಳ್ಳುತ್ತೀರಿ? 
ಶ್ರೀ ಟಿ.ಎನ್‌. ರಾಜಗೋಪಾಲ ಅಯ್ಯಂಗಾರ್‌:- (€) ಭಾಗದ ಉತ್ತರದಲ್ಲಿ "he 

planning commission has proposed to include the scheme in the 
supplimentary plan to be financed from foreign capital” ಎಂಬುದಾಗಿ 
ತಿಳಿಸಿರುವುದು ಯಾವ ಆಧಾರದ ಮೇಲೆ? 


ಶ್ರೀ ಟ. ಸಿದ್ದಲಿಂಗಯ್ಯ- ಇದನ್ನು ತಾವಾಗಿ ಪ್ರಸ್ತಾಪಿಸಿದ್ದರು. 
ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಯಂಗಾರ್‌:- ನೀವು ಈ ವಿಚಾರವಾಗಿ ಏನನ್ನೂ 


ಹೇಳದೆ ಅವರಾಗಿ ಅವರೇ ಈ ರೀತಿ ತಿಳಿಸಿದರೆ? 


ಪುತಿಭಾವಂತ ಸಂಸದೀಯ ಪಟು 119 


ಶ್ರೀ ಟಿ. ಸಿದ್ಧಲಿಂಗಯ್ಯ- ಇದಕ್ಕಾಗಿ ಬೇಕಾಗುವಷ್ಟು ವಿದ್ಯುಚ್ಛಕ್ತಿಯನ್ನು ಒದಗಿಸುವ 
ಭರವಸೆ ಕೊಟ್ಟ ಪಕ್ಷದಲ್ಲಿ ಪ್ಲಾನಿಂಗ್‌ ಕಮಿಷನ್‌ ಕಾಂಟ್ರಿಬ್ಕೂಟ್‌ ಮಾಡುವುದಾಗಿ ಹೇಳಿದರು. 
ಆಗ ಹೊನ್ನೆಮರಡು ಪ್ರಾಜೆಕ್ಟಗೊ ಹಣ ಒದಗಿಸದಿದ್ದರೆ, ಫರ್ಟಿಲೈೆಸರ್‌ ಪ್ರಾಜೆಕ್ಟ್ಸ್‌ ಒಂದಕ್ಕೆ 
ಹಣ ಬೇಕಿಲ್ಲವೆಂದು ಪ್ಲಾನಿಂಗ್‌ ಕಮಿಷನ್‌ಗೆ ತಿಳಿಸಲಾಯಿತು. 

ಶ್ರೀ ಟಿ.ಐಸ್‌. ರಾಜಗೋಪಾಲ ಅಯ್ಯಂಗಾರ್‌:- ವಿದ್ಯುಚ್ಛಕ್ತಿಯನ್ನು ಇದಕ್ಕಾಗಿ 
ಒದಗಿಸುವುದಕ್ಕಾಗುವುದಿಲ್ಲವೆಂದು ಹೇಳಿದೆಯೇ? 


ಶ್ರೀ ಟ. ಸಿದ್ಧಲಿಂಗೆಯ್ಯ- ಎರಡು ಪ್ರಾಜೆಕ್ಸ್‌ಗಳನ್ನು ತೆಗೆದುಕೊಂಡರೆ ಒಳ್ಳೆಯದೆಂದೂ, 
ಹೊನ್ನೆಮರಡು ಪ್ರಾಜೆಕ್ಸಗೊ ಹಣವನ್ನು ಒದಗಿಸಿ, ಫರ್ಟಿಲೈೆಸರ್ಸ್‌ ಪ್ರಾಜೆಕ್ಟ್‌ ಒಂದೇ 
ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲವೆಂದು ಹೇಳಿದೆ. 


ಶ್ರೀ ಟಿ.ಎಸ್‌. ರಾಜಗೋಪಾಲ ಆಯ್ಕಂಗಾರ್‌:- ಹಾಗಿದ್ದರೆ ಯಾವುದೂ ಬಂಧನಕಾರಿ 
ಆಗಿಲ್ಲ. ನೀವು ಉತ್ತರದಲ್ಲಿ ಈ ಪ್ರಾಜೆಕ್ಸ್‌ನೆ ಸಂಬಂಧವಾಗಿ ಇಂಟರ್‌ ನ್ಯಾಷನಲ್‌ ಬ್ಯಾಂಕಿಗೆ 
ಯಾವುದೇ ಉಲ್ಲೇಖ ನೀಡುವ ಪ್ರಸ್ತಾವವಿಲ್ಲವೆಂದು ಸರ್ಕಾರಕ್ಕೆ ತಿಳಿಸಲಾಗಿದೆ ಎಂದು ಹೇಳಿದ್ದೀರಿ. 
ತಾವ ಇಂಟರ್‌ನ್ಯಾಷನಲ್‌ ಬ್ಯಾಂಕಿನಿಂದ ಸಾಲ ಪಡೆಯಲು ಪ್ರಯತ್ನಿಸಿದ್ದು ಪ್ಲಾನಿಂಗ್‌ ಕಮಿಷನ್‌ 
ಮೂಲಕ ತಾನೆ? 

ಶ್ರೀ ಟಿ. ಸಿದ್ಧಲಿಂಗಯ್ಯ- ಅದು ವಾಸ್ತವ ಸಂಗತಿ. 

ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಕಂಗಾರ್‌:- ಆ ಸುದ್ದಿ ನಿಮಗೆ ತಿಳಿದದ್ದು 
ಯಾವಾಗ? 

ಶ್ರೀ ಟ. ಸಿದ್ಧಲಿಂಗಯ್ಯ- ವಾಲ್ಕಾರು ತಿಂಗಳ ಹಿಂದೆ. 


ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಗಂಗಾರ್‌:- ತಮಗೆ ಇಂಟಿಮೇಷನ್‌ 
ಬಂದಿರುವುದು ಸದ್ಯಕ್ಕೆ ಫರ್ಟಿಲೈಜರ್‌ ಪ್ರಾಜೆಕ್ಟ್ಸ್‌ ಅಂಡರ್‌ಟೇಕ್‌ ಮಾಡುವುದಕ್ಕಾಗುವುದಿಲ್ಲ 
ಎಂದೇ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಈ ವಿಚಾವವನ್ನೇನೂ ನಾವು ಕೈಬಿಟ್ಟಿಲ್ಲ. ನಮಗೆ ಈ ಬಗ್ಗೆ 
ಕೇಂದ್ರ ಸರ್ಕಾರದ ಸಹಾಯವೂ ದೊರಕಬಹುದೆಂಬ ಆಶೆ ಇತ್ತು. 


ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಯಂಗಾರ್‌:- ತಾವು ಮೊದಲೇ ಈ ವಿಚಾರದಲ್ಲಿ 
ಕೇಂದ್ರ ಸರ್ಕಾರದ ಸಹಾಯ ಕೇಳಿದ್ದೀರಾ? 


ಶ್ರೀ ಟ. ಸಿದ್ಧಲಿಂಗಯ್ಯ- ಮೊದಲೇ ಕೇಳಿದ್ದೆವು. ಅವರು ಈ ವಿಚಾರವನ್ನು ಪ್ಲಾನಿಂಗ್‌ 
ಕಮಿಷನ್‌ ಮೂಲಕ ಇಂಟರ್‌ ನ್ಯಾಷನಲ್‌ ಬ್ಯಾಂಕಿಗೆ ರೆಫರ್‌ ಮಾಡಿ ನೋಡಿ ಎಂದು ಸಲಹೆ 
ಇತ್ತರು. ಅಲ್ಲಿಗೆ ನಿಂತಿದೆ. 


ಶ್ರೀ ಟಿ.ಎಸ್‌. ರಾಜಗೋಪಾಲ ಆಅಯ್ಯ್ಕಂಗಾರ್‌:- ಹಾಗಿದ್ದರೆ ಇಂಟರ್‌ ನ್ಯಾಷನಲ್‌ 
ಬ್ಯಾಂಕಿನಿಂದ ಸಹಾಯವು ದೊರೆಯದಿದ್ದರೆ ಇದನ್ನು ಸ್ವಂತ ಹಣದಿಂದ ಕೈಗೊಳ್ಳಲು ಸಾಧ್ಯವೆ? 


ಶ್ರೀ ಕೆ. ಹನುಮಂತಯ್ಸನವರು (ಮುಖ್ಯಮಂತ್ರಿಗಳು):- ಸ್ವಾಮಿ, ಈ ಎಲ್ಲಾ ಪೂರಕ 
ಪ್ರಶ್ನೆಗಳ ಹಿಂದೆ ಮಾನ್ಯ ಸದಸ್ಯರ ಉದ್ದೇಶ ಏನಿದೆ ಎಂಬುದನ್ನು ನಾನು ತಿಳಿಯಬಯಸುತ್ತೇನೆ. 

ಅಧ್ಯಕ್ಷರು:- ನಾನೇ ಅದನ್ನು ಶಿಳಿಯಬಯಸಿದ್ದೇನೆ. 

ಶ್ರೀ ಟಿ.ಎಸ್‌. ರಾಜಗೋಪಾಲ ಅಯುಂಗಾರ್‌:- ಇಂಟರ್‌ ನ್ಯಾಷನಲ್‌ ಬ್ಯಾಂಕಿನಿಂದ 
ಹಣವನ್ನೊದಗಿಸಿಕೊಳ್ಳುವ ಸಂಬಂಧದಲ್ಲಿ ಘಫರ್ಟಿಲ್ಯಸರಲ್‌ ಪ್ರಾಜೆಕ್ಟಿನೊಂದಿಗೆ ಹೊನ್ನೆಮರಡು 
ಪ್ರಾಜೆಕ್ಟನ್ನು ಸೇರಿಸಿರುವ ವಿಚಾರವನ್ನು ಹೇಳಿದಿರಿ. ಸೆಂಟ್ರಲ್‌ ಗೌರ್ಲಮೆಂಟಿನವರು 
ಹಣಪನ್ನೊದಗಿಸುವುದಕ್ಕಾಗುವುದಿಲ್ಲವೆಂದು ಹೇಳಿದರೆ ನೀವೇ ಇದನ್ನು ಕೈಗೊಳ್ಳುವುದಕ್ಕೆ 
ಸಾಧ್ಯವಾಗುವುದಿಲ್ಲ. ಇದರ ಪರಿಣಾಮವಾಗಿ ಸರ್ಕಾರದವರು ಈಗ ಕೆಮಿಕಲ್‌ ಕಾರ್ಪೊರೇಷನ್‌ 
ಆಫ್‌  ನ್ಯೊಯಾಕಳ್‌ ಮೊಡವೆ ಮಾಡಿಕೊಂಡಿರುವ ಒಪ್ಪಂದದ 
ಪರಿಣಾಮವೇವಾಗುತ್ತದೆಂಬುದನ್ನೂ, ಎರಡನೆಯದಾಗಿ ಭದ್ರಾವತಿಯಲ್ಲಿ ಕೈಗೊಳ್ಳಲಾದ 
ಫರ್ಟಿಲೈಸರ್‌ ಯೋಜನೆಯಿಂದ ನಷ್ಟವು ಎಷ್ಟಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ನನ್ನ 
ಪ್ರಶ್ನೆಯ ಉದ್ದೇಶೆ. 

ಶ್ರೀ ಟ. ಸಿದ್ದಲಿಂಗಯ್ಯ- ಈ ಬಗ್ಗೆ ನಡೆಯುತ್ತಿರುವ ವ್ಯವಹಾರವು ಪೂರ್ಣವಾಗಿಲ್ಲ. 
ಈ ಪಾಜೆಕ್ಸನ್ನು ಪೂರ್ಣವಾಗಿ ಕೈಬಿಟ್ಟಿಲ್ಲ. ಈ ಸಂಬಂಧದ ವ್ಯವಹಾರವನ್ನು ಸರ್ಕಾರದವರು 
ಇನ್ನೂ ಮುಂದುವರೆಸುತ್ತಿದ್ದಾರೆ. 

ಶ್ರೀ ಎಚ್‌.ಆರ್‌. ಅಬ್ದುಲ್‌ ಗಫಾರ್‌ (ಶಿಕ್ಷಕರ ಕ್ಸೇತ್ರ:- ಜೋಗ್‌ ಮತ್ತು 
ಶಿವಮೊಗ್ಗಗಳಿಂದ ಎಷ್ಟು ಕಿಲೋವ್ಯಾಟ್‌ ವಿದ್ಯುಚ್ಛಕ್ತಿ ಉತ್ಪನ್ನವಾಗುತ್ತಿದೆ. 

ಪ್ರೀ ಟಿ. ಸಿದ್ದಲಿಂಗಯ್ಬ್ಯ:- ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಕಿಲೋವ್ಕಾಟ್‌. 

ಶ್ರೀ ಎಂ.ಪಿ.ಎಲ್‌. ಶಾಸ್ತ್ರ (ಉಪಾಧ್ಯಾಯರ ಕ್ಷೇತ್ರ):- ಹೊನ್ನಿಮರಡು ವಿದ್ಯುತ್‌ 
ಯೋಜನೆಯನ್ನು ಕೈಗೊಳ್ಳದೆ ಘರ್ಟಿಲೈನರ್‌ ಯೋಜನೆಯನ್ನು ಕೈಗೊಳ್ಳಲಾಗುವುವಿಲ್ಲವೆಂಬುದು 
ಸರ್ಕಾರದ ಖಚಿತ ಅಭಿಪ್ರಾಯವೆ? 

ಸಬಾಹತಿಯವರು:- ಅದಕ್ಕೆ ಆಗಲೇ ಸರ್ಕಾರದ ಪರವಾಗಿ ಉತ್ತರ ದೊರೆತಿದೆ. 

ಪ್ರೀ ಎಂ.ಹಿ.ಎಲ್‌. ಶಾಸ್ತ್ರಿ- ಪ್ಲಾನಿಂಗ್‌ ಕವಿ. ೨ಷನ್‌ನವರು ಇದನ್ನು ಒಪ್ಪಿಕೊಳ್ಳದೇ 
ಇರುವುದಕ್ಕೆ ಕಾರಣವೇನು? 


ಸ್ರೀ ಟಿ. ಸಿದ್ದಲಿಂಗಯ್ಯ ಅವರ ಎರ್ಸ್‌ಪರ್ಟ್‌ ಅಡ್ಕೈಸ್‌ ಪ್ರಕಾರ ಆ ರೀತಿ ಮಾಡಿದ್ದಾರೆ”. 


KP ಎಮ್‌ ಘ NN ನ ಲ. pe 2 
"೦ನ ವಿಯೊಂದರಲದಿ ಸರಕು ಮಾದಾಚಬಾಗದೇ 


Ly 


ಪ್ರತಿಭಾವಂತ ಸಂಸದೀಯ ಪಟು 121 


ಸರ್ಕಾರ ನಿರಾಕರಿಸಿತು. ಕೈಗಾರಿಕಾ ಸಚಿವರಾದ ಸಿದ್ದಲಿಂಗಯ್ಯನವರು ಸರ್ಕಾರದ ನೀತಿಯನ್ನು 
ನಿಖರವಾಗಿಯೂ ನಿಷ್ಣುರವಾಗಿಯೂ ಪ್ರತಿಪಾದಿಸಿದ ಬಗೆ: 


“ಪ್ರೀ ಜೆ. ಪಾಪಣ್ಣನವರು:- ಈ ಕಾರ್ಬಾನೆಯಲ್ಲಿ ಸರ್ಕಾರದ ಷೇರು ಎಷ್ಟಿದೆ? 
ಶ್ರೀ ಟ. ಸಿದ್ಗಲಿಂಗಯ್ಯ- ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳಷ್ಟು ಇದೆ. 


ಶ್ರೀ ಜಿ. ಪಾಪಣ್ಣನವರು:- ಈ ಕಂಪನಿಗೆ ಸಂಬಂಧಪಟ್ಟ ಯಾವ ವಿವರವನ್ನೂ 
ಸರ್ಕಾರದವರು ಒದಗಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದೀರಿ. ಇದರ ಹಣಕಾಸಿನ ಸ್ಥಿಶಿ 
ಹೇಗಿದೆಯೆಂದು ತಿಳಿದುಕೊಳ್ಳಬಹುದೆ? 


ಶ್ರೀ ಟ ಸಿದ್ಗಲಿಂಗಯ್ಯ- ತಿಳಿದುಕೊಳ್ಳಬಹುದು. 

ಶ್ರೀ ಜಿ. ಪಾಪಣ್ಣನವರು:- ಈ ಕಂಪನಿ ಲಾಭದಲ್ಲಿಯೇ? ಅಥವಾ ನಷ್ಟದಲ್ಲಿದೆಯೇ? 

ಶ್ರೀ ಟಿ. ಸಿದ್ದಲಿಂಗಯ್ಯ:- ಲಾಭದಲ್ಲಿಯೇ ಇದೆ. 

ಶ್ರೀ ಜಿ. ಪಾಪಣ್ಣನವರು:- ಲಾಭ ನಷ್ಟದ ತಃಖ್ತೆ ಪ್ರತಿ ವರ್ಷವೂ ತಮಗೆ ಬರುತ್ತದೆಯೇ? 

ಶ್ರೀ ಟಿ. ಪಿದ್ಧಲಿಂಗಯ್ಯ- ಬರುತ್ತದೆ. 

ಪ್ರೀ ಜಿ. ಪಾಪಣ್ಣನವರು:- ಲಾಭ ನಷ್ಟ ತಿಳಿದುಕೊಳ್ಳುವಾಗೆ ಸ್ಟಾಕ್‌ ಎಷ್ಟಿದೆ ಎಂಬ 
ವಿವರ ಕಳುಹಿಸುವುದಿಲ್ಲವೇ? 

ಶ್ರೀ ಟ. ಸಿದ್ದಲಿಂಗಯ್ಯ- ಎಲ್ಲವೂ ಬರುತ್ತದೆ. 

ಪ್ರೀ ಜಿ. ಪಾಪಣ್ಣನವರು:- ಹಾಗಾದರೆ ಏಕೆ ತಿಳಿಸಬಾರದು? 


ಶ್ರೀ ಟ. ಪಿದ್ಗಲಿಂಗಯ್ಯ- ಅದನ್ನು ಪಬ್ಲಿಕ್‌ ಮಾಡತಕ್ಕ ಪದ್ಧತಿ ಸರಿಯಲ್ಲ. ಕಾರಣ 


PY 


ಅದು ಜಾಯಿಂಟ್‌ ಸ್ಟಾಕ್‌ ಕಂಪನಿ”. 

ಗ್ರಾಮಾಂತರ ಕೈಗಾರಿಕಾ ಯೋಜನೆ 

ರಾಜ್ಯದ ಪ್ರಜೆಗಳ ಜೀವನ ಮಟ್ಟ ಉತ್ತಮಗೊಳ್ಳಲು ಕೃಷಿ ಮತ್ತು ದೊಡ್ಡ ಕೈಗಾರಿಕೆಗಳ 
ಜೊತೆಜೊತೆಗೆ ಗ್ರಾಮೀಣ ಕೈಗಾರಿಕೆಗಳೂ ಆತ್ಮವಶ್ಯವೆಂಬುದನ್ನು ಮನಗಂಡ ರಾಜ್ಯ ಸರ್ಕಾರದ 
ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಸರ್‌.ಎಂ. ವಿಶ್ವೇಶ್ವರಯ್ಯ ಕೈಗಾರಿಕಾ ಯೋಜನೆಯನ್ನು 
ಹಮಿಕ್ರೊಂಡಿತ್ತು. ಈ ಯೋಜನೆಯ ಅನುಷ್ಟಾನದ ಬಗ್ಗೆ ಸದನದಲ್ಲಿ ಎತ್ತಿದ ಪ್ರಶ್ನೆಗಳು ಸರ್ಕಾರ 
ತನ್ನ ನಿಲುವು, ಮತ್ತು ಕಾರ್ಯನಿಷ್ಠೆಗಳು ಜನರಿಗೆ ತೋರಿಸಿಕೊಡುವಲ್ಲಿ ಅತ್ಕುಪಯುಕ್ತವಾಗಿ ಒದಗಿ 
ಬಂದವು. ಇಂತಹ ಒಂದು ಚರ್ಚೆಯ ಉದ ತ ಬಾಗ ಇಲ್ಲಿದೆ. 

“್ರೀ ಎನ್‌.ಪಿ. ಗೋವಿಂದೇಗೌಡ;- ಈ ಯೋಜನೆಯನ್ನು ಜಾರಿಗೆ ತಂದುದರ 
ಉದ್ದೇಶವೇನು? 


122 ಟ.ಸಿದ್ದಲಿಂಗಯ್ಕ 


ಶ್ರೀ ಟಿ. ಸಿದ್ಧಲಿಂಗಯ- ನಮ್ಮದೇಶದಲ್ಲಿ ಜೀವನದ ಮಟ್ಟವನ್ನು ಹೆಚ್ಚಿಸಬೇಕಾದರೆ 
ಜಿರಾಯ್ತಿ ಕಸುಬಿನ ಆದಾಯದಲ್ಲಿ ಹಳ್ಳಿಯವರು ಕೆಲವು ಕೈಗಾರಿಕೆಗಳ ಮುಖಾಂತರ ತಮ್ಮ 
ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಬೇಕು, ಕೈಗಾರಿಕೆಗಳಿಂದ ಹೆಚ್ಚು ಹಣ ಕೈಗೆ ಬರುತ್ತದೆ. 
ಅದಕ್ಕೆ ಉತ್ಸಾಹದಿಂದ ಕೆಲಸ ಮಾಡಬೇಕಾದುದು ಅಗತ್ಯ ಎಂದು ಯೋಚಿಸಿ ಹಳ್ಳಿಯವರಿಗೆ 
ಆ ರೀತಿ ಉತ್ಸಾಹ ಹುಟ್ಟಿಸಬೇಕು. ಅವರ ಕೈಯಲ್ಲಿ ಹಣ ಓಡಾಡುವ ಹಾಗೆ ಮಾಡಬೇಕು, 
ಅಂತಹೆ ಮನೋಭಾವ ಬೆಳೆಸಬೇಕು ಎಂದು ಜಪಾನಿನ ತರಹ ಸಣ್ಣ ಕೈಗಾರಿಕೆಗಳಲ್ಲಿ ಹಳ್ಳಿಗಳಿಗೆ 
ಮೊದಲು ಉತ್ಪಾಹ ಹುಟ್ಟಿಸಬೇಕೆಂಬ ಉದ್ದೇಶದಿಂದ ಸರ್‌.ಎಂ. ವಿಶ್ವೇಶ್ವರಯ್ಯನವರ 
ಯೋಜನೆಯನ್ನು ಸರ್ಕಾರದವರು ಪ್ರಾರಂಭಿಸಿದ್ದಾರೆ. 

ಶ್ರೀ ಎನ್‌.ಪಿ. ಗೋವಿಂದೇಗೌಡ:- ಅದನ್ನು ಜಾರಿಗೆ ತಂದು ಎಷ್ಟು ವರ್ಷವಾಯಿತು? 

ಶ್ರೀ ಟ. ಸಿದ್ದಲಿಂಗಯ್ಯ- ಎರಡು ವರ್ಷ 

ಶ್ರೀ ಎನ್‌.ಪಿ. ಗೋವಿಂದೇಗೌಡ:- ಅದನ್ನು ಈಗ ಎರಡು ಜಿಲ್ಲೆಗಳಲ್ಲಿ ಮಾತ್ರ 
ಜಾರಿಗೆ ತಂದಿದೆಯೆಂದು ಹೇಳುತ್ತೀರಿ. ಅದನ್ನು ಬೇರೆ ಜಿಲ್ಲೆಗಳಲ್ಲಿ ವಿಸ್ತರಿಸಲು ಏನಾದರೂ 
ತೊಂದರೆ ಇದೆಯೇ, ಅಥವಾ ಎಷ್ಟು ವರ್ಷಗಳಿಗೊಂದು ಸಲ ಅದನ್ನು ಬೇರೆ ಜಿಲ್ಲೆಗಳಿಗೆ 
ಅನ್ವಯಿಸಬೇಕೆಂದಿದೆ? 

ಶ್ರೀ ಟ. ಸಿದ್ದಲಿಂಗಯ್ಯ- ಈ ಎರಡು ಜಿಲ್ಲೆಗಳಲ್ಲಿ ಅದನ್ನು ಮೊದಲು ಪ್ರಾರಂಭಿಸಿ 

ಅದರ ಫಲಾಫಲಗಳು, ಲಾಭ ನಷ್ಟ ಏನೆಂಬುದನ್ನು ನೋಡಿ ತಿಳಿದುಕೊಂಡಿದೆ. ಈ ಸಲ 
ಮಂಡ್ಯ ಜಿಲ್ಲೆಯೊಂದಕ್ಕೆ ಆ ಯೋಜನೆಯನ್ನು ವಿಸ್ತರಿಸಬೇಕೆಂದು ಈಚಿಗೆ ಆರ್ಡರ್‌ ಆಗಿದೆ. 
ಇನ್ನೂ ಅನುಕೂಲವಾದಂತೆ ಜನರ ಅಭಿಪ್ರಾಯವನ್ನು ತಿಳಿದು ಇದಕ್ಕೆ ಅವರು ಸಮರ್ಥನೆ 
ಕೊಡುವುದಾದರೆ, ಮುಂದೆ ಸಂಸ್ಥಾನಕ್ಕೆಲ್ಲ ವಿಸ್ತರಿಸುವ ಆಲೋಚನೆ ಮಾಡಬೇಕಾಗಿದೆ. 


ಪ್ರೀ ಎನ್‌.ಪಿ. ಗೋವಿಂದೇಗೌಡ:- ಈ ಯೋಜನೆಯನ್ನು ಜಾರಿಗೆ ತರಬೇಕಾದರೆ 

ಒಂದು ಸುವ್ಯವಸ್ಥಿತವಾದ ಕಾರ್ಯಕ್ರಮವಿದೆಯೇ? 
ಶ್ರೀ ಟ. ಸಿದ್ದಲಿಂಗಯ್ಯ:- ಇದಕ್ಕೆ ಒಂದು ಸಮಿತಿ ಇದೆ. ಸರ್‌ ಎಂ. 

ವಿಶ್ವೇಶ್ವರಯ್ಯನವರೇ ಅದಕ್ಕೆ ಛೇರ್ಮನ್‌ ಆಗಿದ್ದಾರೆ. ಇನ್ನೂ ಒಬ್ಬ ಸ್ಪೆಷಲ್‌ ಆಫೀಸರು ಇದ್ದಾರೆ. 
ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲೇ ಈ ಕೆಲಸವೆಲ್ಲ ನಡೆಯುತಿದೆ. 

ಶ್ರೀ ಎನ್‌.ಪಿ. ಗೋವಿಂದೇಗೌಡ:- ಈಗ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ 
ಈ ಜಿಲ್ಲೆಗಳಲ್ಲಿ ಸಣ್ಣ ಕೈಗಾರಿಕೆಗೆ ಬೇಕಾದ ಕಚ್ಚಾ ಮಾಲು ಸಿಕ್ಕುತ್ತದೆ. ಅದು ಅಲ್ಲದೆ ಅಲ್ಲಿ 
ಭತ್ತವೇ ಪ್ರಾಮುಖ್ಯವಾದ ಬೆಳೆ. ಜನರಿಗೆ ಬಿಡುವು ಇರುತ್ತದೆ. ಆದ್ದರಿಂದ ಇಂತಹ ಯೋಜನೆ 
ಅಲ್ಲಿ ಮಾಡಿದರೆ ಇದರಿಂದ ರೈತರಿಗೆ ಬಹಳ ಸಹಾಯವಾಗಿ ಯೋಜನೆಯು ಫಲಕಾರಿಯಾಗುತ್ತದೆ 
ಎಂಬುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 

ಶ್ರೀ ಟ. ಸಿದ್ದಲಿಂಗಯ್ಯ:- ಮಾನ್ಯ ಸಚಿವರ ಅಭಿಪ್ರಾಯವನ್ನು ನಾನು ಪೂರ್ಣವಾಗಿ 
ಒಪ್ಪುತ್ತೇನೆ. ಆದರೆ ಹಣದ ಪ್ರಶ್ನೆ ಅಡ್ಡಿಯಾಗಿದೆ. ಅಲ್ಲದೆ ಈ ಯೋಜನೆಯನ್ನು ಇತರ ಜಿಲ್ಲೆಗಳಿಗೆ 


pr 


ಪ್ರತಿಭಾವಂತ ಸಂಸದೀಯ ಪಟು 123 


ವಿಸ್ತರಿಸುವ ಮೊದಲು ಈ ಮೂರು ಜಿಲ್ಲೆಗಳಲ್ಲಿ ದೊರೆತ ಫಲಿತಾಂಶವನ್ನು ಗಣನೆಗೆ 
ತೆಗೆದುಕೊಳ್ಳುತ್ತೇವೆ. 


ಶ್ರೀ ಎಸ್‌. ಶಿವಪ್ಪ (ವಿಧಾನಸಭಾ ಕ್ಟೇತ್ರ:- ಈ ಯೋಜನೆಯಿಂದ ನಾಡಿನ ಉತ್ಪಾದನೆ 
ಎಷ್ಟು ಹೆಚ್ಚಾಗಿದೆ ಎಂದು ತಿಳಿಯಬಹುದೇ? 


ಶ್ರೀ ಟ. ಸಿದ್ದಲಿಂಗಯ್ಯ- ಇದರಲ್ಲಿ ಸರ್ಕಾರದವರು 1950-51, 1951-52 ಮತ್ತು 
1952-53ನೆಯ ಸಾಲುಗಳಲ್ಲಿ ಇಲ್ಲಿಯವರೆಗೆ ಖರ್ಚು ಮಾಡಿರುವ ಮೊಬಲಗು ಸುಮಾರು 
ಆರೂಕಾಲು ಲಕ್ಷ ರೂಪಾಯಿಗಳು. ಇದುವರೆಗೆ ಎಷ್ಟು ಈ ವಿಧವಾದ ಕೈಗಾರಿಕೆಗಳಿಂದ 
ಉತ್ಪತ್ತಿಯಾಗಿದೆಯೆಂದರೆ ಬೆಂಗಳೂರು ಜಿಲ್ಲೆಯಲ್ಲಿ ಸುಮಾರು 40ಲಕ್ಷ ರೂಪಾಯಿಗಳಷ್ಟು, 
ಕೋಲಾರ ಜಿಲ್ಲೆಯಲ್ಲಿ ಸುಮಾರು 98ಲಕ್ಷ ರೂಪಾಯಿಗಳಷ್ಟು. ಇದರಲ್ಲಿ ಜನರು ತಮ್ಮ ಸ್ವಂತ 
ತಮ್ಮ ಷೇರನ್ನು ಕೂಡ ಸೇರಿಸಿ ಒಂದು ತರಹ ಸರ್ಕಾರದ ಮೇಲೆ ಕೆಲಸ ಮಾಡುತ್ತಿದ್ದುದರ 
ಫಲವಾಗಿ ಇಷ್ಟು ಉತ್ಪತ್ತಿಯಾಗಿದೆಯೆಂದು ನಾನು ತಿಳಿಸುತ್ತೇನೆ. 

ಶ್ರೀ ಎಸ್‌. ಶಿವಪ್ಪ :- ಇಲ್ಲಿ ಕೈಕೊಂಡಿರತಕ್ಕೆ ಕೈಗಾರಿಕೆಗಳು ಯಾವ ತರಹ ಕೈಗಾರಿಕೆ 
ಎಂಬುದನ್ನು ಹೇಳುವುದಕ್ಕಾಗುತ್ತದೆಯೇ? 

ಶ್ರೀ ಟ. ಸಿದ್ದಲಿಂಗಯ್ಯ- ಈಗ ತಾನೆ ಮಾನ್ಯ ಸದಸ್ಯರು ಹೇಳಿದ ಪ್ರಕಾರ ಅಂಥಾ 
ಸ್ಥಳಗಳಲ್ಲಿಯಾವ ಕಚ್ಚಾವಸ್ತುಗಳು ಸಿಗುತ್ತದೆಯೋ Mei ಉದ್ಯೋಗ ಪೂರ್ತಕಾಲದಿಂದ ' 
ಬಂದಿದೆಯೋ ಅಂಥ "ಉದ್ಯೋಗ, ಕಚ್ಚಾವಸ್ತುಗಳು Madina ಕೈಗಾರಿಕೆಗಳನ್ನು 
ಪ್ರಾರಂಭ ಮಾಡುತ್ತಾರೆ. ಸಾವಿರಾರು ತರಹ ಉದ್ಯೋಗಗಳು ಇವೆ. 

ಶ್ರೀ ಎಸ್‌. ಶಿವಪ್ಪ :- ಮೇಲ್ವಿಚಾರಣೆ ನಡೆಸತಕ್ಕ ಅಧಿಕಾರಿಗಳಿಗೆ ಕೈಗಾರಿಕೋದ್ಯಮದಲ್ಲಿ 
ಯಾವುದಾದರೂ ಒಂದು ಟೆಕ್ಷಿಕಲ್‌ ಕ್ಷಾಲಿಫಿಕೇಷನ್‌ ಇದೆಯೇ? 


ಶ್ರೀ ಟ. ಸಿದ್ದಲಿಂಗಯ್ಯ- ಇದರಲ್ಲಿ ನಾವ ಯಾವುದನ್ನೂ ಸರ್ಕಾರಿ ಕೈಗಾರಿಕೋದ್ಯಮ 
ಎಂದು ಬೇರೆ ಮಾಡಿಲ್ಲ. ಇಂಡಸ್ಟ್ರೀಸ್‌ ಡಿಪಾರ್ಟ್‌ಮೆಂಟಿನ ಸೂಪರ್ವಿಷನ್‌ ಮಾತ್ರ ಇದೆ. 
ಲೋಕಲ್‌ ಇಂಡಸ್ಟೀಸ್‌ಗೆ ಉತ್ತೇಜ el ಕೊಡುವುದು, ಯಾವುದಾದರೂ ಉದ್ಯಮ ನಮ್ಮದೇಶದಲ್ಲಿ 
ಈಚೆಗೆ ಬಿಟ್ಟುಬಿಟ್ಟಿದ್ದರೆ ಅದನ್ನು ಪುನಃ ಪ್ರಾರಂಭ ಮಾಡಿಸುವುದು ಮತ್ತು ಆ ಊರಿನಲ್ಲಿ 
ಬೇಕಾಂದಥ ಸಾಮಾನು ಅಲ್ಲೇ ತಯಾರುಮಾಡಿಸತಕ್ಕ ಉದ್ದೇಶ ಇರುವುದರಿಂದ ನಾವು 
ಟೆಕ್ಷೀಷಿಯನ್ಸ್‌ ಯಾರನ್ನೂ ನೇಮಕ ಮಾಡಬೇಕಾದ ಅವಶ್ಯಕತೆ ಇಲ್ಲ. 


ಶ್ರೀ ಎಸ್‌. ಶಿವಪ್ಪ :- ಈಗ ಹೇಳಿದ ಅಂಕಿ ಅಂಶಗಳನ್ನು ಯಾವ ಆಧಾರದ ಮೇಲೆ 
ಶೇಖರಿಸಿದ್ದೀರಿ. 

ಶ್ರೀ ಟಿ. ಸಿದ್ದಲಿಂಗಯ್ಯ- ಇದಕ್ಕಾಗಿಯೇ ಒಬ್ಬ 
ಇವೆಲ್ಲ ಇವೆ. ಅವರು ಇದನ್ನು ಶೇಖರಿಸಿ ಕೊಟ್ಟಿದ್ದಾರೆ. 

ಶ್ರೀ ಎಸ್‌. ಶಿವಪ್ರ- ಸರ್‌.ಎಂ.ವಿ. ಅವರು ಈ ಸ್ಕೀಂ ಬಗ್ಗೆ ಸಾಕಾಬಷ್ಟು 
ಮುಂದುವರೆದಿದೆ ಎಂದು ಹೇಳಿದ್ದಾರೆಯೇ? 


ಬ್ಬ ಸ್ಪೆಷಲ್‌ ಆಫೀಸರು ಅವರ ಸಿಬ್ಬಂದಿ 


124 ಟ.ಿದ್ದಲಿಂಗೆಯ್ಸ 


ಶ್ರೀ ಟಿ. ಸಿದ್ದಲಿಂಗಯ್ಯ- ಅವರ ಇನ್ಟಿರೇಶನ್ನೇ ಇದಕ್ಕೆ ಕಾರಣ. 

ಶ್ರೀ ಎಸ್‌. ಶಿವಪ್ಪ- ಈಗ ಜಾರಿಗೆ ತರುತ್ತಾ ಇರತಕ್ಕ ಸ್ಕೀಮಿನ ಮೇಲ್ವಿಚಾರಣೆ 
ಜವಾಬ್ದಾರಿ ಸರ್ಕಾರಕ್ಕೆ ಸೇರಿದ್ದು ತಾನೆ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಯಾವ ಮೂಲಕ ಕೆಲಸ ನಚೆಸಿದರೂ ಜವಾಬ್ದಾರಿ 
ಸರ್ಕಾರದ್ದೇ. 


ಶ್ರೀ ಎಸ್‌. ಶಿವಪ್ಪ- ಇದಕ್ಕೆ ವಿಶ್ವೇಶ್ವರಯ್ಯನವರ ಹೆಸರು ಯಾವ ರೀತಿ 
ಉಪಯೋಗಿಸುತ್ತೀರೋ ಅದೇ ರೀತಿ ಸ್ಕೀಂ ಡೈರೆಕ್ಸನ್‌ ಕೂಡ ಅವರು ಹೆಳಿದ ಹಾಗೆಯೇ 
ನಡೆಯುತ್ತಾ ಇಬೆಯೇ? 


ಶ್ರೀ ಟಿ. ಸಿದ್ದಲಿಂಗಯ್ಯ- ನಾವೀಗಾಗಲೇ ಹಲಳಿದಂತೆ ಇದು ಅವರ ಸ್ಪೂರ್ತಿ ಮತ್ತು 
ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ಬರೀ ಅವರ ಹೆಸರನ್ನಿಟ್ಟಿರುವುದಲ್ಲ, ವಾಸ್ತವವಾಗಿ ಅವರೇ 
ಇದರ ನೆರವಿಗೆ ನಿಂತು ನಡೆಸುತ್ತಿದ್ದಾರೆ. 


ಶ್ರೀ ಎಸ್‌. ಶಿವಪ್ಪ- ಇದರಿಂದ ನಿರುದ್ಯೋಗ ಸಮಸ್ಯೆ ಎಷ್ಟು ಪರಿಹಾರವಾಗಿದೆ? 

ಶ್ರೀ ಟ. ಸಿದ್ದಲಿಂಗಯ್ಯ- ಸಾಧ್ಯವಿದ್ದಷ್ಟುಮಟ್ಟಿಗೆ ಪರಿಹಾರ AS 

ಶ್ರೀ ಎಸ್‌. ಶಿವಷ್ಪ:- ನಿಖರಪಾದ ಅಂಕಿ ಅಂಶಗಳನ್ನು ನಾನು ತಿಳಿಯಬಯಸುತ್ತೇನೆ. 
ಅದಿಲ್ಲದೆ ನೀವು ಹೇಗೆ ಹೇಳುತ್ತೀರಿ. 

ಶ್ರೀ ಟಿ. ಸಿದ್ದಲಿಂಗಯ್ಯ- ಬೆಂಗಳೂರು ಜಿಲ್ಲೆಯಿಂದ ಸುಮಾರು 800 ಮಂದಿ ಮತ್ತು 
ಕೋಲಾರ ಜಿಲ್ಲೆಯಿಂದ 520ಕ್ಕೂ ಹೆಚ್ಚುಮಂದಿ ಈ ಯೋಜನೆಯಡಿ ಉದ್ಯೋಗ ಪಡೆದಿದ್ದಾರೆ. 


ಶ್ರೀ ಎಸ್‌. ಶಿದಷ್ಟ- ಸರ್ಕಾರದಲ್ಲಿ ಈ ಕೈಗಾರಿಕೆ ಬಗ್ಗೆ ಅಂಕಿ ಅಂಶಗಳೇ ಇಲ್ಲವೆನ್ನುವುದು 
ಸಾಕಷ್ಟು ಪ್ರಗತಿಯಾಗಿಲ್ಲವೆಂದು ತೋರಿಸುತ್ತದೆ ಅಲ್ಲವೆ? 

ಶ್ರೀ ಟ. ಸಿದ್ದಲಿಂಗಯ್ಯ:- ಕ್ಷಮಿಸಿ, ನಾನು ಸರಿಯಾದ ಅಂಕಿ ಅಂಶಗಳನ್ನೇ ಒದಗಿಸಿದ್ದೇನೆ. 
ಅದನ್ನು ಮಾನ್ಯ ಸದಸ್ಯರು ಮನ್ನಿಸುತ್ತಿಲ್ಲ. ಇದು ಸ್ವಲ್ಪಮಟ್ಟಿಗೆ ಸಮಸ್ಯೆಯನ್ನು ಬಗೆಹರಿ. ಸಿದೆ 
ಎಂದು ತೋರಿಸುವಷ್ಟು ಮಾಹಿತಿ ಅಂಕಿ ಅಂಶ ನೀಡಿದ್ದೇ ನೆ. ಸಿ ಎಲ್ಲ ಅಂಕಿ ಅಂಶಗಳೂ 


ಅದಾನಿ 


NSE 


ಶ್ರೀ ಎಂ.ಪಿ.ಎಲ್‌. ಶಾಸ್ತ್ರಿ ಉಪಾಧ್ಯಾಯರ ಕ್ಷೇತ):- ಆರು ಕಾಲು ಲಕ್ಷ ರೂಪಾಯಿಗಳನ್ನು 


ಬೆಚ್ಚ ಮಾಡಿರುವುದರಲ್ಲಿ ಎಷ್ಟು ಹಣ ಸಂಬಳ ಸಾರಿಗೆಗೆ ಖರ್ಚಾಗುತ್ತದೆ? 


ಶ್ರೀ ಟ. ಸಿದ್ಧಲಿಂಗಯ್ಯ- ಅಷ್ಟು ವಿವರ ಹೇಳುವುದಕ್ಕೆ ಸಾಧ್ಯವಿಲ್ಲ. 
ಶ್ರೀ ಐಂ.ಹಿ.ಐಎಲ್‌. ಶಾಸ್ತ್ರಿ ಶೇಕಡಾವಾರು ಹೇಳುವುದಕ್ಕೆ ಸಾಧ್ಯವಿದೆಯೇ? 
ಶ್ರೀ ಟಿ. ಸಿದ್ದಲಿಂಗಯ್ಯ- ಸುಮಾರು 10% ಇರಬಹುದು. ಅದಕ್ಕಿಂತ ಹೆಚ್ಚಿಲ್ಲ. 


ಶ್ರೀ ಎಂ.ಪಿ.ಎಲ್‌. ಶಾಸ್ತ್ರಿ :- ಎಷ್ಟು ಜನ ಸ್ಟೇಟ್‌ ಆಫೀಸರುಗಳು, ಎಷ್ಟು ಜನ ಇತರ 
ಅಧಿಕಾರಿಗಳು ನೇಮಿಸಿದೆ 


ಪ್ರತಿಬಾವಂತ ಸಂಸದೀಯ ಹಟು 125 


ಶ್ರೀ ಟಿ. ಸಿದ್ದಲಿಂಗಯ್ಯ- ಸ್ಪೆಷಲ್‌ ಆಫೀಸರು ಒಬ್ಬರು ಇದ್ದಾರೆ. ಅವರ ಕ್ಕೆ ್ಸೈ ಕೆಳಗೆ 
ಒಬ್ಬರು ಅಸಿಸ್ಟಂಟ್‌ ಕಮೊಶನರ್‌ ಗ್ರೇಡಿನವರು ಇದ್ದಾರೆ. ಇನ್ನವೆಕ್ಟರುಗಳು ಇದ್ದಾರೆ. 

ಶ್ರೀ ಎಂ.ಪಿ.ಎಲ್‌. ಶಾಸ್ತ್ರಿ :- ಸ್ಪೆಷಲ್‌ ಆಫೀಸಿರು ಅವರ ಸಿಬ್ಬಂದಿ ಖರ್ಚು 
ಹೇಳುವುದಕ್ಕಾಗುತ್ತದೆಯೇ? 

ಶ್ರೀ ಟ. ಸಿದ್ದಲಿಂಗಯ್ಯ- ಸುಮಾರು 10% ಎಂದು ನಾನು ಹೇಳಿದ್ದೇನೆ. 

ಶ್ರೀ ಎ೧.ಪಿಎಲ್‌ ಶಾಸ್ತ್ರಿ- ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಎಷ್ಟು 
ಹಳ್ಳಿಗಳೆಲ್ಲಿ ಈ ಘು ಮ್ನೆ ಕಾರ್ಯರೂಪಕ್ಕೆ ತರಲಾಗಿದೆ? 

ಶ್ರೀ ಟ. ಸಿದ್ಗಲಿಂಗಯ್ಯ- ತಿದ್ದುಪಡಿಗೂಳಪಟ್ಟಿಂತೆ ಸುಮಾರು 57 ಕೇಂದ್ರಗಳು. 
ಒಂದೊಂದು ಸೆಂಟರಿನಲ್ಲಿ 20,000 ಜನನಂ ಎಂದು ಸುಮಾರು 25 ್ಲ 
ಸರ್ಕಲ್‌ ಎಂಬು ಹೇಳಿ ವಿರ್ಪಾಡು ಮಾಡಲುಗಿದೆ. 

ಶ್ರೀ ಬಂ.ಪಿ.ಎಲ್‌. ಶಾಸ್ತ್ರಿ - ಈ ಸ್ಥಳೆದಲ್ಲಿ ತಯಾರಾದ ಮಾಲುಗಳನ್ನು ಹೊರದೇಶಗಳಿಗೆ 
ರಪ್ತು ಮಾಡಲಾಗಿದೆಯೇ? 

ಶ್ರೀ ಟಿ. ಸಿದ್ದಲಂಗಯ್ಯ- ಅವು ಪರೆದೇಶಕ್ಕೆ ರಪ್ತಾಗತಕ್ಕವಲ್ಲ ಹಳ್ಳಿ ಕೈೆಗಾರಿಕೆಯಿಂದ 


ಣ್ಯ 
KY 
೪ ಬ 


ತಯಾರಾದ ಮಾಲು ಹಳ್ಳಿಯವರಿಗೇ ಖಉಪಯೋಗವಾಗಬೇಕೆಂದು ಉದ್ದೇಶ. 


ಶ್ರೀ ಎಂ.ಪಿ.ಎಲ್‌. ಶಾಸ್ತ್ರಿ ಈ ಯೋಜನೆಯನ್ನು ಜಪಾನಿನ ಆರ್ಥಿಕ ವ್ಯವಸ್ಸೇ 
ಮೇಲೆ ಆ ಮಾದರಿಯಲ್ಲಿ ನಿನ£ಣ ಮಾಡಲಾಗಿದೆಯೇ? 


ಶ್ರೀ ಟ. ಸಿದ್ದಲಿಂಗಯ್ಯ- ಈಗಾಗಲೇ ಉತ್ತರಿಸಿದ್ದೇನೆ, ಸ್ವಾಮಿ 
ಶ್ರೀ ಎಂ.ಹಿಬಲ್‌. ಶಾಸ್ತ್ರಿ - ಜಪಾ ಬನ ಚರ್ಥಿಕ ವ್ಯವನ್ನೆಗೆ ಇಂಡಿಯಾ ದೇಶದ 
ಆರ್ಥಿಕ ವ್ಯವಸ್ತೆ ಹೊಂದಿಕೊಂಡು pM ೧ಬುದು ಸರ್ಕಾರದವರ ಗಮವನದಲ್ಲಿದೆಯೆ?? 


ಹೀ ಟಿ. ಸಿದ್ದಲಿಂಗಯ್ಯು- ಹಾಗೆ ಹೇಳುವುದಕ್ಕೆ ಕಾರಣವಿಲ್ಲ ಇನ್ನೊಂದು 


ಆಅಧಕ್ಷರು:- ಅಷ್ಟಲ್ಲದೆ ಅದೊಂದು ಅಭಿಪ್ರಾಯದ ವಿಷಯ. 


ಶ್ರೀ ವೈ. ಧರ್ಮಪ್ಪ (ನ್ಠಾನೀಯ ಪ್ರಾಧಿಕಾರಿ ಕ್ಷೇತ):- ಈ ಸ್ಕೀಮನ್ನು ಕೋ-ಆಪರೇಟವ್‌ 
ಬೇಸಿಸ್‌ ಮೇಲೆ ನಡೆಸುತ್ತಾ ಇದ್ದೀರಾ? 

ಶ್ರೀ ಟ. ಸಿದ್ಗಲಿಂಗಯ್ಯ- ಈಚೆಗೆ ಇದನ್ನು ಆ ಬೇಸಿಸ್‌ಗೆಃ ಫಿರುಗಿಸಲಾಗಿದೆ. 

ಶ್ರೀ ಪೈ. ಧರ್ಮಪ್ಪ :- ಹಾಗಾದರೆ ಸರ್ಕಾರದವರು ಎಷ್ಟು ಹಣ ಇನ್ವೆಸ್ಟ್‌ ಮಾಡಿದ್ದೀರಿ, 
ಸಾರ್ವಜನಿಕರು ಷೇರು ಮೂಲತ ಎಷ್ಟು ಹಣ ಇಪ್ಟೆಸ್ಸ್‌ ಮಾಡಿದ್ದಾರೆ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಸರ್ಕಾರದವರು ಆರೂ ಕಾಲು ಲಕ್ಷ ರೂಪಾಯಿ ಹಾಕಿದ್ದಾರೆಂದು 
ಅಗಲೇ ಹೇಳಿದ್ದೇವೆ. ಒಟ್ಟು 39 ಲಕ್ಷ ರೂಪಾಯಿ ಇದೆ. ಅದರಲ್ಲಿ ಆರೂ ಕಾಲು ಲಕ್ಷೆ ರೂಪಾಯಿ 


126 ಟ.ಸಿದ್ದಲಿಂಗಯ್ಕ 


ಹೋದರೆ ಬಾಕಿಯದೆಲ್ಲ ಜನಗಳೇ ಇಪ್ಟೆಸ್ಟ್‌ ಮಾಡಿ ಅದು ವರ್ಕಿಂಗ್‌ ಕ್ಯಾಪಿಟಲ್‌ ಆಗಿ ರೋಲ್‌ 
ಚಗುತ್ತಾ ಇದೆ. 


ಶ್ರೀ ವೈ. ಧರ್ಮಪ್ಪ :- ಈ ಸ್ಕೀಮನ್ನು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದಿರಾ? 


ಶ್ರೀ ಟಿ. ಸಿದ್ದಲಿಂಗಯ್ಯ- ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದೇವೆ. ಬರು ಬರುತ್ತಾ 
ದೊಡ್ಡದಾಗುತ್ತದೆ. 


ಶ್ರೀ ಷೈ. ಧರ್ಮಪ್ಪ :- ಈ ಎರಡು ಡಿಸ್ಪಿಕ್ಟ್‌ಗಳಲ್ಲಿ ಖಾಯಂ ಆಗಿ ನಡೆಸಬೇಕೆಂದು 
ಅಭಿಪ್ರಾಯ ಇದೆಯೇ? 


ಶ್ರೀ ಟಿ. ಸಿದ್ಧಲಿಂಗಯ್ಯ- ಈಗ ಮೂರನೇ ಡಿಸ್ಪಿಕ್ಸ್‌ಗೂ ಎಕ್ಷಟೆಂಡ್‌ ಮಾಡಿದ್ದೇವೆ. 
ಅಲ್ಲಿ ಏನು ಪರಿಸ್ಲಿಶಿ ಉಂಟಾಗುತ್ತದೆ ಎಂಬುದನ್ನು ಮುಂದೆ ಕಾದು ನೋಡಿ ಎಲ್ಲೆಲ್ಲಿ 
ಫಲಪ್ರದವಾಗುತ್ತದೆ ಅಲ್ಲೆಲ್ಲಾ ಸಾಧ್ಯವಾದಮಟ್ಟಿಗೆ ತೆರೆಯಬೇಕೆಂಬ ಅಭಿಪ್ರಾಯ. 

ಶ್ರೀ ವೈ. ಧರ್ಮಪ್ಪ :- ಈಗ ಶೇರ್‌ ಕಲೆಕ್ಟಾಗಿರುವುದು ಕಡಿಮೆ. ಈ ಸ್ಕೀಂ 
ಲಾಭದಾಯಕವಲ್ಲವೆಂಬ ಬಾವನೆ ಇದೆಯೇ? 


ಶ್ರೀ ಟ. ಸಿದ್ಧಲಿಂಗಯ್ಯ- ಹಾಗಿಲ್ಲ, ಯೋಜನೆ ಚೆನ್ನಾಗಿ ಕೆಲಸ ಮಾಡುತ್ತಾ ಇದೆ 
ಎಂದು ಗೊತಾಗಿದೆ. 


ಶ್ರೀ ವೈ, ಧರ್ಮಪ್ಪ :- ಈಗ ಮಂಡ್ಯ ಡಿಸ್ಪಿಕ್ಟ್‌ನಲ್ಲಿ ಇಂಡಿಯಾ ಸರ್ಕಾರದವರು 


ಹೊಸ ಇಂಡಸ್ಪಿಯಲ್‌ ಸ್ಕೀಂ ಪ್ರಾರಂಭ ಮಾಡಿದ್ದಾರೆಯೇ? 


ಶ್ರೀ ಟಿ. ಸಿದ್ದಲಿಂಗಯ್ದ- ಮಾಡಿದೆ. 

ಶ್ರೀ ವೈ. ಧರ್ಮಪ್ಪ :- ಈ ಸ್ಕೀಂ ಸಣ್ಣ ಕೈಗಾರಿಕೆಗಳ ಸ್ಕೀಮಿಗೆ ಒಳಪಟ್ಟಿದೆಯೇ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಒಳಪಟ್ಟಿಲ್ಲ. 

ಶ್ರೀ ವೈ. ಧರ್ಮಪ್ಪ :- ಇಂಡಿಯಾ ಸರ್ಕಾರದ ಯೋಜನೆಯಲ್ಲಿ ಸಣ್ಣ ಕೈಗಾರಿಕೆಗಳನ್ನು 
ಪ್ರಾರಂಭಿಸುವುದು ಒಂದು ಅಂಶ. 

ಶ್ರೀ ಟಿ. ಸಿದ್ದೆಲಿಂಗಯ್ಯ- ಅದು ಸಣ್ಣ ಪ್ರದೇಶಕ್ಕಷ್ಟೇ ಸೀಮಿತವಾಗಿದೆ. 
ಶ್ರೀ ವೆ. ಧರ್ಮಪ್ಪ :- ವನ್ನ ಅಭಿಪ್ರಾಯ ಇಂಡಿಯಾ ಸರ್ಕಾರದ 60-70 ಲಕ್ಷ 
ರೂಪಾಯಿಗಳ ಯೋಜನೆ ಇದ್ದು ಈ ಸ್ಕೀಂ ಇದ್ದರೆ ಡೂಪ್ಲಿಕೇಟ್‌ ಆಗುವುದಿಲ್ಲವೇ ಎಂದು? 

ಶ್ರೀ ಟ. ಸಿದ್ಧಲಿಂಗಯ್ಯ- ಇಲ್ಲ; ಇನ್ನೂ ಒಂದಕ್ಕೊಂದಕ್ಕೆ ಸಹಾಯಕವಾಗಿದ್ದು ಚೆನ್ನಾಗಿ 
ಕೆಲಸ ಮಾಡುತ್ತವೆ. 

ಶ್ರೀ ವೈ. ಧರ್ಮಪ್ಪ :- ಒಂದೇ ಜಾಗದಲ್ಲಿ ಎರಡು ದ್ವಾರದಿಂದ ಅನುಕೂಲ 
ಮಾಡಿಕೊಡುವುದು ಅವ್ಯಾಯವಲ್ಲವೇ? 

ಶ್ರೀ ಟಿ. ಸಿದ್ದಲಿಂಗಯ್ಯ- ಬದಲಾಗಿ ಅದು ತುಂಬಾ ಸಹಾಯಕಾರಿಯಾಗುತ್ತದೆ. 
ಜನರ ಪುರೋಭಬಿವುದಿಯನ್ನು ಅದು ಪೋಷಿಸುತದೆ. 


ಪುತಿಭಾವಂತ ಸಂಸದೀಯ ಪಟು 127 


ಶ್ರೀ ವೈ. ಧರ್ಮಪ್ಪ :- ಮಲೆನಾಡಿನಲ್ಲಿ ಅಂದರೆ ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ 
ಎಲ್ಲಾದರೂ ಈ ವಿಶ್ವೇಶ್ವರಯ್ಯ ಸ್ಕೀಂ ಆಗಲೀ ಇಂಡಿಯಾ ಸರ್ಕಾರದ ಸ್ಕೀಂ ಆಗಲಿ ಪ್ರಾರಂಭ 
ಮಾಡಿದ್ದೀರಾ? 


ಶ್ರೀ ಟ. ಸಿದ್ಧಲಿಂಗಯ್ಯ- ಬಹಳ ಸಂತೋಷ. ಮಲೆನಾಡಿನ ಮಾನ್ಯ ಸದಸ್ಯರು 
ಕೊಟ್ಟಿರತಕ್ಕ ಸಲಹೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದೇವೆ. ಈಗಾಗಲೇ ಮಂಡ್ಯ ಜಿಣ್ಣಿಗೆ 
ಮುಂದುವರೆಸಿದ್ದೇವೆ. ಕೋಲಾರ, ಬೆಂಗಳೂರು ಕಂಟಿನ್ಯೂಯಸ್‌ ಡಿಸ್ಪಿಕ್ಟ್‌ಗಳು. 

ಅಧಕ್ಷೆರು:- ಮಲೆನಾಡು ಪ್ರದೇಶದಲ್ಲಿ ಅದನ್ನು ಪ್ರಕಟಿಸುವ ಉದ್ದೇಶ ನಿಮಗಿದೆಯೆ 
ಎನ್ನುವ ಪ್ರಶ್ನೆ. 


ಶ್ರೀ ಟ. ಸಿದ್ಧಲಿಂಗಯ್ಯ- ಈಗ ಮಂಡ್ಯಾ ಡಿಸ್ಪಿಕ್ಟ್‌ಗೆ ಬಂದಿದ್ದೇವೆ. ಹಾಸನ ಜಿಲ್ಲೆಯಲ್ಲಿ 
ಏಕೆ ಮಾಡಲಿಲ್ಲ ಎಂದು ತಮ್ಮ ಪ್ರಶ್ನೆ." ಅದಕ್ಕೆ ಉತ್ತರ ಹೇಳುತ್ತಾ ಇದ್ದೇನೆ. ಮಂಡಕ್ಕಿ 


ಕಂಟಿನ್ಯೂಯಿಟಿ ಇರುವುದರಿಂದ ಈಗ ಮಾಡಿದ್ದೇವೆ. ಮುಂದೆ ಮಲೆನಾಡಿನ ಪ್ರಶ್ನೆಯನ್ನು 
ನೋಡುತ್ತೇವೆ. 


ಶ್ರೀ ಹೆಚ್‌.ಆರ್‌. ಅಬ್ದುಲ್‌ ಗಫಾರ್‌(ಶಿಕ್ಷಕರ ಕ್ಲೇತ):- ಈ ಕಾರ್ಯದ 
ಮೇಲ್ವಿಚಾರಣೆಗೆಂದೇ ಒಬ್ಬರು ವಿಶೇಷ ಅಧಿಕಾರಿ ಇದ್ದಾರೆಂದು ಹೇಳಲಾಗಿದೆ. ಅವರ 
ಅಧಿಕಾರಾವಧಿಯಲ್ಲಿ ಕಂಟಿನ್ಕೂಯಿಟಿ ಇದೆಯೇ ಅಥವಾ ಆಗಾಗ್ಗೆ ಬದಲಾವಣೆಗಳಾಗುವುವೊ? 


ಶ್ರೀ ಟ. ಸಿದ್ದಲಿಂಗಯ್ಯ- ಯಾವಾಗಲೂ ಸಾರ್ವಜನಿಕ ಸೇವೆಯ ಹಿತದೃಷ್ಟಿಯಿಂದ 
ಬೇಕಾದಷ್ಟು ಚೀಂಜ್‌ ಮಾಡುತ್ತಾರೆ. 


ಶ್ರೀ ಹೆಚ್‌.ಆರ್‌. ಅಬ್ದುಲ್‌ ಗಫಾರ್‌:- ಇಂಥ ಯೋಜನೆಗಳಿಗೆ ಕಂಟಿನ್ಕೂಯಿಟಿ 
ಇರುವುದು ಒಳ್ಳೆಯದಲ್ಲವೆ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಮಾನ್ಯ ಸದಸ್ಕರ ಅಭಿಪ್ರಾಯವನ್ನು ನಾನು ಒಪ್ಪುತ್ತೇನೆ. 

ಶ್ರೀ ಹೆಚ್‌.ಆರ್‌. ಅಬ್ದುಲ್‌ ಗಫಾರ್‌:- ಇಂಥ ಯೋಜನೆಗಳ ಉಸ್ತುವಾರಿಗೆ ಒಂದು 
ಸರ್ಕಾರೇತರ ಸದಸ್ಯರ ಸಮಿತಿ ಇರುವುದು ಒಳ್ಳೆಯದಲ್ಲವೆ? 

ಅಧ್ಯಕ್ಷರ:- ಅದು ಅಬಿಪ್ರಾಯದ ವಿಷಯ. , 

ಶ್ರೀ ಡಿ. ವೆಂಕಟರಾಮಯ್ಯ (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತ್ರ:- ಸರ್‌. ಎಂ.ವಿ. 
ರವರ ಇನ್ಸ್‌ಪಿರೇಶನ್‌ ನಿಂದ ಈ ಯೋಜನೆ ಆರಂಭವಾಯಿತು ಎಂದು ಹೇಳಿದಿರಿ. ಈ 
ವಿರಡು ವರ್ಷಗಳಾದ ಮೇಲೆ ಯೋಜನೆ ಯಾವ ಛೀತಿ ನಡೆಯುತ್ತಾ ಇದೆ ಎಂದು ಅವರು 
ತಿಳಿಸಿದ್ದಾರೆ? 

ಶ್ರೀ ಟಿ. ಸಿದ್ಧಲಿಂಗಯ್ಯ- ಸರ್‌.ಎಂ. ವಿಶ್ವೇಶ್ವರಯ್ಯನವರೇ ಸಮಿತಿಯ ಅಧ್ಯಕ್ಷರು 
ಎನ್ನುವುದನ್ನು ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ಅದರ ನೇರ ಮೇಲ್ವಿಚಾರಣೆಯಲ್ಲಿ ಇವೆಲ್ಲವೂ 
ನಡೆಯುತ್ತಿವೆ. ಯೋಜನೆ ಸಾಧಿಸಿರುವ ಮುನ್ನಡೆ ಆವರಿಗೆ ಸಂಪೂರ್ಣವಾಗಿ ತಿಳಿದಿದೆ. 


128 ಟಿ.ಸಿದ್ದಲಿಂಗಯ್ಕ 


ಯಾವುದಾದರೂ ಒಂದು ವರದಿ ಮ 

ಶ್ರೀ ಟ. ಸಿದ್ದಶಿಂಗಯ್ಯ- ವರದಿ ವರ್ಷೇ ವರ್ಜೇ ಬರುತ್ತಾ ಇದೆ. ಪಬ್ರಿಷ್‌ ಮಾಡುತ್ತಾ 

ಶ್ರೀ ಆರ್‌.ಪಿ. ರೇವಣ್ಣ (ಸ್ಠಾನೀಯ ಹ್ರಾಧಿಕಾರಿ ಕ್ಷೇತ):- ಅಕ್ಕಪಕ್ಕದ ಡಿಸ್ಟಿಕ್ಟ್‌ಗಳಿಗೆ 
ಮುಂದುವರಿಸುತ್ತೇವೆ ಎಂದು ಹೇಳಿದಿರಿ. ಮಂಡ್ಯ ಆದಮೇಲೆ ಮೃಸೂರು ಡಿಸ್ಪಿಕ್ಸ್‌ 
ತೆಗೆದುಕೊಳ್ಳುವುದಕ್ಕಾಗುತ್ತದೆಯೆಃ ? 

ಶ್ರೀ ಟ. ಸಿದ್ಧಲಿಂಗಯ್ಯ- ಆಲೋಚನೆ ಮಾಡುತ್ತೇವೆ. 

ಸ್ರೀ ಸಿ.ಜೆ. ದೇವನಾಥ್‌:- ಕೈಗಾರಿಕಾ ಇಲಾಖೆಯಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು 
ಲಬೃವಿದ್ದರೆ ಅಂಥವರನ್ನು ಈ ಜಾಗಗಳಿಗೆ ನೇಮಿಸುವುದು ಒಳ್ಳೆಯದಾಗುವುದಿಲ್ಲವೇ? 

ಶ್ರೀ ಟ. ಸಿದ್ದಲಿಂಗಯ್ಯ:- ಕೈಗಾರಿಕಾ ಇಲಾಖೆಯ ಕೆಲವರು ಅಧಿಕಾರಿಗಳೂ ಇದರ 
ಮೇಲ್ಪಿಜುರಣೆ ನೋಡುತ್ತಾರೆ. ಅದರೆ ಗ್ರಾ ಮೊಣ ಜನರೊಂದಿಗೆ ವ್ಯವಹರಿಸುವ ವಿಶೇಷ 


ಒಲವಿರುವಂಥ ಬಬ್ಬ ವಿಶೇಷ ಅಧಿಕಾರಿಯನ್ನು ಆರಿಸಿ ನೇಮಿಸಿದ್ದೇವೆ. 


£ ಸಿಜೆ. 


ಸ? 
Ke 


ದೇವನಾಫ್‌:- ಅದು ಸಮಾಣಾಂತರ ಅಧಿಕಾರ ಗ 
ಶ್ರೀ ೬. ಸಿದಲಿಂಗಯ್ಯ- ಇಲ್ಲ. ಎರಡಾಗುವುದಿಲ್ಲ. ಸಮಾನಾಂತರ ಅಧಿಕಾರವ 
ಶ್ರೀ ಟಿ. ವೀರೆಕ್ಲು (ಸ್ಥಾನೀಯ ಹ್ರಾಧಿಕಾರಿ ಕೇತ): ಯೋಜನೆಯನ್ನು ಚಿತ್ರದುರ್ಗ 
ಜಿಲ್ಲೆಗೆ ಅಪ್ತಯಿಸುವ ಯೋಚನೆ ಇದೆಯೇ? 


ಶ್ರೀ ಟಿ. ಸಿದ್ಧಲಿಂಗಯ್ಯ- ಘಾ ಚಿಕ್ಕಲುಗಳೂರು ಜಿಲ್ಲೆಗಳಿಗೆ ೩. ಂಧಿಸಿದಂತೆ 
ರೀತಿಯ ಇನ್ನೊಂದು ಪ್ರಶ್ನೆಗೆ ನಾನು ಈಗಾಗಲ ವ « ಉತ್ತರಿಸಿದ್ದೇನೆ. ಚಿತ್ರದುರ್ಗ ಪ್ರಶ್ನೆಯನ್ನು 
pi 


€ K 


ಶ್ರೀ ಟಿ.ಪಿ. ಬ್ರಹ್ಮಯ್ಯ (ಎಧಾನ ಸಭಾ ಕ್ಲೇತ್ರ:- ಎರಡು ಜಿಲ್ಲೆಗಳಲ್ಲಿ 67 ಕೇಂದ್ರಗಳನ್ನು 
ಆರಂಭಿಸಿದೆ ಎಂದು ಹೇಳಿದಿರಿ. ಅವುಗಳಲ್ಲಿ ಖಾದಿ ಎಷ್ಟು ಕೇಂದ್ರದಲ್ಲಿ ತಯಾರಾಗುತ್ತದೆ 
ಎಂದು ಹೇಳುವುದಕ್ಕಾಗುತ್ತದೆಯೆ” 


] 


ಶ್ರೀ ಟಿ. ಸಿದ್ದಲಿಂಗಯ್ಯ- ಖಾದಿಗೆ ಪ್ರೋತ್ಸಾಹ ನೀಡುವುದಕ್ಕೆ ಸರ್ಕಾರದವರು ಬೇರೆ 


ದು ಕಮಿಟಿ ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ಪ್ರತ್ವೇಕವಾಗಿ..... ಬಜೆಟ್ನಲ್ಲಿ ಪೊವೆಡ್‌ 
ಬ pe ಜ್‌ ಬ 
ಮಾಡಿದ್ದಾರೆ. 


ಶ್ರೀ ರುಮಾಲೆ ಚೆನ್ನಬಸವಯ್ಯ (ನಾಮ ನಿರ್ದೇಶನ ಹೊಂದಿದವರು):- 
ಯಾವುದಾದರೂ ಇಂತಹ ರಚನಾತಕ್ತೆ ಕಾರ್ಯ ಜರುಗಿಸುವದಕ್ಕೆ ಮೊದಲು ಸಾಕಾದಷ್ಟು ಜನ 
ದಕ್ಷೆ ಕಾರ್ಯತರ್ಕರು ಸಿಕ್ಕಿದ ನಂತರ ಕಾರ್ಯ ಕೈಗೊಳ್ಳಬೇಕೆಂಬುದು ಸರ್ಕಾರದವರಿಗೆ ಗೊತ್ತೆ? 
ಆಥವಾ ಅಂತಹ ಕಾರ್ಯಕರ್ತರು ಇಲ್ಲದಿದ್ದರೆ ಅಂತಹವರನ್ನು ತರಪೇತು ಮಾಡಿಕೊಂಡು 


ಪ್ರತಿಬಾದಂಶತ ಸಂಸದೀಯ ಪಟು 129 


ಕಾರ್ಯನಿರ್ವಹಣೆ ಮಾಡುವುದೆರಿಂಬ ದೇಶಕ್ಕೆ ಅನುಕೂಲವಾಗುತ್ತಬೆ. ಯೋಜನೆಯು ಸಹೆ 
ಫಲಪ್ರದವಾಗುತ್ತದೆ ಎಂಬುದು ಸರ್ಕಾರದವರ ಗಮನದಲ್ಲಿದೆಯೇ?” 


ಗ್ರಾಮಾಂತರ ವಿದ್ಭುದೀಕರಣಕ್ಕೆ ಸಾಕಷ್ಟು ಹಣ ಒದಗಿಸದಿರುವ ಬಗ್ಗೆ ಬಜೆಟ್‌ 
ಮೇಲಿನ ಚರ್ಚೆ 


ಕೈಗಾರಿಕೆಗಳು, ನೀರಾವರಿ ಪಟ್ಟಣ ಸೌಲಭ್ಭ ಎಲ್ಲಕ್ಕೂ ವಿದ್ಯುಚ್ಛಕ್ತಿ ಅವಶ್ಯಕೆವಾದ್ದರಿಂದ 
ವಿದ್ಯುಚ್ಛಕ್ತಿ ಪೂರೈಕೆ ಬಗ್ಗೆ ಸದನದಲ್ಲಿ ವಿಷಯಗಳು ನಿರಂತರವಾಗಿ ಚರ್ಚೆಗೆ ಬರುತಿದ್ದವು. 
ಸೌಲಭ್ಯ ಶೀಘ್ರವಾಗಿ ಒದಗಿಸಲು ಆರ್ಥಿಕ ತೊಂದರೆಗಳಾಗುತ್ತಿದ್ದವು. ವಿದ್ಯುಚ್ಛಕ್ತಿ ಪೂರೈಕಿಯ 
ಸಾಧ್ಯಾಸಾಧ್ಯತೆಗಳು ಅನೇಕ ಸಂಗತಿಗಳನ್ನವಲಂಬಿಸಿರುತ್ತಿದ್ದವು. ನೀರಾವರಿಗಾಗಿ ಒದಗಿಸಿದ 
ಪಂಪ್‌ಸೆಟ್‌ ಸುಸ್ಪಿತಿಯಲ್ಲಿರಿಸುವುದೂ ರೈತರ ಅವಿದ್ಯೆ ಅನಕ್ಷರತೆಗಳಿಂದಾಗಿ ಸರ್ಕಾರದ ಮೇಲ 
ಬಿದ್ದ ಹೊಣೆಯಾಗಿತ್ತು. ಇಂಥ ಹತ್ತು ಹಲವು ಸಮಸ್ಯೆ ಗಳಿಗೆ ಕೈಗಾರಿಕಾ ಸಚಿವರಾಗಿ ಸಿದ್ದಲಿಂಗಯ್ಯ 
ಉತ್ತರ ಕಂಡುಕೊಂಡ ಬಗೆಗಿನ ಚಿಚಿ J) ಭಾಗಗಳು ine 


“ಶ್ರೀ ಯು.ಎಂ. ಮಾದಷ್ಠನವರು (ಚಾಮರಾಜನಗರ): ಅಧ್ಯಕ್ಷದೇ, ಸನ್ನ ಕತ್ತರಿ 
ನಿರ್ಣಯ ಈ ರೀತಿ ಇದೆ, ಅದನ್ನು ಮಂಡಿಸುತ್ತೇನೆ. 

“ಮೈಸೂರು ಜಲ್ಲೆಯಲ್ಲಿ ಗ್ರಾಮಾಂತರ ಪ್ರದೇಶಗಳಿಗೆ ವಿದ್ಯುಚ್ಛಿಕ್ತಿಯನ್ನೊದಗಿಸುವುದಕ್ಕೆ 
ಸಾಕಾದಷ್ಟು ಮೊಬಲಗನ್ನು ಒದಗಿಸಿಲ್ಲದಿರುವುದನ್ನು ಸರ್ಕಾರದವರ ಗಮನಕ್ಕೆ ತರುವದಕ್ಕಾಗಿ 
XU ವಿದ್ಯುಚ್ಛಿಕ್ತಿಯಿಂದ ಬರುವ ಹುಟ್ಟುವಳಿಗಳು - ಕೆಲಸ ನಡೆಯುವ ವೆಚ್ಚೆಗಳು ಎಂಬ 
ಬಾಬಿ ಕೋರಿರತಕೆ 80,45,000 ರೂಪಾಯಿಗಳಲ್ಲಿ ಡಿಮ್ಯಾಂಡ್‌ ಮನ ಬಯ ಸಂಬಂಧದ 
100 ರೂಪಾಯಿಗಳನ್ನು ಕಡಿಮೆ ಮಾಡಬೇಕು”. 


ಸ್ವಾಮಿ, ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡನೆಯ ಮಹಾಯುದ್ದ ಪ್ರಾರಂಭವಾದ 
ಕಾಲದಿಂದಲೂ ಮತ್ತು ಇಗಕ್ಕಿಂತಲೂ ಇನ್ನೂ ಮುಂಚಿತವಾಗಿ ಕೆಲ ಗ್ರಾಮದವರು ತಮ 
ಗ್ರಾಮಗಳಿಗೆ ವಿದ್ಯು ಚಕ್ರಿ ಸರಬರಾಯಿಯನ್ನು ಕ ಸರ್ಕಾರಕ್ಕೆ ಒಂದೇ sa, 
ಮನವಿಗಳನ್ನು ಮಾಡಿಕೊಳ್ಳುತ್ತದ್ದರೆ. ಆದರೆ ಹಿಂದಿದ್ದ ಸರ್ಕಾರದ ಮಾತು ರ. ಇಂದು 
ಪ್ರಜೆಗಳ ಇ ಸತಿನಿಧಿಗಳೆಂದು ಇ ಹೇಳಿಕೊಳ್ಳುತಿರುವ ಈ ಸರ್ಕಾರ ಬಂದ ಮೇಲಾದರೂ ಅಲ್ಲಿಗೆ ಆ 


aD ¥ ಮ a 
ಇದಿ ನ ಸ ಜದ ತರುಬಾ: ಖಯದೆಲ್ಲಿ ತಕ್ಕಂಗಿ ಮಂತ್ರಿಗಳು 


ರ ಉಂಟಾಗಿ, 


i ರಕ್ಕಪರುಗ-. ' ನಾರಕ್ಕೆ ಬರುವ ಪೂರ್ವಭಾವಿಯಾಗಿ ಜನರಿಗೂ, 


ಗ ಯ್ಣ ವರ್ಪಡಿಸುತ್ತೇವೆಂದು ಅವರ ಪ್ರವಾಸ ಕಾಲಗಳಲ್ಲಿ 


130 ಟ.ಸಿದ್ದಲಿಂಗಯ್ಸ 


ತಿಳಿಸಿದರೋ ಅದನ್ನು ಅವರು ಈ ಅದಿಕಾರ ಸ್ಥಾನಕ್ಕೆ ಬಂದಕೂಡಲೇ ಮರೆತುಬಿಟ್ಟಿರುವ 
ಹಾಗೆ ನನಗೆ ಕಾಣುತ್ತಿದೆ. ಆದಕಾರಣ ನಾನೀಗ ಮಾನ್ಯ ಮಂತ್ರಿಗಳವರ ಗಮನವನ್ನು ಆ 
ಗ್ರಾಮಗಳ ಕಡೆಗೆ ಸೆಳೆಯಲು ನಿಂತಿದ್ದೇನೆ. ಅಂತೂ ಒಟ್ಟಿನಲ್ಲಿ ಇಷ್ಟು ಹೇಳಬಹುದು: ಈ 
ಹಿಂದೆ ಇದ್ದ ಮಂತ್ರಿಮಂಡಲದವರು ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟು ಹೋಗತಕ್ಕ ಕಡೆಯ 
ಘಳಿಗೆಯಲ್ಲಿ ಈ ವಿದ್ಯುಚ್ಛಕ್ತಿ ಸರಬರಾಯಿಯನ್ನು ಈ ಗ್ರಾಮಾಂತರಗಳಿಗೂ ಕೊಡಬಹುದೆಂದು 
ಒಂದು ಸೂಚನೆಯನ್ನು ಮಾಡಿ ಹೋಗಿರಬಹುದೆಂದು ನಾನು ನಂಬಿದ್ದೇನೆ. ಗ್ರಾಮದಲ್ಲಿರತಕ್ಕ 
ಪಂಚಾಯಿತಿಯವರೂ ಮತ್ತು ಗ್ರಾಮದ ಜನಗಳ ಮುಖಂಡರಾಗಿರತಕ್ಕಂಥವರೂ ಈ 
ವಿಷಯವನ್ನು ಪದೇ ಪದೇ ಸರ್ಕಾರದವರ ಗಮನಕ್ಕೆ ತರುತ್ತಲೇ ಇದ್ದಾರೆ. 

ಆದಾಗ್ಯೂ ಈಗಿನ ಸರ್ಕಾರದ ಈ ಬಡ್ಗೆಟ್ಟಿನಲ್ಲಿ ಗ್ರಾಮಗಳಿಗೆ ವಿದ್ಯುಚ್ಛಕ್ತಿಯನ್ನು 
ಸರಬರಾಯಿ ಮಾಡುವ ವಿಷಯದಲ್ಲಿ ಹಣವನ್ನು ಒದಗಿಸಿರುವಂತೆ ನನಗೆ ಕಾಣಲಿಲ್ಲ. ಕೆಲವು 
ಗ್ರಾಮಗಳಿಗೆ ನಮ್ಮ ಈ ಬಡ್ಡೆಟ್ಟಿನಲ್ಲಿ ಈ ವಿದ್ಯುಚ್ಛಕ್ತಿಯನ್ನು ಒದಗಿಸಲು ಈ ಬಡ್ಡೆಟ್ಟಿನಲ್ಲಿ ಈ 
ದಿವಸ ಸೂಚನೆ ಕೊಟ್ಟಿದೆ. ಆದರೆ ನನ್ನ ಮನೋಭಾವನೆ ಕೆಲವೇ ಗ್ರಾಮಗಳ ಕಡೆ ಇದೆಯೆಂದು 
ಯಾರೂ ಭಾವಿಸಬಾರದು. ನಮ್ಮ ಮೈಸೂರು ಜಿಲ್ಲೆ ಮತ್ತು ಇತರ ಜಿಲ್ಲೆಗಳಲ್ಲಿ ಇರುವ ಜನರ 
ವಿಷಯದಲ್ಲೂ ನಮ್ಮ ಸಹಾನುಭೂತಿಯಿದೆ. ನಮ್ಮ ಜಿಲ್ಲೆಯ ಒಂದು ದೌರ್ಬಾಗ್ಯವನ್ನು ಈ 
ದಿವಸ ತಮ್ಮ ಮುಂದಿಡಲು ಇಲ್ಲಿ ನಿಂತಿದ್ದೇವೆ. ನಂಜನಗೂಡು ಚಾಮರಾಜನಗರ, ಗುಂಡ್ಲುಪೇಟೆ, 
ಯಳೆಂದೂರು ಈ ತಾಲ್ಲೂಕುಗಳಲ್ಲಿ ವಿದ್ಯುಚ್ಛಕ್ತಿಯ ಸಹಾಯವಿಲ್ಲದೆ ಮಳೆ ಬೆಳೆಗಳಿಲ್ಲದೆ ಕ್ಷಾಮ 
ತಲೆದೋರಿ ಬಹಳ ಕಷ್ಟವಾಗಿದೆ. ಇವುಗಳಿಗೆ ಒಂದು ಸ್ಥಾನಮಾನ ಇಂಥಾ ಸಂದರ್ಭದಲ್ಲಿ 
ಒದಗಿರುವುದು ಬಹಳೆ ಅನಾನುಕೂಲವಾಗಿಬೆ. ಸುಮಾರು ಹೆತ್ತು ವರ್ಷಗಳಿಂದ ಈ ಅಭಾವವನ್ನು 
ಸರ್ಕಾರದವರಲ್ಲಿ ತಿಳಿಸಲಾಯಿತು. ಗ್ರಾಮಾಂತರಗಳಲ್ಲಿ ವಾಸಮಾಡುವವರೆಲ್ಲರೂ 
ವ್ಯವಸಾಯಗಾರರೇ ಆಗಿರುವಾಗ ಒಂದು ಕ್ರಾಂತಿಕಾರಕವಾದ ಮತ್ತು ಪ್ರಗತಿಶೀಲವಾದ 
ಬದಲಾವಣೆಯು ವ್ಯವಸಾಯ ಕ್ಷೇತ್ರದಲ್ಲಿ ಆಗಬೇಕಾದರೆ ವಿದ್ಯುಚ್ಛಕ್ತಿ ಸರಬರಾಯಿ ಪ್ರತಿಯೊಂದು 
ಗ್ರಾಮಕ್ಕೂ ಅತ್ಯಗತ್ಯ. ಎಂಬುದಾಗಿ ಪ್ರತಿಯೊಬ್ಬ ಮಂತ್ರಿಗಳು ಹಿಂದೆ ರಾಜಕೀಯ ಕ್ಷೇತ್ರದಲ್ಲಿ 
ಕೆಲಸ ಮಾಡುವ ಭರದಲ್ಲಿ ಹೇಳುತ್ತಿದ್ದರು ಎಂಬುದು ನನಗೆ ಈಗ ನೆನಪಿಗೆ ಬರುತ್ತಿದೆ. ಈ 
ದಿವಸ ಅವರು ಸರ್ಕಾರದಲ್ಲಿ ಒಂದು ಸ್ಥಾನಮಾನವನ್ನು ಆಕ್ರಮಿಸಿದ ಮೇಲೆ ಗ್ರಾಮಾಂತರಗಳ 
ವಿಚಾರವನ್ನು ಜ್ಞಾಪಕ ಮಾಡದಿದ್ದರೆ ವಿಧಿಯಿಲ್ಲ. ನಮ್ಮಕಡೆ ಗ್ರಾಮಗಳಲ್ಲಿ ಕಪಿಲೆ ಭಾವಿಗಳಿಂದ 
ನೀರನ್ನೆತ್ತಿ ವ್ಯವಸಾಯಕ್ಕೆ ಉಪಯೋಗಿಸಬೇಕಾಗಿದೆ. ಅಂಥಾ ಕಡೆಗೆ ವಿದ್ಯುಚ್ಛಕ್ಷಿಯನ್ನೊದಗಿಸಿದರೆ 
ನೀರಾವರಿ ಕೆಲಸಗಳನ್ನು ಮಾಡಲು ಬಹಳ ಅನುಕೂಲವಾಗುತ್ತದೆ. ಮತ್ತು ಆಹಾರದ ಅಭಾವವನ್ನು 
ನೀಗಲು ಸಾಧ್ಯವಾಗುತ್ತದೆ. ಇಂಥಾ ಒಂದು ಕಾರ್ಯಕ್ರಮವನ್ನು ಸರ್ಕಾರದವರು ಕೈಗೊಳ್ಳದಿರುವುದು 
ಶೋಚನೀಯ. ವಿದ್ಯುಚ್ಛಕ್ತಿ ಸರಬರಾಯಿ ವಿಷಯದಲ್ಲಿ ನಮ್ಮ ಡಿಸ್ಪಿಕ್ತಿನಲ್ಲಿ ಅಥವಾ ಬೇರೆ 
ಡಿಸ್ಪಿಕುಗಳಲ್ಲಿ ಲೋಪದೋಷಗಳು ಇವೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗ್ರಾಮಾಂತರಗಳಿಗೆ 
ಸಾಕಾದಷ್ಟು ವಿದ್ಯುಚ್ಛಕ್ತಿ ಸರಬರಾಯಿ ಮಾಡದಿರುವುದು ಒಂದು ಲೋಪ. ಪ್ರತಿಯೊಂದು 
ಷೆಗರಕ್ಕೂ ಸರಬರಾಯಿ ಮಾಡುತಿರುವುದೇನೋ ಸರಿಯೆ. ಆದರೆ ಗ್ರಾಮಾಂತರಗಳ ಮೂಲಕ 
ನಗರಗಳಿಗೆ ಸರಬರಾಜು ಮಾಡುವ ಪದ್ಧತಿ ಜಾರಿಯಲ್ಲಿಲ್ಲ. ನಗರಗಳಿಗೆ ಕೊಡುವಾಗ ಲೈನುಗಳು 


ಪ್ರತಿಭಾವಂತ ಸಂಸದೀಯ ಪಟು 131 


ಗ್ರಾಮಾಂತರಗಳ ಮೂಲಕ ಹಾದು ಹೋಗುವುದಾದರೆ ಆಗ ಸರ್ಕಾರಕ್ಕೂ ವೆಚ್ಚ ಸಹಾ 
ಉಳಿಯುತ್ತದೆ. ಆದ್ದರಿಂದ ಗ್ರಾಮಾಂತರ ಪ್ರದೇಶಗಳ ಜನರಿಗೆ ಬೆಳಕು ಮತ್ತು ವ್ಯವಸಾಯಕ್ಕೆ 
ಸಹಾಯವಾಗುತ್ತದೆ. ಈ ಒಂದು ಮಾರ್ಗವನ್ನು ಸರ್ಕಾರದವರು ಯೋಚನೆ ಮಾಡಿಲ್ಲ. 
ಗ್ರಾಮಾಂತರ ಪ್ರದೇಶಗಳಿಗೆ ಅನುಕೂಲವಾಗುವ ಈ ಪದ್ಧತಿಯನ್ನು ಅನುಸರಿಸಿಲ್ಲ. ಆದ್ದರಿಂದ 
ಈ ವಿಷಯವನ್ನು ಗಮನಕ್ಕೆ ತಂದು ಗ್ರಾಮಾಂತರಗಳ ಮೇಲೆ ಲೈನು ಹೋಗುವಂತೆ ಮಾಡಿದರೆ 
ಅಲ್ಲಿನ ಜನರಿಗೂ ಮತ್ತು ಸರ್ಕಾರಕ್ಕೂ ಅನುಕೂಲ. ಅಲ್ಲದೆ ಹಿಂದೆ ಮಹಾಯುದ್ಧಕ್ಕೆ ಮುಂಚೆ 
ಮಾಡಿಕೊಂಡ ಗ್ರಾಮಗಳಿಗೂ ಮತ್ತು ಅಲ್ಲಿಂದೀಚೆಗೆ ಮನವಿ ಬಂದಿರುವ ಇತರ ಗ್ರಾಮಗಳಿಗೂ 
ವಿದ್ಯುಚ್ಛಕ್ತಿ ಸರಬರಾಯಿ ಮಾಡುವ ವಿಷಯದಲ್ಲಿ ಒಂದು ಸರಿಯಾದ ಮನೋಭಾವನೆಯನ್ನು 
ತೋರಿಸಬೇಕು ಎಂದು ಪ್ರಾರ್ಥನೆ ಮಾಡುತೇನೆ. 
| ಯೋತಾ ನಿರ್ಣಯ ಮಂಡಿತವಾಗಿದೆ] 

ಸಭಾಧಕ್ಷರು:- “ಬೇಡಿಕೆಯನ್ನು ನೂರು ರೂಪಾಯಿಗಳಿಂದ ಕಡಿಮೆ ಮಾಡಬೇಕು. 

ಶ್ರೀ ಟಿ. ಸಿದ್ಧಲಿಂಗಯ್ಸ (ಕೈಗಾರಿಕಾ [ಶಾಲೆಯ] ಮಂತ್ರಿಗಳು).- ಶ್ರೀ ಮಾದಪುನವರು 
ಮೈಸೂರು ಜಿಲ್ಲೆ ಒಂದನ್ನು ಮಾತ್ರ ಅವರ ಮನಸಿನಲ್ಲಿ ತುಂಬಾ ತುಂಬಿಕೊಂಡಿದ್ದಾರೆಂದು 
ಕಾಣುತ್ತದೆ. ಆದರೆ ಸರ್ಕಾರದ... 

ಶ್ರೀ ಕಡಿದಾಳ್‌ ಮಂಜಷ್ಠನರವರು.- ಸ್ವಾಭಾವಿಕ. 

ಶ್ರೀ ಟಿ. ಸಿದ್ಧಲಿಂಗಯ್ಮನವರು.- ಅದನ್ನು ಮೆಚ್ಚಬೇಕು. ಸರ್ಕಾರದ ದೃಷ್ಟಿ ಸಂಸ್ಥಾನದ 
ಮೇಲೆ ಇರಬೇಕು ಎಂಬುದನ್ನು ಅವರು ಗಮವನದಲ್ಲಿಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಈಗಿರುವ 
ಹಾಗೆ ಮೈಸೂರು ಜಿಲ್ಲೆಯೊಂದರಲ್ಲೇ 60 ಕಡೆ ರೂರಲ್‌ ಎಲೆಕ್ಟಿಫಿಕೇಷನ್‌ ಆಗಿದೆ ಮತ್ತು 
ಗುಂಡ್ಲುಪೇಟೆ, ಯಳಂದೂರು ಇವನ್ನೂ ಈಚೆಗೆ ಸೇರಿಸಿದೆ. ಇನ್ನೂ ಕೆಲವು ಅಂದಾಜುಗಳು 
ತಯಾರಾಗಿವೆ. ಹೆಗ್ಗಡದೇವನಕೋಟೆ, ಸಿರಿಗೆರೆ, ಮಿರ್ಲೆ, ಜಯಪುರ, ಎಲೇಕೆರೆ ಈ ಸ್ಥಳಗಳಿಗೆ 
ಈ ವರ್ಷದ ಬಡ್ಜೆಟ್ಟಿನಲ್ಲಿ ಹಣ ಒದಗಿಸಿದೆ. ಇವೆಲ್ಲಾ ಮೈಸೂರು ತಾಲ್ಲೂಕಿಗೆ ಸೇರಿವೆ ಮತ್ತು 
ಇನ್ನೂ 60 ಗ್ರಾಮಗಳು ಮೈಸೂರು ಡಿಸ್ಪಿಕ್ಸಿಗೆ ಸೇರಿವೆ. 

ಶ್ರೀ ಎಂ. ಮಾದಷ್ಪ್ಠನರವರು.- ಎಷ್ಟು ದಿವಸದಿಂದ ಆಗಿರುವುದು? 1947 ರಿಂದ 
ಅಥವಾ 1948ರಿಂದ ಆಗಿದೆಯೇ ಎಂಬುದನ್ನು ತಿಳಿಸಬೇಕು. 

ಶ್ರೀ ಟಿ. ಸಿದ್ಧಲಿಂಗಯ್ಕನವರು.- ಡಿಸ್ಟಿಕ್ಸ್‌ ಡಿಸ್ಪಿಕ್ತಿ ಗೆ ಹೋಲಿಕೆ ಮಾಡಿದರೆ ಮೈಸೂರು 

ಸಿಕ್ಷಿಗೆ ಇತರ ಡಿಸ್ಪಿಕ್ಟುಗಳಿಗಿಂತಲೂ ಹೆಚ್ಚಾಗಿ ಕೊಟ್ಟೆದೆಯೆಂದು ಪ್ರಶ್ನೋತ್ತರ ಕಾಲದಲ್ಲಿ ಹೇಳಿದೆ. 

ಶ್ರೀ ಯು.ಎಂ. ಮಾದಷ್ಠನವರು:- ಬುಲೆಟಿನ್‌ನಲ್ಲಿ ಮೈಸೂರು ಡಿಸ್ತಿಕ್ಷಿಗೆ ಸರಿಯಾಗಿ 
ಸರಬರಾಯಾಗಿಲ್ಲ, ಎಲ್ಲಾ ಜಿಲ್ಲೆಗಳಿಗಿಂತ ಮೈಸೂರು ಜಿಲ್ಲೆ ದೊಡ್ಡದು ಎಂದು ಹೇಳಿದೆ. 

ಶ್ರೀ ಟಿ. ಸಿದ್ದಲಿಂಗಯ್ಮ :- ಈ ಎಲ್ಲಾ ವಿಷಯಗಳನ್ನು ಗಮನಿಸಿ ಸಂಸ್ಥಾನಕ್ಕೆ ಏಕ 
ರೀತಿಯಾಗಿ ಯಾವ ರೀತಿ ವಿದ್ಯುಚ್ಛಕ್ತಿ ಕೊಡಬೇಕೋ ಅದನ್ನು ಸರ್ಕಾರದವರು ಏರ್ಪಾಡು 
ಮಾಡುತ್ತಿದ್ದಾರೆ. ಈಗಾಗಲೇ ಹೇಳಿದ ಪ್ರಕಾರ ಬರೀ ಮೈಸೂರು ಡಿಸ್ಪಿಕ್ಸ್‌ ಒಂದನ್ನೇ 


132 ಟ.ಸಿದ್ದಲಿಂಗಯ್ದ 


ದೃಷ್ಟಿಯಲ್ಲಿಡಬಾರದು. ಆಲ್ಲಿಂದ ಚುನಾಯಿತೆರುಗಿ ಬಂದಿರುವ ಸದಸ್ಯರು ಆ ದೃಷ್ಟಿಯನ್ನು 
ಇಟ್ಟುಕೊಳ್ಳಬಹುದು. ಅದರೆ ಈ ಸಂದರ್ಭದಲ್ಲಿ ಹೇಳುಮಾಗ ಜವಾಬ್ದಾರಿಯುತವಾಗಿ, 
ವಿಷಕ್ಷಪಾತವಾಗಿ ನಡೆದುಕೊಳ್ಳಬೇಕೆಂಬುದನ್ನು ಅರಿಕೆ ಮಾಡಿಕೊಳ್ಳುತ್ತೇನೆ. ಆಮೇಲೆ 
ಗ್ರಾಮಾಂತರಗಳಿಗೆ ಯಾವ ರೀತಿ ಸವೀೀಸ್‌ ಕೊಡುತ್ತೇವೆ ಎಂಬ ವಿಚಾರದಲ್ಲಿ ಹಿಂದೆ ಏನು 
ಕೇಳುತ್ತಿದ್ದೆ ಮೋ ಈಗಲೂ ಅದನ್ನೇ ಮಾಡಬೇಕೆಂಬ ಉತ್ಸಾಹವನ್ನು ತುಂಬಿಕೊಂಡಿದ್ದೇವೆ. 
ಆಬರೆ ಬಡ್ಗೆಟ್ಟುಗಳ ವಿಚಾರದಲ್ಲಿ ಆಸೆಂಬ್ಲಿಯವರು ಯಾವ ರೀತಿ ಗ್ರಾಂಟು ಕೊಡುತ್ತಾರೋ 
ಅದರಂತೆ ನಾವುಗಳು ನಡೆದುಕೊಳ್ಳಲು ಸದಾ ಸಿದ್ದರಾಗಿದ್ದೇವೆ. ಯಾರೂ ಈ ಇಲಾಖೆಯ 
ಮೇಲೆ ಆಕ್ಷೇಪಣೆ ಮಾಡಿಲ್ಲ. ಇದನ್ನು ಬಹಳ ಸಂತೋಷವಾಗಿ ಸ್ವಾಗತಿಸುತ್ತೇನೆ. ನಮ್ಮಸರ್ವೀಸ್‌ 
ತಾವೆಲ್ಲ ಮೆಚ್ಚಿಕೊಂಡಿದ್ದೀರಿ. ತಮಗೆ ಪ್ರೀತಿ ಇದೆ. ..... 


ಜನಾಬ್‌ ಜಿ. ಮಹಮದ್‌ ಇಮಾಮ್‌ :- ಮೆಚ್ಚಕೊಂಡಿದ್ದೇವೆಂದು ಹೇಳಲಿಲ್ಲ. 
ಆಕ್ಷೇಪಣೆ ಮಾಡದೇ ಇದ್ದರೆ ಮೆಚ್ಚಿಕೊಂಡೆವು ಎಂದು ಅರ್ಥವಲ್ಲ. 


sf 
ಶ್ರೀ ಟಿ. ಸಿದ್ಗಲಿಂಗಯ್ಮ :- ಜನಾಬ್‌ ಇಮಾಮ್‌ ರವರು ಹೇಳಿದಂತೆ ಯಾರೂ 


ಮೆಚ್ಚದೇ ಇದ್ದರೂ ಆಕ್ಷೇಪಣೆ ಮಾಡದಿದ್ದರೆ ಮೆಚ್ಚಿಕೊಂಡಹಾಗೆಯೇ. ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ 
ಕಾರ್ಯಗಳು ಬಹಳ ತ್ವರಿತವಾಗಿ ನಡೆಯುತ್ತವೆ ಎಂಬುದು ಗೊತ್ತೇ ಇದೆ. ಯಾವುದಾದರೂ 
ಬಂದು ರಿಕ್ತಿಜಿಷನ್‌ ಬಂದ ಜಾಲ್‌ ಅಂದಾಜು ಮಾಡಿ ತರಿಸ ತ್ತಾರೆ. ಇದರಲ್ಲಿ ಏನು ಸ್ವಲ್ಪ 
ಅನಾನುಕೊಲ ಪ ಸ ತ್ರದೆ ಎಂಬುದನ್ನು ಗಮನಕ್ಕೆ ತರುತ್ತೇನೆ. ಲೈನು ಬಹಳ ಹತ್ತಿರ 
ಒಂದು ರ ನಮ್ಮ ಊರಿಗೆ ವಿದ್ಯುಚ್ಛಕ್ತಿ ಬರುತ್ತದೆಂದು ಕೆಲವರು 
ತಿಳಿದುಕೊಂಡಿದ್ದಾರೆ. ಆದರೆ ಆ ಲೈನಿನಲ್ಲಿ ಇಷ್ಟು ಲೋಡು ಇರಬೇಕು ಎಂದು ಗೊತಾಗಿರುತ್ತದೆ. 
ಅದಕ್ಕಿಂತ ಹೆಚ್ಚು ಪದರ್‌ ಉಪಯೋ he ಸಾಧ್ಯವಾಗುವುದಿಲ್ಲ. ಅದಕ್ಕೆ ಟ್ರಾನ್ಸ್‌ಫಾರ್ಮರ್‌ 
ಸೈಷ್‌ ಡೌನ್‌ ಸೇಷನ್‌, ಲೈನ್‌ಮನ್‌ಗಳಿಗೆ ಇವೆಲ್ಲ ಬೇಕಾಗುತ್ತವೆ. ಅವನ್ನೆಲ್ಲ ಲೆಕ್ಕ ಹಾಕಿದರೆ 
ಲಕ್ಲಾಂತರ ರೂಪಾಯಿಗಳು" ಬೇಕಾಗುತ್ತವೆ. 


ಎರಡನೇಯದಾಗಿ ಈ ಸಾಮಾನುಗಳು baa: ಬಹಳ ಕಷ್ಟ. ಅವು ಸಿಕ್ಕಿದಹಾಗೆ 
ಹೆಚ್ಚು ಕೆಲಸ ಆಗುತ್ತದೆ. ಹೋದವರ್ಷ ಅನೇಕ ಕಡೆ ಮಂಜೂರಾಗಿತ್ತು. ಹಿಂದಿನ ಮುತ್ರಿಗಳು 
ಮಾಡಿದರು. ಅವು ಈಗ ಅಧೇ ಮುಗಿದಿವೆ. ಹನ ಪೂರೈಸು ುಪುದಕ್ಕಾಗಿ je) ರಿತವಾಗಿ ಕೆಲಸ 


ಆಗುತ್ತದೆ. 
ಶ್ರೀಮಾನ್‌ ಮಾದೆಪ್ಪನವರು ಹೇಳುವಂತೆ, ನಿರಾಶೆ ಉಂಬಾಗಿದೆ ಎಂದು ಹೇಳುವುಮ 


5ಶಾದಾಯಕವಾಗಿಬೆ, ಇವಶಲ್ಲಾ ವಾಳೆ ಎಸ ಖಬರ್‌ 


& p 


ಸುವದೆ ee ಬಡ್ಡೆಟ್‌ ಥ್‌ ಪಃ 


ಅ 


ಪ್ರತಿಭಾವಂತ ಸಂಸದೀಯ ಪಟು 133 


ಈ ಬಡ್ಗೆಟ್ಟಿನಲ್ಲಿ ಏನು ತಾವು ಒಪ್ತಿಗೆ ಕೊಟ್ಟಿದ್ದೀರೋ ಆ ಜವಾಬ್ದಾರಿ ತಮ್ಮದು ನಾವು ಕೆಲಸ 
ಮಾಡಿರುವ ಪ್ರಕಾರ ಗ್ಯಾರಂಟಿ ಹೇಳುತ್ತೇವೆ. ಈಗಲೂ ಇನ್ನೂ ಹೆಚ್ಚು ಹಣವನ್ನು ಬಡ್ಡೆಟ್ಟಿನಲ್ಲಿ 
ಪ್ರೊವೈಡ್‌ ಮಾಡಿ. ಈಗ 30-50 ಲಕ್ಷ ರೂಪಾಯಿಗಳನ್ನು ಮಾತ್ರ ಗ್ರಾಮಾಂತರ ಪ್ರದೇಶಗಳಿಗೆ 
ಪವರ್‌ ಸಷ್ಕೆ ಮಾಡುವುದಕ್ಕೆ ಪ್ರೊವೈಡ್‌ ಮಾಡಿದೆ. ಹೋದ ವರ್ಷ ಮಂಜೂರಾಗಿರತಕ್ಕೆ, 
ಅರ್ಧ ನಡೆದಿರತಕ್ಕ ಕೆಲಸಗಳನ್ನು ಈ ವರ್ಷ ಪೂರೈಸುವುದಕ್ಕೆ ಇನ್ನೂ 62 ಲಕ್ಷ 70 ಸಾವಿರದ 
200 ಇನ್ನೂರು ರೂಪಾಯಿಗಳು ಬೇಕು. 

ಶ್ರೀ ಎ ಬೀಮಷ್ಠನಾಯಕರು (ಮೊಳೆಕಾಲಾಮು) :- ಹೊಸದಾಗಿ ಮಂಜೂರು 
ಮಾಡಿದ ಹೆಣ ಏನಾಯಿತು? ಹಳೆಯ ಕೆಲಸಗಳಿಗೆ ಏನು ಹಾಕಿದ್ದೀರಿ. ನಮಲ್ಲಿ ಆಶೆ ಹುಟ್ಟುವ 
ಹಾಗೆ ಮಾಡಿದ್ದೀರಿ ಅಷ್ಟೆ. 


ಶ್ರೀ ಟಿ. ಸಿದ್ದಲಿಂಗಯ್ಯನವರು :- ಈಗ ಜನರಲ್ಲಿ ನಿರಾಶೆ ಹುಟ್ಟಿಸಬಾರದು. ಎಲ್ಲರಿಗೂ 
ಆಶೆ ಹುಟ್ಟುವಂತೆ ಮಾಡಿದ್ದೇವೆ. ಎಲ್ಲರಿಗೂ ಮಂಜೂರು ಮಾಡಿದ್ದೇವೆ. ಮಂಜೂರು ಮಾಡಿದ್ದನ್ನು 
ಎಕ್ಷಿಕ್ಕೂಟ್‌ ಮಾಡುವುದಕ್ಕೆ ವನು ಬೇಕೋ ಅದು ಮಾತ್ರ ಇಲ್ಲ. ಇದು ಅಲ್ಲದೆ ಅಂದಾಜು 
ತಯಾರಾಗಿ ಎಕ್ಷಿಕ್ಕೂಟ್‌ ಮಾಡುವುದಕ್ಕೆ ಸಿದ್ದವಾಗಿರುವ ಕೆಲಸಕ್ಕೆ 42 ಲಕ್ಷದ 20 ಸಾವಿರ 
ರೂಪಾಯಿಗಳು ಬೇಕು. ಸ್ಯಾಂಕ್ಷನ್‌ ಆಗಿದೆ ಎಂದರೆ ದುಡ್ಡೂ ಕೂಡ ಇರುತ್ತದೆ ಎಂದು ಅನೇಕರು 
ಅಭಿಪ್ರಾಯ ಪಡುತ್ತಾರೆ. 

ಜನಾಬ್‌ ಮಹಮದ್‌ ಇಮಾಂ ರವರು :- ದುಡ್ಡು ಇಲ್ಲದೆ ಸ್ಯಾಂಕ್ಷನ್‌ ಹೇಗೆ 
ಮಾಡಿದಿರಿ? 


ಶ್ರೀ ಟಿ. ಸಿದ್ದಲಿಂಗಯ್ಮ :- ಎಸ್ಪಿಮೇಟು ತಯಾರು ಮಾಡಿಕೊಳ್ಳುತ್ತೇವೆ. ಗೌರ್ಗಮೆಂಟು 
ಅಡಿವಿಸ್ಟೇಟಿವ್‌ ಸ್ಯಾಂಕ್ಷನ್‌ ಎಂದು ಹೇಳಿ ಜನಾಬ್‌ ಇಮಾಂ ರವರ ಮಂತ್ರಿತ್ವದ ಕಾಲದಲ್ಲೂ 
ಇತ್ತು, ಆ ರೀತಿ ಅಡಿನಿಸ್ಟೇಟಿವ್‌ ಸಾಂಕ್ಷನ್‌ ಮಾಡುತ್ತಾರೆ. ಆಮೇಲೆ ಅವೇಲಿಬಿಲಿಟಿ ಆಫ್‌ 
ಫಂಡ್ಸ್‌ ನೋಡಿಕೊಂಡು ಜಾರಿಗೆ ತರುತ್ತಾರೆ. ಆದ್ದರಿಂದ ಯಾರೂ ಕೂಡ ನಿರಾಶೆಯಾಗಬಾರದು. 
ಈಗ ಒಟ್ಟಿಗೆ ಮಂಜೂರಾಗಿ ಪೂರೈಸಬೇಕಾದ ಕೆಲಸಗಳು ವಸ್ತು ಪ್ರಾರಂಭವಾಗಿ 
ಅರ್ಧವಾಗಿರುವುದನ್ನು ಪೂರೈೆಸಬೇಕಾಗಿರುವ ಕೆಲಸಗಳಿಗೆ 1 ಕೋ: : ಲಕ್ಷ 46 ಸಾವಿರದ 
200 ರೂಪಾಯಿಗಳು ಬೇಕು. ಇದೂ ಅಲ್ಲದೆ ಇರಿಗೇಷನ್‌ ಪಂಪ್‌ ಹಾಕುವುದಕ್ಕೆ 20 ಲಕ್ಷ 
ರೂಪಾಯಿಗಳು ಮಾತ್ರ ನೀವು ಪ್ರೋವೈಡ್‌ಮಾಡಿದ್ದೀರಿ. ಅದಕ್ಕೆ ನಾವು ಈಗ “ನ್ನೂ ಜಾಸ್ತಿ 
ಕೇಳಿದ್ದೇವೆ. ಇನ್ನೂ ಇನ್‌ಕಂಪ್ಲೀಟ್‌ ಆಗಿರತಕ್ಕ ಇರಿಗೇಷನ್‌ ಪಂಪ್‌ ಸಟ್ಟುಗಳಿಗೆ ಪವರ್‌ 
ಕೊಡಬೇಕಾಗಿದ್ದರೆ 36 ಲಕ್ಷ ರೂಪಾಯಿಗಳು ಬೇಕಾಗಿವೆ. ಅದೆರಲ್ಲೂ ತಡ ಒಂದುಕೋಟಿ 
ಸ ಆಗಿರತಕ್ಕ ಎಸ್ತಿಮೇಟುಗಳು ಸಿದ್ದವಾಗಿವೆ. ಈಗಿರತಕ್ಕ ಇವ್‌ಕಂಪ್ಲೀಟ್‌ 
ಬಣ ಬಾಗ ರುವಾಗ ಹೊನ ಕೆಲಸಗಳಿಗೆ ಯಾವ ರೀತಿಯಲ್ಲಿ ಭರವಸೆ 
ಮ್ಹೆಪುದನ್ನು ತಾವೇ ಯೋಚನೆ ಮಾಡಬೇಕು. ವಾನು ತಮ್ಮಲ್ಲಿ ಆಪೀಲ್‌ 
ಸಭೆಗೆ ಅಪೀಲ್‌ ಮಾಡುತ್ತೇನೆ, ಇನ್ನಾವ ವಿಧವಾದ ಸಂದೇಹವನ್ನೂ 
ಎಲೆಕ್ತಿಕ್‌ ಪವರ್‌ನ ಸರಬರಾಯಿ ಕೆಲಸವನ್ನು ಇಲಾಖೆಯವರು 


10-2 18s 


134 ಟ.ಸಿದ್ದಲಿಂಗಯ್ಕ 


ನಿಜವಾಗಿಯೂ ಬಹಳ ತ್ವರಿತವಾಗಿ ನಡೆಸಿಕೊಡುವಂತೆ ಮಾಡುತ್ತೇವೆ. ಎಲೆಕ್ಟಿಕ್‌ 
ಡಿಪಾರ್ಟ್‌ಮೆಂಟ್‌ನವರು ಬಹಳ ಎಕನಾಮಿಕಲ್‌ ಆಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. 
ಮದರಾಸು ಬೊಂಬಾಯಿಗಳಿಗೆ ಹೋಲಿಸಿ ನೋಡಿದರೆ ನಮ್ಮಡಿಪಾರ್ಟ್‌ಮೆಂಟಿನವರು ಬೇರೆ 
ಕಾಂಟ್ರಾಕ್ಸ್‌ರುಗಳಿಗೆ ಕಾಂಟ್ರಾಕ್ಟ್‌ ಕೊಡದೆ ತಾವೇ ಎಲ್ಲಾ ಕೆಲಸ ನಡೆಸುತ್ತಾ ಇದ್ದಾರೆ. ಆದ್ದರಿಂದ 
ಅಸೆಂಬ್ಲಿಯವರು ಸ್ವಲ್ಪ ಹೆಚ್ಚು ಹಣ ಒದಗಿಸುವುದಾದರೆ ಈ ಕೆಲಸಗಳನ್ನೆಲ್ಲಾ ಪ್ರಾರಂಭ 
ಮಾಡಬಹುದು. ಈ ದೃಷ್ಟಿಯಿಂದ ನಾನು ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ಯಾವುದೇ ಕೆಲಸ 
ಮಾಡಬೇಕಾದರೂ ತಾವು ಆರ್ಡರ್‌ ಮಾಡಿ, ನಾವು ಎಕ್ಷಿಕ್ಕೂಟ್‌ ಮಾಡುತ್ತೇವೆ. ಬಿಲ್‌ 
ಕೊಟ್ಟಾಗ ದುಡ್ಡು ಕೊಡುವುದಕ್ಕೆ ನೀವು ಹಣ ಪ್ರೊವೈಡ್‌ ಮಾಡಿ. ಈಗ ಸಂಸ್ಥಾನದ ನಾನಾ 


[A] 
ಕಡೆಗಳಿಂದ ವಿದ್ಯುಚ್ಛಕ್ತಿ ಕೊಡಿಸಬೇಕೆಂದು ಮನವಿಗಳು ಬಂದು ಎಸ್ಬಿಮೇಟ್‌ ಆಗಿ 5-10 
ವರ್ಷಗಳಾಗಿವೆ. ಕೆಲಸ ಆಗಿಲ್ಲ. ಒಂದರಲ್ಲಿ 1925ನೇ ಇಸವಿಯಿಂದಲೂ ನಿಂತುಹೋಗಿವೆ. 
ಅದಕ್ಕೆ ಇದುವರೆಗೂ ಹಣ ಕೊಡುವುದಕ್ಕೆ ಆಗಿಲ್ಲ. ಈ ವರ್ಷ ತೆಗೆದುಕೊಳ್ಳಬೇಕೆಂದು ಒಂದು 


ಅಭಿಪ್ರಾಯವಿದೆ. ಅಂತಹದರಲ್ಲಿ..... 


ಸ 


ಒಬ್ಬ ಸದಸ್ಕರು :- ಅದು ಯಾವುದು? 


ಶ್ರೀ ಟ. ಸಿದ್ದಲಿಂಗಯ್ಮ :- ಹೆಸರು ಹೇಳಬಾರದು, ಹೆಸರು ಹೇಳಿದರೆ ಚೆನ್ದಾಗಿರುವದಿಲ್ಲ. 
4-5 ವರ್ಷ ಆಗಿರುವುದನ್ನು ಆದಷ್ಟು ಶೀಘ್ರವಾಗಿ ನಡೆಸಬೇಕೆಂದು ಅಭಿಪ್ರಾಯವಿದೆ. ಅನೇಕ 
ಮಹನೀಯರಿಗೆ ಉತ್ತರ ಹೇಳುವಾಗ ಬಹಳ ದುಃಖದಿಂದ ಹೇಳುತ್ತೇವೆ: ನಾನು ಮಂತ್ರಿಯಾಗಿ 
ಕುಳಿತುಕೊಂಡಿದ್ದರೂ ಹಳ್ಳಿಯವರ ಸೇವೆ ಯಾವರೀತಿ ಮಾಡಬೇಕೆಂಬುದನ್ನು ತಿಳಿದುಕೊಂಡಿದ್ದೇನೆ. 
ಆದರೆ ಮಾಡುವುದಕ್ಕೆ ಹಣವಿಲ್ಲ. ಹಣದ ಅಭಾವದಿಂದ ಯಾವ ಕೆಲಸ ಮಾಡುವುದಕ್ಕೂ 
ಆಗುವುದಿಲ್ಲ. ಅದಕ್ಕೆ ತಾವು ಯಾವ ರೀತಿಯಲ್ಲಾದರೂ ಹಣದ ಒಂದು ಪರಿಹಾರವನ್ನು 
ಒದಗಿಸುವುದಾದರೆ ತಕ್ಷಣ ಕೆಲಸ ಮಾಡಿಕೊಡುತ್ತೇವೆ ಎಂದು ಹೇಳಿ ಅವರಲ್ಲಿ ಬಹಳ 
ವಿನಯದಿಂದ ಅರಿಕೆ ಮಾಡಿಕೊಂಡಿದ್ದೇನೆ. ದೊಡ್ಡ ದೊಡ್ಡ ಶಿಪಾರಸ್ಸುಗಳನ್ನು ತೆಗೆದುಕೊಂಡು 
ಬರುತ್ತಾರೆ. ಅದನ್ನು ನೋಡಿ ದಃಖ ಪಡುತ್ತೇನೆ. ವೀವು ಹಣ ಯಾವ ರೀತಿ ಒದಗಿಸುತ್ತೀರೋ 
ಅದೇ ರೀತಿ ಸೌಕರ್ಯಗಳನ್ನೂ ಕೂಡ ಒದಗಿಸಿಕೊಡುವುದಕ್ಕೆ ಸಿದ್ದವಾಗಿದ್ದೇನೆ ಎಂದು ಆವರಿಗೆ 
ಹೇಳಿದ್ದೇನೆ. ಯಾವ ರೀತಿಯಲ್ಲಾದರೂ ಸರಿಯೇ, ಎಲ್ಲಾ ಅಸೆಂಬ್ಲಿಯವರ ಕೈಯಲ್ಲೇ ಇದೆ. 
ಹಣದ ಸಮಸ್ಯೆ ಪರಿಹಾರ ಮಾಡಿ ಜನೆಗಳಿಗೆ ನಿಜವಾಗಿಯೂ ವಿದ್ಯುಚ್ಛಕ್ತಿ ದೀಪದ ಪ್ರಕಾಶವನ್ನು 
ಒದಗಿಸುವುದಕ್ಕೆ ನಮ್ಮ ಇಲಾಖೆಯವರು ಸದಾ ಸಿದ್ಧವಾಗಿದ್ದಾರೆ ಎಂದು ತಮ್ಮಲ್ಲಿ ಅರಿಕೆ 
ಮಾಡಿಕೊಳ್ಳುತ್ತೇನೆ. ಈ ದೃಷ್ಟಿಯಿಂದ ಹಳ್ಳಿಯವರಾಗಲಿ ಪಟ್ಟಣದವರಾಗಲಿ ಸರ್ವರಿಗೂ 
ಸೌಕರ್ಯ ಒದಗಿಸತಕ್ಕ ನೀತಿ ಸರ್ಕಾರದ ನೀತಿಯಾಗಿದೆ. ಆ ನೀತಿಯ ಪ್ರಕಾರ - ಅನೇಕವೇಳೆ 
ಹೇಳಿದ್ದೇನೆ - ಪ್ರತಿಯೊಂದು ತಾಲ್ಲೂಕು ಹೆಡ್‌ಕ್ಷಾರ್ದರಿಗೂ ಕೊಡಬೇಕು. ಆ ಮೇಲೆ 
ಸಾವಿರಕ್ಕಿಂತಲೂ ಹೆಚ್ಚಾಗಿ ಜನಸಂಖ್ಯೆಯಿರತಕ್ಕ ಹಳ್ಳಿಗಳಿಗೆ ಪ್ರಿಫರೆನ್‌ಸ್‌ ಕೊಡಬೇಕು. ಇನ್ನೊಂದು 
ರಹಸ್ಯ. ಅನೇಕರು ತಿಳಿದುಕೊಂಡಿರುವುದೇನೆಂದರೆ, ಎಲೆಕ್ಟಿಕ್‌ ಡಿಪಾರ್ಟ್‌ಮೆಂಟ್‌ನೆವರು ಸುಮನೆ 
ಕೇಳಿದರೆ ಕೊಡುತ್ತಾರೆ, ಸ್ಯಾಂಕ್ಷನ್‌ ಆದರೆ ಸಾಕು ಎಂಬ ಭಾವನೆ ಇದೆ. ಆದರೆ ಎಲೆಕ್ಟಿಕ್‌ 
ಡಿಪಾರ್ಟ್‌ಮೆಂಟನ್ನು ಸ್ವಲ್ಪ ಬಿಸಿನೆಸ್‌ ಲೈಕ್‌ ಆಗಿ ನೋಡಬೇಕು. ಅದು ಸ್ವಲ್ಪಮಟ್ಟಿಗೆ ಬಿಸಿನೆಸ್‌ 


ಪತಿಭಾವಂತ ಸಂಸದೀಯ ಪಟು 135 


ಡಿಪಾರ್ಟ್‌ಮೆಂಟ್‌ ಎಂದು ಇಟ್ಟುಕೊಳ್ಳಬೇಕು. ಅದು ಚಿನ್ನದ ಮೊಟ್ಟೆಗಳನ್ನಿಡುವ 
ಬಾತುಕೋಳಿಯಂತೆ. ಬಡ್ಗೆಟ್ಟಿನಲ್ಲಿ ಈ ವರ್ಷ ನೋಡಿದರೆ ನೆಟ್‌ ಇನ್ಕಂ 1 ಕೋಟಿ 2ಲಕ್ಷ 
ಚಿಲ್ಲರೆ ಏನೋ ಬಂದಿದೆ. ಅಂಡು ಬಾತನ್ನು ಏನೂ ಮಾಡುವುದಕ್ಕೆ ಹೋಗಬಾರದು, ಪ್ರೀತಿಯಿಂದ 
ಕಾಪಾಡಿಕೊಳ್ಳಬೇಕು. ಯಾವುದಾದರೂ ಒಂದು ಕೆಲಸ ಮಾಡಬೇಕಾದರೆ ಇನ್‌ವೆಸ್ಟ್‌ಮೆಂಟ್‌ 
ಎಷ್ಟಾಗುತ್ತದೆಯೋ ಅದರ ಮೇಲೆ ರಿಟರ್ನ್‌ 10% ಬರಬೇಕು. ಬರದೇ ಹೋದರೆ ಎಲೆಕ್ಟಿಕ್‌ 
ಡಿಪಾರ್ಟ್‌ಮೆಂಟಿನ ಬಂಡವಾಳೆವೆಲ್ಲಾ ಖರ್ಚಾಗುತ್ತದೆ. 


ಶ್ರೀ ಎ. ಭೀಮಷ್ಠನಾಯಕರು :- ಚಿನ್ನವನ್ನೇ ಏಕೆ ತೆಗೆಯುತ್ತೀರಿ. ಮುತ್ತು ರತ್ನ ಏಕೆ 
ತೆಗೆಯಬಾರದು? 


ಶ್ರೀ ಟಿ. ಸಿದ್ದಲಿಂಗಯ್ಯನವರು :- ಅದರಲ್ಲಿ ಚಿನ್ನ ಬರಬೇಕಾದರೆ ಏನು ಹಾಕಿದರೆ 
ಚಿನ್ನ ಬರುತ್ತದೆಯೋ ಅದನ್ನು ಮಾತ್ರ ಹಾಕಿ ಮುತ್ತು ರತ್ನ ಅದರಲ್ಲಿ ಬರುವುದಿಲ್ಲ. ಒಂದು ಲಕ್ಷ 
ರೂಪಾಯಿ ಇನ್ಸೆಸ್ಟ್‌ಮೆಂಟ್‌ ಮಾಡಿದರೆ ಬಿಸಿನೆಸ್‌ ಪ್ರಕಾರ 4% ಇಂಟ್ರೆಸ್ಟ್‌ ಎಂದು 
ತೆಗೆದುಕೊಳ್ಳಬೇಕು, ಕಂಬಗಳು, ಟ್ರಾನ್ಸ್‌ಫಾರ್ಮಗಳು ಇತ್ಯಾದಿಗಳಿಗೆ ಡಿಪ್ರಿಸಿಯೇಷನ್‌ 4% 
ತೆಗೆದಿಡಬೇಕು. ಅದರ ಮೇನ್ಟೇನೆನ್ಸ್‌ಗೆ 3% ಹೀಗೆ 10.9% ರಿಟರ್ನ್‌ ಬರಬೇಕು. ಇಲ್ಲದಿದ್ದರೆ 
ಎಲೆಕ್ಟಿಕ್‌ ಡಿಪಾರ್ಟ್‌ಮೆಂಟಿನ ಬಂಡವಾಳವೆಲ್ಲಾ ವರ್ಷೇ ವರ್ಷೇ ಕರಗಿಹೋಗುತ್ತದೆ. ಅನೇಕರಿಗೆ 
ಬಹಳ ಉದಾರ ಭಾವನೆಯಿಂದ, ಗ್ರಾಮಾಂತರ ಜನಗಳ ಮೇಲಿನ ಪ್ರೀತಿಯಿಂದ ಇದುವರೆಗೂ 
2% ರಿಟರ್ನ್ಸ್‌ ಇದ್ದರೂ ಎಲೆಕ್ಟಿಕ್‌ ಕರೆಂಟ್‌ ಕೊಟ್ಟಿದ್ದೇವೆ. ಯಾವತ್ತೂ ಕೂಡ ವಿದ್ಯುಚ್ಛಕ್ತಿ 
ಎಷ್ಟರಮಟ್ಟಿಗೆ ಸರಬರಾಯಿ ಆಗುತ್ತದೆಯೋ ಅಷ್ಟರಮಟ್ಟಿಗೂ ಗ್ರಾಮಾಂತರಗಳಿಗೆ 
ಒದಗಿಸಬೇಕೆಂಬ ಉದ್ದೇಶ ಇದೆ. ಆದರೆ ಆ ರಿಟರ್ನ್‌ ಮಾತ್ರ ಭದ್ರಪಡಿಸಿ ಕೊಡುವುದಕ್ಕೆ 
ತಾವೆಲ್ಲರೂ ಸಹಕಾರ ಕೊಡಬೇಕು. ಇಲ್ಲದಿದ್ದರೆ ಕಷ್ಟ. ನಮಗೂ ಬಹಳ ಉತ್ಸಾಹ ಇದೆ. 
ಎಲ್ಲಾದೆರೂ 3 ಅಥವಾ 6 ಕೋಟಿ ರೂಪಾಯಿಗಳ ಸಾಲವನ್ನಾದರೂ ಮಾಡಿ ಗ್ರಾಮಾಂತರಗಳಿಗೆ 
ವಿದ್ಯುಚ್ಛಕ್ತಿ ಒದಗಿಸಬೇಕೆಂಬ ಆಶೆ ಇದೆ. ಆದರೆ ರಿಟರ್ನ್‌ ಬರದಿದ್ದರೆ ಚಿನ್ನ ಕೊಡತಕ್ಕ ಆ 
ಬಾತೇ ಸತ್ತು ಹೋಗಬೇಕಾಗುತ್ತದೆ. ಆ ದೃಷ್ಟಿಯಿಂದ ರಿಟರ್ನ್‌ ಬರಬೇಕೆಂಬುದನ್ನು ಗಮನಿಸಿ, 
ಯಾವ ಒಂದು ಅರ್ಜಿ ಆಗಲಿ, ಡಿಮಾಂಡ್‌ ಆಗಲಿ ಮಾಡಬೇಕಾದರೆ ಅದನ್ನು 
ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕೆಂದು ಸಾರ್ವಜನಿಕರಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. 

ಒಬ್ಬ ಸೆದಸರು :- ಅದು ಮಾತ್ರ ಸಾಧ್ಯವಿಲ್ಲ. 


ಶ್ರೀ ಟ. ಸಿದ್ಧಲಿಂಗಯ್ಮನವರು :- ರಿಟರ್ನ್‌ ಇಲ್ಲದಿದ್ದರೆ, ನಾನು ಆಗಲೇ ಹೇಳಿವ 
ಪ್ರಕಾರ, ಬಾತೇ ಸತ್ತು ಹೋಗಬೇಕಾಗುತ್ತದೆ. ಆದ್ದರಿಂದ ಅದನ್ನು ಉಳಿಸಿಕೊಳ್ಳಿ. ಸರ್ಕಾರದವರು 
ಈ ವಿಷಯದಲ್ಲಿ ಯಾವತ್ತೂ ಸಹಾನುಭೂತಿಯನ್ನು ತೋರಿಸಿಕೊಂಡು ಬಂದಿದ್ದಾರೆ. ಹಾಗಿಲ್ಲದೆ 
ಹೋದರೆ ನಾವು ಮುಂದುವರಿಯುವುದಕ್ಕಾಗುವದಿಲ್ಲ. ಇದುವರೆಗೆ ಸುಮಾರು 550 ಹಳ್ಳಿಗಳಿಗೆ 
ಎಲೆಕ್ಟಿಕ್‌ ದೀಪವನ್ನು ಒದಗಿಸಿದ್ದೇವೆ. ಸುಮಾರು 4000-5000 ಪಂಪುಸೆಟ್ಟುಗಳನ್ನು ಒದಗಿಸಿ 
ಪವರ್‌ ಸರಬರಾಯಿ ಮಾಡಿದ್ದೇವೆ. ಆದರೆ ಇವುಗಳಿಂದ ನಮಗೆ ಸರಿಯಾಗಿ ಆದಾಯ ಬರುತ್ತಿಲ್ಲ. 
ಆದ್ದರಿಂದ ಇನ್ನುಮೇಲಾದರೂ ಯಾವುದನ್ನು ಹೊಸದಾಗಿ ಮಂಜೂರು ಮಾಡಬೇಕಾದರೂ 


136 ಟ.ಸಿದ್ದಲಿಂಗಯ್ಯ 


ನಮಗೆ ಬರಬಹುದಾದ ಅದಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಕೊಡಬೇಕಾಗುತ್ತದೆ. ಈಗೇನೋ 
ನಮ್ಮಉತ್ಸಾಹದಲ್ಲಿ ಎಲ್ಲ ಊರುಗಳಿಗೂ ಪವರ್‌ ಸಪ್ಕೆ ಮಾಡಬೇಕು, ಎಲ್ಲರಿಗೂ ವಿದ್ಭುಚ್ಛಿಕ್ತಿ 
ಸೌಕರ್ಯ ಒದಗಿಸಬೇಕೆಂದು ಮಾಡಿದ್ದೇವೆ. ಅಂತಹದರಲ್ಲಿ ಸರಿಯಾಗಿ ಆದಾಯ ಬರದೇ ಹೋದರೆ 
ಪ ಮುಂದೆ ಕೊಡುವುದು? ಆದ್ದರಿಂದ ತಾವುಗಳೆಲ್ಲರೂ ಈ ವಿಚಾರದಲ್ಲಿ ಆದಷ್ಟು ಮಟ್ಟಿಗೆ 

ಹಕರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಈ ಕತ್ತರಿ ನಿರ್ಣಯವನ್ನು ಮೈಸೂರು ಡಿಸ್ಪಿಕ್ಷಿನವರು 
ನಿ ತಂದಿದ್ದಾರೋ ಅದನ್ನು ಪರೀಕ್ಷೆ ಮಾಡಿ ಎಷ್ಟುಮಟ್ಟಿಗೆ ಕೊಡಬಹುದೊ ಅಷ್ಟುಮಟ್ಟಿಗೆ 
ಕೊಡುತ್ತೇವೆಂಬ ಭರವಸೆ ನೀಡುತ್ತೇನೆ. ಇದರಮೇಲೆ ಮಾನ್ಯ ಸದಸ್ಯರು ತಮ್ಮ ಕತ್ತರಿ 
ನಿರ್ಣಯವನ್ನು ವಾಷಸ್ಸು ತೆಗೆದುಕೊಳ್ಳಬೇಕೆಂದು ಕೋರುತ್ತೇನೆ. 


(ಸಚಿವರ ಉತ್ತರದ ನಂತರ ಖೋತಾ ನಿರ್ಣಯವನ್ನು ಸದಸ್ಯರು ಹಿಂತೆಗೆದುಕೊಂಡರು. 
ಗ್ರಾಮಾಂತರ ಪ್ರದೇಶಗಳ ವಿದ್ಯುದ್ದೀಕರಣ ಮುಂತಾದ ಅನೇಕ ಪ್ರಶ್ನೆಗಳನ್ನು ಸದನದಲ್ಲಿ ಇದೇ 
ನೀತಿ ಆಧಾರದ ಮೇಲೆ ಸಿದ್ದವಿಂಗಯ್ಯ ಎದುರಿಸಿದ್ದಾರೆ. } 


ಕಾಂಟ್ಛಾಕ್ಟರುಗಳಿಂದ ರೈತರ ಶೋಷಣೆ 
ಇದೇ ಬೇಡಿಕೆಯ ಮೇಲೆ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಜೆ. 
ನವರು ರೈತರಿಗೆ ಪಂಪ್‌ಸೆಟ್‌ ಸರಬರಾಜು ಮಾಡುವಲ್ಲಿ ಕಾಂಟ್ರಾಕ್ಟರುಗಳಿಂದ 
ಸೂ SSS ಒತ್ತಿ ಹೇಳಿದರು. ಖೋತಾ ನಿರ್ಣಯದ ಮೇಲಿನ ಚರ್ಚೆ. 


“ಸ್ಥಾಮಿ, ಈ ಖೋತಾ ನಿರ್ಣಯವನ್ನು ಈ ಸಬೆಯ ಮುಂದೆ ಮಂಡಿಸುವ 
ಉದ್ದೇಶವೇನೆಂದರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ರೈತರು ಇರಿಗೇಷನ್‌ ಪಂಪುಗಳನ್ನು 
ತೆಗೆದುಕೊಳ್ಳುವಾಗ ಕೆಲವು ಲೈಸನ್ಸ್‌ಡ್‌ ಕಂಟ್ರಾಕ್ಟರುಗಳಿಂದ ಏನು ತೊಂದರೆಯಾಗುತಿದೆ 
ಎಂಬುದನ್ನು ಈ ಸಭೆಯ ಮುಂದಿಡಬೇಕೆಂದು ಬಂದಿದ್ದೇನೆ. ತಮಗೆಲ್ಲರಿಗೂ ಗೊತ್ತಿರುವಹಾಗೆ 
ಈಗ ಇಂಗೇಷನ್‌ ಪಂಪುಗಳಿಗೆ ಗ್ರಾಮಾಂತರ ಪ್ರದೇಶಗಳಿಂದ ಬಹಳ ಬೇಡಿಕೆಗಳು ಒತ್ತಾಯವೂ 
ಬರುತ್ತಿದೆ. ಈ ಒತ್ತಾಯ ಪರಿಸ್ತಿತಿಯನ್ನು ದುರುಪಯೋಗ ಪಡಿಸಿಕೊಂಡು ಕೆಲವು ಎಲೆಕ್ಟಿಕ್‌ 
ಕಂಟ್ರಾಕ್ಟರುಗಳು ಈ ಇಲಾಖೆಯ ಕೆಲವು ಅಧಿಕಾರಿಳೊಡನೆ ಶಾಮೂಲಾಗಿ ಅಂಚೆ 
ಹೊಡೆಯುವುದಕ್ಕೆ ಪ್ರಯತ್ನಿಸು ತಿದ್ದಾರೆ. ಇದರಿಂದ ರೈತರಿಗೆ ಬಹಳ ತೊಂದರೆಗಳು 
ಉಂಟಾಗುತ್ತವೆ. ಯಾವ ಎಲೆಕ್ಟಿಕ್‌ ಫಿಟಿಂಗ್ಸ್‌ ವ ಈ ಲೈಸನ್ಸ್‌ ಕಂಟ್ರಾಕ್ಷರುಗಳೇ 
ಮಾಡಬೇಕೆಂದಿರುವುದರಿಂದ, ಯಾವ ಎಲೆಕ್ಟಿಕ್‌ ಇನ್ನಲೇಶನ್ನಳನ್ನಾದರೂ ಇವರುಗಳ 
ನಾಲ ಗಿಯೇ ಮಾದಿ ಬೇಕಾ ಗಿತದೆ' ಎಲೆಕ್ಟಿಕ್‌ ಡಿಪಾರ್ಟ್‌ ಮಂಟಿನಲ್ಲಿರುಷ 
ಹರೇಃ ಕ್ಕ ಮಾರುಹೋಗಿ ಎಲ್ಲಾ ಸ ತೆಮಗೆ ಬೇಕಾದ 


[En 


DAN 


ಮ ಈ ಒಂದು ಮ 


, ಪುಂದದ ಪತ್ರದಲ್ಲಿ) ಏಃ 
೦, MRE ಒಂದು ಆತುರವೆಂದರೆ 
ಅಧಿಕಾರಿಗಳು ಹೇಳಿ ಗೊತ್ತುಮಾಡಿದೆ 


ಪ್ರತಿಬಾದಂತ ಸಂಸದೀಯ ಪಟು 137 


ಕಂಟ್ರಾಕ್ಟರಿಗೆ ತಾನು ಈ ಕೆಲಸವನ್ನು ವಹಿಸಿದರೆ ಆತನು ಮೇಲಿನ ಅಧಿಕಾರಿಗಳಲ್ಲಿಗೆ ಹೋಗಿ 
ಬೇಗ ಮಾಡಿಸಿಕೊಡುತ್ತಾನೆಂಬ ಆಸೆ ಇರುತ್ತದೆ. ಈ ರೀತಿಯ ಭಾವನೆಯಿಂದ ಆ 
ಕಂಟ್ರಾಕ್ಸ್‌ದಾರನಲ್ಲಿಗೆ ಹೋಗಿ ಆ ಅಗ್ರಿಮೆಂಟ್‌ ಫಾರಮಿಗೆ ರುಜು ಹಾಕುತ್ತಾನೆ. ಪಾಪ 'ಅವನಿಗೆ 
ಅದರ ಪರಿಣಾಮವೇನೆಂಬುದು ಯಾವುದೂ ಗೊತ್ತಿಲ್ಲ. ಅದೇ ಹೊಸದಾಗಿ ಅವನು ಇಂತಹ 
ಪಂಪು ಹಾಕಿಸುತ್ತಿರುವುದರಿಂದ ಸಾಮಾನಿನ ಪರಿಚಯ ಕೂಡ ಇಲ್ಲದಿರುವುದರಿಂದ, ಅವನಿಗೆ 
ಮೇಲು ಯಾವುದು, ಕೀಳು ಯಾವುದು, ಬೆಲೆ ಏನು ಒಂದೂ ಗೊತ್ತಾಗುವುದಿಲ್ಲ. ಆದರೂ 
ಪಂಪನ್ನು ಬೇಗ ತೆಗೆದುಕೊಳ್ಳಬೇಕೆಂಬ ಉತ್ಸಾಹದಲ್ಲಿ ಅಧಿಕಾರಿಗಳ ಮಾತನ್ನು ಕೇಳಿ ಆ ಕಂಟ್ರಾಕ್ಟರಿಗೆ 
ಒಪ್ಪಂದ ಕೊಡುತ್ತಾನೆ. ಈ ಅವಕಾಶವನ್ನು ದುರುಪಯೋಗ ಪಡಿಸಿಕೊಂಡು ಆ ಎಲೆಕ್ಟಿಕ್‌ 
ಕಂಟ್ರಾಕ್ಟರು ಸಿಕ್ಕಿದ ಕೀಳುದರ್ಜೆಯ ಸಾಮಾನುಗಳನ್ನು ಹಾಕಿ, ಹೆಚ್ಚಿಗೆ ದರ ಹಾಕಿ ಹಣವನ್ನು 
ವಸೂಲು ಮಾಡುತ್ತಾನೆ. ಆಗಲೇ ತನ್ನ ಕಂಟ್ರಾಕ್ಸ್‌ದಾರನು ಎಂತಹವನೆಂಬುದರ ಅರಿವು 
ಅವನಿಗಾಗುವುದು ವ್ಯಾಜ್ಯ ಶುರುವಾಗುತ್ತದೆ. ಆಗ ವ್ಯಾಜ್ಯ ಮಾಡಿದರೂ ವನೂ 
ಪ್ರಯೋಜನವಿರುವುದಿಲ್ಲ. ಒಂದುಸಾರಿ ಆ ಕಂಟ್ರಾಕ್ಸ್‌ದಾರನ ಹಿಡಿತಕ್ಕೆ ಸಿಕ್ಕಿದಮೇಲೆ 
ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಕೆಲಸವೆಲ್ಲ ಆಗಿದ್ದರೂ ಕಂಟ್ರಾಕ್ಸ್‌ದಾರನು ಒಪ್ಪಿ ಕಂಪ್ಲೀಷನ್‌ 
ರಿಪೋರ್ಟ್‌ ಕೊಡದೆ ರೈತನಿಗೆ ಸರ್ವಿಸ್‌ ಸಿಕ್ಕುವುದಿಲ್ಲ. ಹೀಗಿರುವಲ್ಲಿ ಕಂಟ್ರಾಕ್ಟ್ಸ್‌ದಾರನೊಬ್ಬನ 
ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ಹೇಳಬೇಕಾಗಿಲ್ಲ. ಆದರೆ ವಾಸ್ತವವಾಗಿಯೂ ಅವನ ಅವಶ್ಯಕತೆ 
ಇದೆಯೆ? ಅವನು ಮಾಡುವುದಾದರೂ ಏನು? ಅವನೊಬ್ಬ ಬಂಡವಾಳಗಾರನಾಗಿ ತನ್ನ ಕ್ಸ 
ಕೆಳಗೆ ಇಬ್ಬರೂ ಮೂವರು ವೈರುಮನ್ನುಗಳನ್ನು ಇಟ್ಟುಕೊಂಡು ಒಂದು ಲೈಸನ್ಸ್‌ 
ಪಡೆದುಕೊಂಡಿರುವವನು ಅಜ್ಜೆ. ಎಲ್ಲಾ ಕೆಲಸವನ್ನು ಮಾಡುವವನು ವೈರುಮನ್ನು, ಕಂಟ್ರಾಕ್ಸ್‌ 
ದಾರನ ಕೆಲಸವೆಲ್ಲ ದುಡ್ಡು ತೆಗೆದುಕೊಂಡು ರುಜು ಹಾಕುವುದು, ಕಿರುಕುಳಕೊಡುವುದು ಅಷ್ಟೆ. 
ಅಲ್ಲದೆ ಒಂದು ಇರಿಗೇಷನ್‌ ಪಂಪನ್ನು ಹಾಕಬೇಕಾದರೆ ಅಂತಹ ಬಾರಿ ಫಿಟಿಂಗ್ಸ್‌ ಏನೂ 
ಇಲ್ಲ, ಸರಳವಾಗಿರುತ್ತದೆ. ಆದ್ದರಿಂದಲೇ ಕಂಟ್ರಾಕ್ಸ್‌ದಾರನ ಕಂಪ್ಲೀಷನ್‌ ರಿಪೋರ್ಟ್‌ ಮೂಲಕವೇ 
ಸರ್ವೀಸ್‌ ಕೊಡಬೇಕೆಂದಿರುವುದನ್ನು ಬದಲಾಯಿಸಬೇಕೆಂದು ನಾನು ಹೇಳುತ್ತೇನೆ. ಈಗ 
ಹಳ್ಳಿಗಾಡುಗಳಲ್ಲಿ ಈ ಕಂಟ್ರಾಕ್ಟ್‌ದಾರರುಗಳು ಕೊಡುತ್ತಿರುವ ಈ ಕಿರುಕುಳವನ್ನು ತಪ್ಪಿಸಿದರೆ 
ಬಹಳ ಒಳ್ಳೆಯ ಕಲಸ ಮಾಡಿದಂತಾಗುತ್ತದೆ. ಪರೀಕ್ಷೆ ಮಾಡಬೇಕೆಂದರೆ, ನಮ್ಮ ಚಿಕ್ಕಬಳ್ಳಾಪುರದ 
ಕಡೆ ಬೇಕಾದಷ್ಟು ಸಂದರ್ಭಗಳನ್ನು ಹೇಳುತ್ತೇನೆ. ಕೆಲವು ಜಿಲ್ಲೆಗಳಲ್ಲಿ ಎರಡೆರಡು ತಾಲ್ಲೂಕಿನವರು 
ಒಬ್ಬರೇ ಕಂಟ್ರಾಕ್ಟರಿಗೆ ಕೊಡುತ್ತಿರುತ್ತಾರೆ. ಬೇರೆಯವರನ್ನು ಕೇಳುವವರೇ ಇರುವುದಿಲ್ಲ. ಮೇಲ್ಪಟ್ಟ 
ಅಧಿಕಾರಿಗಳು ಕೂಡ ಆ ಕಂಟ್ರಾಕ್ಟರುಗಳ ಮೂಲಕ ಕೆಲಸವನ್ನು ಬೇಗ ಮಾಡಿಕೊಡುತ್ತಾರೆ. 
ಅದರಿಂದ ಯಾವ ಕಂಟ್ರಾಕ್ಟರ್‌ ಮೂಲಕ ಹೋದರೆ ಬೇಗ ಕೆಲಸವಾಗುತ್ತದೆಯೋ ಆ ಕಂಟ್ರಾಕ್ಷರ 
ಹತ್ತಿರ ಎಲ್ಲರೂ ಹೋಗಬೇಕಾಗುತ್ತದೆ. ಪ್ರಿಯಾರಿಟಿ ಪ್ರಶ್ನೆ ಬಂದು ಯಾರಾದರೂ ತಮ್ಮ 
ಕೆಲಸವನ್ನು ಬೇಗ ಮಾಡಿಕೊಡುವುದಕ್ಕೆ ಕಾರಣ ಕೇಳಿದರೆ, ಅದು ಟೆಕ್ಕಿಕಲ್‌ ವಿಷಯ, 
ಟ್ರಾನ್ಸ್‌ಫಾರ್ಮರ್‌ ಹೆಚ್ಚಿಗೆ ಲೋಡು ತೆಗೆದುಕೊಳ್ಳುವುದಿಲ್ಲ-ಎಂದು ಏನಾದರೊಂದು ಸಬೂಬು 
ಹೇಳಿಬಿಡುತ್ತಾರೆ. ಆದರೆ ಸೂಕ್ಷ ವಾಗಿ ಇಂತಹವುಗಳನ್ನು ಪರೀಕ್ಷಿಸಿದರೆ ಇದರ ಹಿನ್ನೆಲೆಯಲ್ಲಿ 
ಲಂಚಕೋರತನ ಅಡಗಿರುವುದು ಗೋಚರವಾಗುತ್ತದೆ. ಇವರ ಬುದ್ದಿ ಚಾತುರ್ಯ ಎಷ್ಟರಮಟ್ಟಿಗಿದೆ 


138 ಟ.ಸಿದ್ದಲಿಂಗಯ್ಯ 


ಎಂದು ಹೇಳುವುದಕ್ಕೆ ಅಸಾಧ್ಯ. ಎಷ್ಟೋವೇಳೆ ತಮಗೆ ಬೇಕಾದ ಕಂಟ್ರಾಕ್ಸ್‌ದಾರರ ವಿಷಯದಲ್ಲಿ 
ಆರು ತಿಂಗಳ ಹಿಂದಿನಿಂದಲೇ ಪ್ಲಾನ್‌ ಹಾಕಿಕೊಂಡು ಒಂದು ಜಾಗಕ್ಕೆ ಕಡಿಮೆ 
ಟ್ರಾನ್ಸ್‌ ಫಾರ್ಮರ್‌ನಿಂದ ಆಗುವ ಹಾಗಿದ್ದರೂ ಬೇಕೆಂತಲೇ ಆ ಜಾಗಕ್ಕೆ ಒಂದು ದೊಡ್ಡ 
ಟ್ರಾನ್ಸ್‌ಫಾರ್ಮರ್‌ ಹಾಕುತ್ತಾರೆ. ಹೀಗೆ ಹಾಕುವುದರಿಂದ ಉಳಿಯುವ ಟ್ರಾನ್ಸ್‌ಫಾರ್ಮರ್‌ 
ಲೋಡಿನಿಂದ ಅಯಿಲಂದಲೇ ಪವರ್‌ ತೆಗೆದುಕೊಂಡು ತಮಗೆ ಬೇಕಾದವರಿಗಾಗಿಯೇ 
ಸುಲಭವಾಗಿ ಕೆಲವು ದಿವಸಗಳಲ್ಲಿಯೇ ಸರ್ವೀಸ್‌ ಕೊಡುತ್ತಾರೆ. ಈ ರೀತಿಯಾಗಿ ಅನೇಕ 
ವಿಧದಲ್ಲಿ ಹಿಂದುಮುಂದು ಮಾಡುತ್ತಾರೆ. ಆದ್ದರಿಂದ ಪರಿಕ್ಷೆ ಮಾಡಬೇಕಾದರೆ ಬಹಳ 
ಎಚ್ಚರಿಕೆಯಿಂದ ನೋಡಬೇಕು. ಈ ಎಲ್ಲಾ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಂಡು ಇಂತಹ 
ಲೈಸನ್ಸ್‌ಡ್‌ ಕಂಟ್ರಾಕ್ಟರುಗಳ ಅವಶ್ಯಕತೆ ನಿಜವಾಗಿಯೂ ಇದೆಯೇ? ಅವರುಗಳಿಂದ ಕೆಂಪ್ರೀಷನ್‌ 
ರಿಪೋರ್ಟ್‌ ತರಬೇಕೆಂಬುದು ಅವಶ್ಯಕೆವೇ ಎಂಬುದನ್ನು ಪುನರ್‌ ವಿಮರ್ಶಿಸಬೇಕೆಂದು ನಾನು 
ಈ ಖೋತಾ ನಿರ್ಣಯವನ್ನು ಸಭೆಯ ಮುಂದಿಡುತ್ತೇನೆ. 


ಸಭಾಧ್ಯಕ್ಷರು :- ಖೋತಾ ನಿರ್ಣಯ ಮಂಡಿತವಾಗಿದೆ. “ಬೇಡಿಕೆಯನ್ನು ನೂರು 
ರೂಪಾಯಿಗಳಷ್ಟು ಕಡಿಮೆ ಮಾಡಬೇಕು”. 


ಶ್ರೀ ಟಿ. ಸಿದ್ಧಲಿಂಗಯ್ಮ :- ಅಧ್ಯಕ್ಷರೇ, ಈ ಖೋತಾ ನಿರ್ಣಯದಲ್ಲಿ ಅವರು ಸರ್ವೇ 
ಸಾಧಾರಣವಾಗಿ ಹೇಳಿದ್ದಾರೆಯೇ ಹೊರತು ನಿರ್ದಿಷ್ಟವಾಗಿ ಯಾವ ನಿದರ್ಶನಗಳನ್ನೂ ಸಭೆಯ 
ಗಮನಕ್ಕೆ ತರಲಿಲ್ಲ. ಲೈಸನ್ಸ್‌ಡ್‌ ಕಂಟ್ರಾಕ್ಟರುಗಳು ಜನಗಳಿಗೆ ಬಹಳ ಕಿರುಕುಳ ಕೊಡುತ್ತಿದ್ದಾರೆ 
ಎಂಬ ವಿಷಯವನ್ನು ಚರ್ಚೆ ಮಾಡುವುದು ಈ ಖೋತಾ ನಿರ್ಣಯದ ಉದ್ದೇಶ. ಅವರು 
ಹೇಳಿದ್ದರಲ್ಲಿ, ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಲಂಚ ತೆಗೆದುಕೊಳ್ಳುತ್ತಿದ್ದಾರೆ. ಕಂಟ್ರಾಕ್ಷರುಗಳು 
ನಿರಾತಂಕವಾಗಿದ್ದಾರೆ. ಇಲಾಖಾ ಅಧಿಕಾರಿಗಳು ಕಂಟ್ರಾಕ್ಟರುಗಳಿಗೆ ಸಪೋರ್ಟ್‌ ಆಗಿ ಕೆಲಸ 
ಮಾಡುತ್ತಿದ್ದಾರೆ ಎಂದು ಗೊತ್ತಾಗುತ್ತದೆ. ಈ ರೀತಿಯಾಗಿ ಜನಗಳಿಗೆ ಕಿರುಕುಳ 
ಕೊಡುತ್ತಿರಬಹುದೆಂಬುದನ್ನು ಒಪ್ಪುತ್ತೇನೆ. 

ಆದರೆ ಡಿಪಾರ್ಟ್‌ಮೆಂಟಿನ ದೃಷ್ಟಿಯಿಂದ ನಾನು ಹೇಳುವುದೇನೆಂದರೆ, ಕಂಟ್ರಾಕ್ಸ್‌ 
ಮಾಡತಕ್ಕವರು ಲೈಸನ್ಸ್‌ಡ್‌ ಕಂಟ್ರಾಕ್ಟರುಗಳು ಹೌದೇ ಅಲ್ಲವೇ ಎಂಬುದನ್ನು ನೀವು 
ನೋಡಿಕೊಳ್ಳಬೇಕು. ಏಕೆಂದರೆ ಲೈೆಸನ್ಸ್‌ಡ್‌ ಕಂಟ್ರಾಕ್ರರುಗಳ ಮೇಲಾದರೆ ಸರ್ಕಾರದವರ ಅಧಿಕಾರ 
ಇದೆ. ಅವರು ಯಾವ ರೀತಿಯಲ್ಲಾದರೂ ಕಿರುಕುಳ ಕೊಟ್ಟರೆ ಅವರ ಲೈಸನ್ಸನ್ನು ವಜಾಮಾಡುವ 
ಅಧಿಕಾರ ಸರ್ಕಾರದವರಿಗಿದೆ. ಎರಡನೆಯದಾಗಿ, ಈ ಕೆಂಟ್ರಾಕ್ಟರುಗಳೆಲ್ಲರೂ ಆಫೀಸರುಗಳನ್ನು 
ಒಳಗೆ ಹಾಕಿಕೊಂಡು ಸಂಪಾದನೆ ಮಾಡುತ್ತಿದ್ದಾರೆಂದು ಹೇಳಿದರು. ಇಂತಹ ವಿಷಯಗಳಲ್ಲಿ 
ನಿರ್ದಿಷ್ಟವಾದ ಯಾವುದಾದರೂ ನಿದರ್ಶನಗಳನ್ನು ನಮ್ಮ ಗಮನಕ್ಕೆ ತಂದಿದ್ದರೆ ಚೆನ್ನಾಗಿತ್ತು. 
ಹಾಗಿಲ್ಲದೆ ಸರ್ದೇಸಾಮಾನ್ಯವಾಗಿ ಸುಮನೆ ಎಲ್ಲರೂ ಹೀಗೆ ಮಾಡುತಿದ್ದಾರೆಂದರೆ ಯಾರಿಗೂ 
ಪ್ರಯೋಜನವಿಲ್ಲ. 


ಶ್ರೀ ಜಿ. ಹಾಪಣ್ಣನವರು :- ಬೇಕಾದರೆ ನಾನು ಹೆಸರುಗಳನ್ನು ಕೊಟ್ಟು ತಿಳಿಸಬಲ್ಲೆ. 


ಪ್ರತಿಭಾವಂತ ಸಂಸದೀಯ ಹಷಟು 139 


ಶ್ರೀ ಕೆ.ವಿ. ಶಂಕರೇಗೌಡ (ಮಂಡ್ಸ :- ನಾವು ಹಾಗೆ ಸಿ.ಐ.ಡಿ. ಗಳಾಗುವುದು 
ಸಾಧ್ಯವಿಲ್ಲ . ಇಂತಹವರು ಲಂಚ ತೆಗೆದುಕೊಳ್ಳುತ್ತಾರೆ. ಇಂತಹವರು ತೆಗೆದುಕೊಳ್ಳುವುದಿಲ್ಲವೆಂದು 
ನಾನು ಹೇಳುವದಕ್ನಾಗುವದಿಲ್ಲ. ಸರ್ಕಾರದವರು ಸಿಬ್ಬಂದಿಯನ್ನು ನೇಮಕ ಮಾಡಿ ಅಂತಹವರನ್ನು 
ಕಂಡುಹಿಡಿಯಬೇಕಾದದ್ದು ಅವರ ಕರ್ತವ್ಯ ಅಲ್ಲದೆ ಇದರಿಂದ ತೆಗೆದುಕೊಂಡವರ ದ್ವೇಷಕ್ಕೂ 
ನಾವು ಗುರಿಯಾಗಬೇಕಾಗುತ್ತದೆ. 

ಶ್ರೀ ಟ. ಸಿದ್ಧಲಿಂಗಯ್ಯ :- ಮೂರನೆಯದಾಗಿ ಕಂಟ್ರಾಕ್ಷರನ್ನು ನೇಮಕ 
ಮಾಡಿಕೊಳ್ಳುವುದರಲ್ಲೂ ಒಬ್ಬರ ಹತ್ತಿರಕ್ಕೆ ಹೋಗಬೇಡಿ. ನಾಲ್ಕು ಜನರಿಂದ ಟೆಂಡರು ಕರೆದು 
ಯಾರ ದರಗಳು ಸರಿಯಾಗಿ ಕಾಣುತ್ತವೆಯೋ ಅವರಿಗೆ ಕೊಡಿ. ಅವರು ಹೀಗೆ ಒಪ್ಪಿಕೊಂಡು 
ಆಮೇಲೆ ಅದರಂತೆ ಕೆಲಸ ಮಾಡದೇ ಹೋದರೆ ಕಂಪ್ಲೆಂಟ್‌ ಕೊಡಿ. ಅದನ್ನು ನಾವು 
ವಿಚಾರಿಸುತ್ತೇವೆ. ಹೀಗೆ ನಾನು ಹೇಳಿದಂತೆ ಮೂರು ರೀತಿಯಲ್ಲಿ ನಡೆದರೆ ಹೆರಾಜಂಟನ್ನು 
ತಪ್ಪಿಸಬಹುದು. 


ಇನ್ನು ಲಂಚವನ್ನು ನಿರೋಧಗೊಳಿಸುವ ವಿಚಾರದಲ್ಲಿ ಸರ್ಕಾರದವರು ಏನೇನು 
ವಿರ್ಪಾಡುಗಳನ್ನು ನಡೆಸಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಲಂಚವನ್ನು ಕಂಡುಹಿಡಿಯುವುದಕ್ಕೆ 
ಯಾರೂ ಗೂಢಚಾರರಾಗಿ ವರ್ತಿಸಬೇಕೆಂದು ನಾನು ಹೇಳುವುದಿಲ್ಲ. ಅದನ್ನು ಹುಡುಕುವುದಕ್ಕೆ 
ಯಾರನ್ನೂ €1D ಗಳಾಗಿ ಕಳುಹಿಸಬೇಕಾಗಿಲ್ಲ. ಯಾರಿಗೆ ಕಿರುಕುಳವಾಗುತ್ತದೆಯೋ ಅವರೊಂದು 
ಅರ್ಜಿ ಬರೆದರೆ ಸಾಕು. ನಾವು ಮುಂದಿನ ಕೆಲಸವನ್ನು ನಡೆಸುತ್ತೇವೆ. ಆದರೆ ಈಗಿರುವ ತೊಂದರೆ 
ಏನೆಂದರೆ, ಅನೇಕರು ಏನೇ ಕಿರುಕುಳೆವಿತ್ತರೂ ಅದನ್ನು ಸಹಿಸಿಕೊಂಡೇ ಸುಮವಿರುತ್ತಾರೆ. 
ಅದೇ ತಪ್ಪು. ಅನೇಕರು ತಾವು ಲಂಚ ಕೊಟ್ಟಿರುತ್ತಾರೆ. ಆದರೆ ಲಂಚ ಕೊಟ್ಟಿದ್ದನ್ನು ಬಂದುಹೇಳಿ 
ಎವಿಡೆನ್ಸ್‌ ಕೊಡಿ ಎಂದು ಎಷ್ಟು ಹೇಳಿದರೂ ಕೊಡುವುದಿಲ್ಲ. ಇದು ಸರ್ಕಾರದವರಿಗಿರುವ 
ಮುಖ್ಯ ಕಷ್ಟ. 

ಈ ರೀತಿಯಾಗಿ ಲಂಚೆ, ಕಿರುಕುಳಗಳನ್ನು ತಪ್ಪಿಸುವುದಕ್ಕೆ ಮೂರು ವಿಧಾನಗಳನ್ನು 
ಹೇಳಿದ್ದೇನೆ. ಆದ್ದರಿಂದ ತಾವು ಯಾವುದಾದರೂ ಸ್ಪೆಸಿಫಿಕ್‌ ಇನ್ದಿಡೆಂಟ್‌ ಕೊಟ್ಟು ಸ್ವಲ್ಪ 
ಹೆರಾಜ್‌ಮೆಂಟ್‌ ಆಗುವುದಾಗಲಿ, ತಡ ಮಾಡುವುದಾಗಲಿ ತೋರಿ ಬಂದರೆ ಅದನ್ನು ತಿಳಿಸಿದರೆ 
ತಕ್ಕ ವಿಚಾರಣೆ ಮಾಡುತ್ತೇವೆಂದು ನಾನು ಭರವಸೆ ಕೊಡುತ್ತೇನೆ. ಇದರ ಮೇಲೆ ಮಾನ್ಯ 
ಸದಸ್ಯರು ತಮ್ಮ ಖೋತಾ ನಿರ್ಣಯವನ್ನು ವಾಪಸ್ಸು ತೆಗೆದುಕೊಳ್ಳಬೇಕೆಂದು ಹೇಳುತ್ತೇನೆ. 

ಶ್ರೀ ಜಿ. ಪಾಪಣ್ಣನವರು :- ನಾಮು ಕತ್ತರಿ ನಿರ್ಣಯವನ್ನು ವಾಪಸ್ಸು ತೆಗೆದುಕೊಳ್ಳಲು 
ಸಭೆಯ ಅನುಮತಿ ಬೇಡುತ್ತೇನೆ. 


(ಅನುಮತಿ ನೀಡಲಾಯಿತು) 

ಹೊರ ರಾಜ್ಯಗಳಿಗೆ ವಮ್ಮತ್‌ ನೀಡುತಿರುವ ಬಗ್ಗೆ 

ಹಲವು ಸ್ತಳೀಯ ಪ್ರದೇಶಗಳಲ್ಲಿ ವಿದ್ಯುದೀಕರಣ ಲಭ್ಯವಾಗದೇ ಇದ್ದಾಗಲೂ ಸರ್ಕಾರ 
ಅಂದು ರಾಜ್ಯದ ಹೊರಗಿನ ಪ್ರದೇಶಗಳಿಗೆ ವಿದ್ಯುಚ್ಛಕ್ತಿ ಸರಬರಾಜು ಕೈಗೊಂಡಿದ್ದ ನೀತಿಯ 


140 ಆ.ಸಿದ್ದಲಿಂಗಯ್ಯ 


ಬಗ್ಗೆ ವಿರೋಧಪಕ್ಷಗಳು ಆತಂಕ ವ್ಯಕ್ತಪಡಿಸಿ ಸರ್ಕಾರವನ್ನು ಒಂದು ನಿರ್ಣಯದ ಮೇಲಿನ 
ಚರ್ಚೆಗೆ ಎಳೆದವು. ಕೈಗಾರಿಕಾ ಸಚಿವರಾಗಿ ಸಿದ್ದಲಿಂಗಯ್ಯನವರು ಸಂಗತಿಗಳ ಆಧಾರದ ಮೇಲೆ 
ವಿರೋಧ ಪಕ್ಷಗಳು ಸರ್ಕಾರದ ನಿಲುವನ್ನು ಒಪ್ಪುವಂತೆ ಮಾಡಿದ ಚರ್ಚೆಯ ಬಾಗ ಇಲ್ಲಿದೆ: 

“ಶ್ರೀ ಎ.ವಿ. ನರಸಿಂಹರೆಡ್ಡಿಯವರು (ಟಿಂಗಳೂರು ದಕ್ಷಿಣ) :- ಸ್ವಾಮಿ, ನನ್ನ 
ನಿರ್ಣಯ ಈ ರೀತಿ ಇದೆ. ಅದನ್ನು ಮಂಡಿಸುತ್ತೇನೆ - 


“ಗ್ರಾಮಾಂತರ ಪ್ರದೇಶಗಳಿಗೆ ವಿದ್ಯುಚ್ಛಕ್ತಿಯ ದೀಪವನ್ನೊದಗಿಸುವುದು, ನೀರಾವರಿ 
ಪಂಪುಗಳಿಗೆ ಬೇಕಾದ ಎದ್ಯುಚ್ಛಕ್ತಿಯನ್ನು ಮತ್ತು ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳಿಗೆ ಬೇಕಾದ 
ವಿದ್ಯುಚ್ಛಿಕ್ರಿಯನ್ನೂ ಒದಗಿಸುವುದು. ಇವುಗಳಿಗೆ ಸಂಬಂಧಪಟ್ಟ ಅವಶ್ಯಕತೆಗಳು ಪೂರ್ತಿಯಾಗಿ 
ನೆರವೇರುವವರೆಗೂ, ಸಂಸ್ಥಾನದಲ್ಲಿ ಉತ್ಪತ್ತಿಯಾಗತಕ್ಕ ವಿದ್ಯುಚ್ಛಕ್ತಿಯನ್ನು ಸಂಸ್ಥಾನದ ಬಳಕೆಗೆ 
ಮಾತ್ರವೇ ಉಪಯೋಗಿಸಬೇಕೆಂದು ಈ ಸಚೆಯವರು ಅಭಿಪ್ರಾಯ ಪಡುತ್ತಾರೆ.” 

ಫ್ರೀ ಎ.ವಿ. ನರಸಿಂಹರೆಡ್ಡಿಯವರು :- ನಾನು ಇದನ್ನು ಮಂಡಿಸುವಾಗ ಇದರ 
ಉದ್ದೇಶವೇನೆಂಬುದನ್ನು ಪಾರ್ವಭಾವಿಯಾಗಿ ಈ ಸಭೆಯವರ ಅವಗಾಹನೆಗೆ ತರುವುದು 
ನನ್ನ ಕರ್ತವ್ಯವೆಂದು ತಿಳಿದುಕೊಂಡಿದ್ದೇನೆ. ಈ ವಿಷಯ ಬಹಳ ತೀವ್ರತರವಾದುದು ಮತ್ತು 
ಅಗತ್ಮವಾದುದು ಎಂದು ಕಂಡುಬಂದರೆ ಸರ್ಕಾರದವರು ಪರಿಶೀಲನೆ ಮಾಡಬೇಕಾದದ್ದು ಅವಶ್ಯಕ 
ಎಂಬುದು ನನ್ನೆ ಖಚಿತ ಅಭಿಪ್ರಾಯ. ಇತರ ಪಾಶ್ನಾತ್ಯ ದೇಶಗಳಲ್ಲಿ ವಿದ್ಯುಚ್ಛಿಕ್ತಿ ಸಹಾಯದಿಂದ 
ಈ ದಿವಸ ಬಹಳವಾಗಿ ಕೈಗಾರಿಕೆಯಲ್ಲೂ ಮತ್ತು ವೃ್ಯವಸಾಯದಲ್ಲೂ ಮುಂದುವರೆಯುತ್ತಿದ್ದಾರೆಂದು 
ನಾವು ತಿಳಿದುಕೊಂಡಿದ್ದೇವೆ. ದಕ್ಷಿಣ ಭಾರತದಲ್ಲೆಲ್ಲಾ ಮೈಸೂರು ಸಂಸ್ಥಾನದಲ್ಲಿ ಹೆಚ್ಚಿನ 
ಪ್ರಮಾಣದಲ್ಲಿ ವಿದ್ಯುಚ್ಛಕ್ತಿಯನ್ನು ಉತ್ಪತ್ತಿ ಮಾಡುತಿದ್ದೇವೆ. ಈ ವಿದ್ಯುಚ್ಛಕ್ತಿ ಉಪಯೋಗ ಈ 
ಸಂಸ್ಥಾನದ ಪ್ರಜೆಗಳಿಗೆ ಮೊಟ್ಟಮೊದಲನೆಯದಾಗಿ ಹೆಚ್ಚಿನ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ 
ಸಿಕ್ಕುವಹಾಗೆ ವಿನಿಯೋಗ ಮಾಡುವುದಕ್ಕೆ ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಅವೇಕಸಾರಿ ನನಗೆ 
ಬಾಧಿಸುತ್ತಿದೆ. ಆದ್ದರಿಂದ ಸರ್ಕಾರಕ್ಕೆ ಈ ವಿಷಯದಲ್ಲಿ ಬೇರೆ ಯಾವ ಅನಾನುಕೂಲಗಳು 
ಅಥವಾ ಅಡಚಣೆಗಳೂ ಇಲ್ಲದಿದ್ದರೆ ಈ ನಿರ್ಣಯವನ್ನು ಒಪ್ಪಿಕೊಳ್ಳಬೇಕೆಂದು 
ಬಿನ್ನವಿಸಿಕೊಳ್ಳುತ್ತೇನೆ. ಈ ನಿರ್ಣಯದ ಸಾರಾಂಶವಾದರೂ ಕೂಡ ಗ್ರಾಮಾಂತರ ಮತ್ತು 
ಪಟ್ಟಣಗಳಿಗೆ ಎಷ್ಟು ವಿದ್ಯುಚ್ಛಕ್ತಿ ಅವಶ್ಯಕ ಎಂಬುದೆನ್ನು ತಿಳಿಸುವುದೇ ಆಗಿದೆ. ದೇಶ 
ಮುಂದುವರೆಯುವುದಕ್ಕೆ ಜನ ಮುಂದುವರೆಯುವೆದರ್ಯಿ ಕೈಗಾರಿಕೆ ವ್ಯವಸಾಯ 
ಮುಂತಾದವುಗಳಿಗೆಲ್ಲ ವಿದ್ಭುಚ್ಛಕ್ಷಿ ಸಹಾಯ ಬೇಕಾಗಿದೆ. ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೂ ಇದರ 
ಸೌಲಭ್ವಗಳು ಸಿಕ್ಕಲಿ ಎಂಬ ದೃಷ್ಟಿಯಿಂದ ಈ ನಿರ್ಣಯವನ್ನು ತಂದವನಾಗಿದ್ದೇನೆ. ಈ ನಿರ್ಣಯದ 
ಉದ್ದೇಶವನ್ನು ತಿಳಿಸುವಾಗ ಸರ್ಕಾರದಿಂದ ಕೆಲವು ಭರವಸೆಗಳನ್ನು ನಿರೀಕ್ಷಿಸುತ್ತಿದ್ದೇನೆ. ಮಾನ್ಯ 
ಮಂತ್ರಿಗಳು ಇದಕ್ಕೆ ಉತ್ತರ ರೂಪವಾಗಿ ಅವರ ಅಭಿಪ್ರಾಯವನ್ನು ತಿಳಿಸುವರೆಂದು ನಂಬಿದ್ದೇನೆ. 
ಕೆಲವು ಸಂದರ್ಭಗಳಲ್ಲಿ ಹೊರ ಪ್ರಾಂತಗಳೊಡನೆ ಕೆಲವು ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆಂದು 
ಈಗಾಗಲೇ ನನ್ನ ಮಿತ್ರರು ಕೆಲವರು ಹೇಳುತ್ತಿದ್ದರು. ಅವರಿಗೆ ವಿದ್ಯುಚ್ಛಕ್ತಿ ಸರಬರಾಯಿ ಮಾಡುವ 

ಚಾರದಲ್ಲಿ ಒಂದು ಮಾತು. ವಿದ್ಯುಚ್ಛಕ್ತಿ ಯೋಜನೆ ಪ್ರಾರಂಭಿಸುವಾಗಲೇ ಸರ್ಕಾರದವರು 


ಪ್ರತಿಭಾವಂತ ಸೆಂಸದೀಯ ಹಟು 141 


ಆ ರೀತಿ ಒಂದು ಒಪ್ಪಂದಕ್ಕೆ ಬರುವುದು ಸ್ವಾಭಾವಿಕವಾಗಿರುವಾಗ ಆ ಒಂದು ಸನ್ನಿವೇಶದಲ್ಲಿ 
ಈ ನಿರ್ಣಯ ತರುವುದು ಸಾಧುವೇ ಎಂದು ಅನುಮಾನ ಬರಬಹುದು. ಆದರೆ ಇದರ 
ಉದ್ದೇಶ ಸ್ಪಷ್ಟವಾಗಿದೆ. ಆ ದೃಷ್ಟಿಯಿಂದ ಮಾನ್ಯ ಸರ್ಕಾರದವರು ಒಂದು ಯೋಜನೆ 
ಮಾಡುತ್ತಾರೆಂದು ನಂಬುತ್ತೇನೆ. ಅಲ್ಲದೆ ಯಾವ ವಿಧದಲ್ಲೇ ಆಗಲಿ ಒಂದು ಒಪ್ಪಂದ 
ಮಾಡಿಕೊಂಡಿದ್ದರೂ ಕೂಡ ಸಂಸ್ಥಾನದ ಬೇಡಿಕೆಯನ್ನು ಪೂರೈಷಿದ ಮೇಲೆಯೇ ಬೇರೆಯವರಿಗೆ 
ಒದೆಗಿಸಬೇಕಾದದ್ದು ಧರ್ಮ ಎಂಬುದನ್ನು ನಾನು ಮೊದಲನೆಯದಾಗಿ ಸರ್ಕಾರದಲ್ಲಿ 
ತಿಳಿಸಬೇಕಾಗಿದೆ. ಇಷ್ಟು ಹೇಳಿ ಸರ್ಕಾರದ ಉತ್ತರವನ್ನು ನಿರೀಕ್ಷಿಸುತ್ತಾ ಈ ನಿರ್ಣಯವನ್ನು ಈ 
ಸಭೆಯಲ್ಲಿ ಮಂಡಿಸುತ್ತೇನೆ. 
ಅಧ್ಯಕ್ಷರು :- ನಿರ್ಣಯ ಮಂಡಿಸಲಾಯಿತು. 


ಶ್ರೀ ಎಂ.ಸಿ. ಆಂಜನೇಯರೆದ್ಡಿಯವರು (ಚಿಂತಾಮಣಿ) :- ಸ್ಥಾಮಿ, ಈಗ ನಮ್ಮ 
ಮಿತ್ರರಾದ ಪ್ರೀ ನೆರಸಿಂಹಲೆಡ್ದಿಯವರು ತಂದಿರತಕ್ಕ ಗ್ರಾಮಾಂತರ ಪ್ರದೇಶಗಳಲ್ಲಿ 
ವಿದ್ಯುಚ್ಛಕ್ರಿಯನ್ನೊದಗಿಸಬೇಕೆಂಬ ನಿರ್ಣಯವನ್ನು ಸಮರ್ಥನೆ ಮಾಡುತ್ತಾ ಕೆಲವಂಶಗಳನ್ನು 
ತಮ್ಮೆದುರಿನಲ್ಲಿಡಬೇಕೆಂದು ಆಶಿಸುತ್ತೇನೆ. ನೀರಾವರಿ ಪಂಪುಗಳಿಗೆ 
ವಿದ್ಯುಚ್ಛಿಕ್ತಿಯನ್ನೊದಗಿಸುವುದೆನ್ನೂ ನಮ್ಮದೇಶಕ್ಕೆ ಅದರಿಂದ ಎಷ್ಟು ಅಮುಕೂಲವಾಗುತ್ತದೆಂಬುದನ್ನು 
ಇದುವರೆಗೆ ಅನೇಕ ಮಿತ್ರರು ಹೇಳಿರುತ್ತಾರೆ. ಆದರೂ ನಾನು ಕೂಡ ಈ ವಿಷಯವನ್ನು ಸ್ವಲ್ಪ 
ಒತ್ತಿ ಹೇಳಬೇಕೆಂದು ಇಚ್ಛಸುತ್ತೇನೆ. ಚಿಂತಾಮಣಿ ತಾಲ್ಲೂಕಿನ ಎರಡು ಹೋಲಳಿಗಳಲ್ಲಿ (ಆಂದರೆ 
ಮಂಗನಹಳ್ಳಿ ಮತ್ತು ಚಿಲಕಲನೇರ್ಪ) ಸುಮಾರು ಒಂದು ಸಾವಿರ ಭಾವಿಗಳಿವೆ. ಈ ಬಾವಿಗಳಲ್ಲಿ 
ನೀರು 50-60 ಅಡಿಗಳ ಕೆಳಗೆ ಇದೆ. ಆ ಭಾವಿಗಳಲ್ಲಿ ಕಪಿಲೆಯಿಂದ ನೀರು ತೆಗೆದು ಬೆಳೆ 
ಬೆಳೆಯುವುದು ಎಷ್ಟು ಕಷ್ಟವೆಂಬುದನ್ನು ಸರ್ಕಾರದವರು ಯೋಜನೆ ಮಾಡಬೇಕು. ಒಂದು 
ಬೆಳೆ ತೆಗೆಯಲು ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಎತ್ತುಗಳನ್ನು ಕೊಳ್ಳಬೇಕಾಗುತ್ತದೆ. 
ಈ ರೀತಿಯಾಗಿ ಅನೇಕ ರೈತರಿಗೆ ಬಹಳವಾಗಿ ತೊಂದರೆಗಳಿವೆ. ಇಷ್ಟೆ ಅಲ್ಲದೆ ಈಗ 
ಕ್ಲಾಮಕ್ಕೀಡಾಗಿರುವ ಪ್ರದೇಶಗಳು ಬೇರೆ ಇರುವುದು ಎಲ್ಲರಿಗೂ ಗೊತ್ತೇ ಇದ. ನಮ್ಮಚೆಂತಾಮಣಿ 
ತಾಲ್ದೂಕಿನಲ್ಲಿ ಎಲ್ಲ ಭಾವಿಗಳಿಗೂ ಸಹಾಯ ನೀಡಿದ್ದರೆ ಕ್ಷಾಮದ ಹೊಡತಕ್ಕೆ ಜನರು 
ಸಿಕ್ಕುತ್ತಿರಲಿಲ್ಲವೆಂದು ಖಂಡಿತವಾಗಿ ಹೇಳಬಲ್ಲೆ, ಏಕೆಂದರೆ ಚಿಂತಾಮಣಿ ತಾಲ್ಲೂಕಿನಲ್ಲಿ ಸಾವಿರಾರು 
ಎಏಕೆರೆಗಳಲ್ಲಿ ಕಪಿಲೆಯ ಮುಖಾಂತರ ಬೆಳೆಯಾಗುತ್ತಿದೆ. ಆದಕಾರಣ ಇದು ಬಹಳ ಮುಖ್ಯವಾಗಿ 
ಆಗಬೇಕಾದ ಕೆಲಸವೆಂಬುದನ್ನು ಸರ್ಕಾರದವರು ಗಮನಿಸಿ ಈ ಕೆಲಸವನ್ನು ಅತಿ ಜಾಗ್ರತೆಯಾಗಿ 
ಮಾಡಿಸಿಕೊಡಬೇಕೆಂದು ವಿನಯದಿಂದ ಪ್ರಾರ್ಥನೆ ಮಾಡಿಕೊಳ್ಳುತೇನೆ. ಈ ವಿಚಾರದಲ್ಲಿ ಅನೇಕ 
ಎಸ್ಪಿಮೇಟುಗಳು ಬಂದರೂ ಕೂಡ ವಿದ್ಯುಚ್ಛಕ್ತಿ ಸಾಮಾನು ಸಿಕ್ಕುಪುದಿಲ್ಲ ಎಂದು ಸಾಧಾರಣವಾಗಿ 
ಮಂತ್ರಿಗಳಿಂದ ಜವಾಬು ಬರುತ್ತದೆ. ಈ ವಿಷಯದಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮ 
ಕೈಗೊಂಡು ಏಜೆನ್ಸಿ ಮುಖಾಂತರವೋ ಅಥವಾ ಪಾಶ್ನಾತ್ಯ ದೇಶಗಳಿಗೆ ಒಬ್ಬ ಅಧಿಕಾರಿಯನ್ನು 
ಕಳುಹಿಸಿಕೊಟ್ಟೋ ಹೆಚ್ಚಾಗಿ ಸಾಮಾನುಗಳನ್ನು ತರುವುದಕ್ಕೆ ಏರ್ಪಾಡು ಮಾಡಿ ನಮ್ಮದೇಶವನ್ನು 
ಉದ್ದಾರಮಾಡುವ ಯೋಜನೆಯನ್ನು ಬಹಳ ಜಾಗರೂಕತೆಯಿಂದ ಮಾಡಬೇಕೆಂದು ಪ್ರಾರ್ಥನೆ 
ಮಾಡುತ್ತೇನೆ. ಅಲ್ಲದೆ ಈ ವರ್ಷದ ಬಡ್ಜೆಟ್ಟಿನಲ್ಲಿ ವಿದ್ಯುಚ್ಛಕ್ತಿಗಾಗಿ ಹೆಚ್ಚು ಹಣ ಒದೆಗಿಸಿಲ್ಲವೆಂದು 


142 ಟ.ಸಿದ್ದಲಿಂಗಯ್ಸ 


ಕಂಡುಬಂದಿದೆ. ಆದರೆ ಬೇರೆ ಯಾವುದಾದರೂ ಬಾಬುಗಳಿಗೆ ಕಡಿಮೆಮಾಡಿ ಹೊಟ್ಟೆಗೆ ಹಿಟ್ಟು 
ಹಾಕುವ ಈ ಯೋಜನೆ ಬಹಳ ಮುಖ್ಯವೆಂಬುದನ್ನು ಗಮನಿಸಿ ಈ ವಿಷಯಕ್ಕೆ ಹೆಚ್ಚಾದ 
ಮುತುವರ್ಜಿ ವಹಿಸಬೇಕಾದದ್ದು ಅವಶ್ಯಕ. ಆದ್ದರಿಂದ ಮಾನ್ಯ ಮಂತ್ರಿಗಳು ಇದನ್ನು ಗಮನಿಸಿ 
ಬಹಳ ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡುತ್ತೇನೆ. 
ಅಧ್ಯಕ್ಷರು :- ಒಂದು ವಿಷಯವನ್ನು ಮಾನ್ಯ ಸದಸ್ಯರ ಗಮನಕ್ಕೆ ತರಬೇಕೆಂದು 
ಇಚ್ಛಿಸುತ್ತೇನೆ. ವಿದ್ಯುಚ್ಛಕ್ತಿ ದೀಪಗಳ ಅವಶ್ಯಕತೆಯನ್ನು ಕುರಿತು ಶ್ರೀಮಾನ್‌ ಶಿವನಂಜೇಗೌಡರು 
ನಿರ್ಣಯ ತಂದಿದ್ದಾರೆ. ನೀರಾವರಿ ಪಂಪುಗಳಿಗೆ ಬೇಕಾದ ವಿದ್ಯುಚ್ಛಿಕ್ತಿ ಅವಶ್ಯಕತೆಯನ್ನು ಕುರಿತು 
ಹನ್ನೊಂದನೇ ನಿರ್ಣಯ ಶ್ರೀಮಾನ್‌ ಧೀಮಂತ ನಾಯಕರು ತಂದಿದ್ದಾರೆ. ಇವೆರಡರ ಮೇಲೆಯೂ 
ಚರ್ಚೆಯಾಗಿದೆ. ಆದ್ದರಿಂದ ಆ ಎರಡು ನಿರ್ಣಯಗಳಲ್ಲಿ ನಮೂದಾಗಿರದೆ ಈ ನಿರ್ಣಯದಲ್ಲಿ 
ಮುಖ್ಯವಾಗಿ ಅಡಕವಾಗಿರುವ ಬೇರೆ ಅಂಶವನ್ನು ಮಾತ್ರ ಕುರಿತು ಮಾತನಾಡುವುದು ಸೂಕ್ತ. 
ಶ್ರೀ ಕೆ. ಪ್ರಭಾಕರ್‌ರವರು ಟೆಲಮಂಗಲ ಅನುಸೂಚಿತ ಜಾತಿಗಳು) :- ಮಾನ್ಯ 
ಅಧ್ಯಕ್ಷರೆ, ಈ ನಿರ್ಣಯದಲ್ಲಿರತಕ್ಕೆ ಮೂಲ ತತ್ವಕ್ಕೆ ಒಂದು ಮೆಚ್ಚುಗೆಯನ್ನು ತೋರಿಸುತ್ತಾ, ಈ 
ನಿರ್ಣಯವನ್ನು ಅನುಮೋದಿಸುತ್ತಾ ಕೆಲವ ಮಾತುಗಳನ್ನು ಹೇಳಬೇಕಾಗುತ್ತದೆ. ನಮ್ಮ ಸಂಸ್ಥಾನದಲ್ಲಿ 
ಮೂಲಭೂತೆವಾಗಿ ಉತ್ಪನ್ನವಾಗತಕ್ಕ ವಿದ್ಯುಚ್ಛಕ್ತಿ ನಮ್ಮ ದೇಶಕ್ಕೆ ಸಾಕಾಗುವಷ್ಟು ಆಗಿ 
ಹೆಚ್ಚಾಗಿರುವಂಥದನ್ನು ಆಜುಬಾಜು ಸರ್ಕಾರಗಳೆಲ್ಲ ಮಾಡಿಕೊಂಡಿರತಕ್ಕ ಒಪ್ಪಂದದ "ಮೀಲೆ 
ಅವರುಗಳಿಗೆ ಕೊಡುತ್ತಾ ಇದ್ದಾರೆ. ಅದು ಎಷ್ಟು ಬಿ ಎಂಬುದು ಇದಕ್ಕೆ ಅಪ್ವಯವಾಗುವುದಿಲ್ಲ. ಈ 
ವಿದ್ಯಚ್ಛಕ್ತಿಯನ್ನು ದೇಶದಲ್ಲಿ ಬಳಸುವಾಗ ಟ್ರಾನ್ಸ್‌ಫಾರ್ಮರ್‌ ಇಲ್ಲಾ ಅಂತಲೋ, ಮತೊಂದು 
ಕಾರಣದಿಂ ದಲೋ ಅದನ್ನು ಮುಂದುವರೆಸುವುದಕ್ಕೆ ಬದಲಾಗಿ ಹಿಂತೆಗೆಯುವುದಾಗಲೀ, ಹ 
ಯಾವ ವಿಧದಲ್ಲಾದರೂ ಅಡ್ಡಿ ತರುವುದಾಗಲೀ ಒಪ್ಪಶಕ್ಕ ಮಾತಲ್ಲ. ವಿದ್ಯುಚ್ಛಕ್ತಿ ಇಲಾಖೆ 
ಒಂದು ಲಾಭ ತರುವ ಇಲಾಖೆ. ಇದು ಸರ್ವರೂ ಒಪ್ಪತಕ್ಕ ಮಾತು. ವಿದ್ಧುಚ್ಛಕ್ತಿ ಉತ್ಪಾದನೆಯೇ 
ಕೈಗಾರಿಕೆಗಳನ್ನು ಬೆಳೆಸುವ ಒಂದು ಮಾರ್ಗ. ಆದ್ದರಿಂದ ಯಾವ ವಿಧವಾದ ಅಡಜೆಣೆ, ಆತಂಕ 
ತರುವುದು ಒಳ್ಳೆಯದಲ್ಲ ಎಂದು ತೀವ್ರವಾಗಿ ಹೇಳಬೇಕಾಗಿ ಬರುತ್ತದೆ. ಈ ಸಂದರ್ಭದಲ್ಲಿ 
ಹೊರಗೆ ವಿದ್ಯುಚ್ಛಕ್ತಿ ಕೊಡುವ ಉದ್ದೇಶ, ಅವರೊಂದಿಗೆ ಮಾಡಿಕೊಂಡಿರುವ ಒಪ್ಪಂದ, ಆದನ್ನು 
ಹೆಚ್ಚು ಕಡಿಮೆ ಮಾಡಬಹುದೆೇ ಎಂಬ ವಿಚಾರಗಳಿಗೆ ಉತ್ತರ ಕೊಡುವುದು ಅಸಂಭವ. ಒಪ್ಪಂದ 
ಆಗಿದೆ. ಅದನ್ನು ಕಲಕುವಹಾಗಿಲ್ಲ. ವಿದ್ಧುಚ್ಛಿಕ್ತಿ ಎಂಬುದೆನ್ನು ಮೂರು ಭಾಗವಾಗಿ ಮೂರು 
ದೃಷ್ಟಿಯಿಂದ ನೋಡುತ್ತಾ ಇದ್ದೇವೆ. ದೀಪ, ನೀರಾವರಿ ಈ ವಿಚಾರಗಳಲ್ಲಿ ಚರ್ಚೆಯಾಗಿದೆ 
ಎಂಬುದಾಗಿ ಒಂದು ಸಲಹೆ ಅಧ್ಯಕ್ಷರಿಂದ ಬಂದಿರುವುದರಿಂದ ಉಳಿದ ವಿಚಾರವನ್ನು ಮಾತ್ರ 
ಹೇಳಬೇಕಾಗಿದೆ. ನಮ್ಮದೇ ಶದಲ್ಲಿರತಕ್ಕ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ವಿದ್ಯುಚ್ಛಕ್ತಿ ಅಭಾವದಿಂದ 
ನಿಲ್ಲಿಸಿದೇವೆ ಎಂದು ಕೆಲವು ಮಿಲ್ಲುಗಳವರು ಅರ್ದ ದಿನ ಕೆಲಸ ಮಾಡುತ್ತಾರೆ. ವಿದ್ಯುಚ್ಛಕ್ತಿ 
ಿತ್ತನ್ನ ಕಡಿಮೆಯಾಗಿರುವುದರಿಂದ ಅದನ್ನು ರೆಗ್ಯಲೇಟ್‌ ಮಾಡಬೇಕೆಂದು ಈ ರೀತಿ ಕಡಿಮೆ 
ಗಾ ಕೈಗಾರಿಕೆಗೆ ಧಕ್ಕೆ ಬರುತದೆ. ಕೂಲಿಗಾರರಿಗೆ ಕೂಲಿ ಕಡಿಮೆಯಾಗುತ್ತದೆ. 
ತ್ಕಾದಿ ಭಷಗಳ ಉಂಟಾಗುತ್ತವೆ. ಆಗ ವಿದ್ಯುಚಿಕ್ತಿ ಹೆಚ್ಚಾಗಿ ಉತ್ಪನ್ನ ಮಾಡಬೇಕಾದ ಪ್ರಮೇಯ 
ಬರುತ್ತದೆ. ಇದು ನಿರ್ವಿವಾದವಾದದು ಎಂದು ಸರ್ಕಾರದವರು ಒಪ್ಪಿಕೊಳ್ಳುತ್ತಾರೆ. ಒಂದುವೇಳೆ 


A 


ಪ್ರತಿಬಾಪಂತ ಸಂಸದೀಯ ಪಟು 143 


ಅಮೇರಿಕಾದಂತಹ ದೂರ ದೇಶದಿಂದ ತರಿಸತಕ್ಕ ಕೆಲವು ಯಂತ್ರಗಳ ಅಭಾವದಿಂದ ಹೆಚ್ಚು 
ವಿದ್ಯುಚ್ಛಕ್ತಿಯನ್ನು ಒದಗಿಸುವುದಕ್ಕೆ ಒಂದೊಂದು ಸಲ ತೊಂದರೆಯಾಗುತ್ತದೆ ಎಂದರೆ ಒಂದು 
ಮಿತಿಯಲ್ಲಿ ನಮ್ಮ ಹತೋಟಿಗೆ ಮೊರಿದ ಸನ್ನಿವೇಶಗಳು, ಅದು ಸಹಜವಾಗಿ ಕಾಣುತ್ತದೆ. 
ಯಂತ್ರದ ಅಭಾವ ಎನ್ನುವುದು ಖೋತಾ ಬಡ್ಡೆಟ್ಟಿನ ದೃಷ್ಟಿಯಿಂದ ಒಪ್ಪಿಕೊಳ್ಳುವ ಮಾತಲ್ಲ. 
ಮೂಲಭೂತವಾಗಿ ವಿದ್ಧುಚ್ಛಕ್ತಿ ಉತ್ಪನ್ನ ಮಾಡುವುದನ್ನು ಕಡಿಮೆ ಮಾಡುವುದರಿಂದ ದುಶ್ಚರಿಣಾಮ 
ನಾನಾ ರೀತಿಯಲ್ಲಿ ಉಂಟಾಗುವುದರಿಂದ ಅದನ್ನು ಹೆಚ್ಚಾಗಿ ಉತ್ಪತ್ತಿ ಮಾಡಲೇಬೇಕು. ಆದ್ದಗಿಂದ 
ಸರ್ಕಾರದವರಿಗೆ ಸಲಹೆ ಮಾಡುವುದೇನೆಂದರೆ ಬಡ್ಜೆಟ್‌ ಡಿಫಿಸಿಟ್‌ ಆಗಿರುವುದನ್ನು ತೋರಿಸಿ 
ವಿದ್ಯುಚ್ಛಕ್ತಿ ಉತ್ಪತ್ತಿ ಮಾಡುವುದನ್ನು ಕಡಿಮೆ ಮಾಡಬಾರದು. ಆ ರೀತಿ ಮಾಡಿದ್ದೇ ಆದರೆ 
ಅದರ ದುಷ್ಟರಿಣಾಮ ಸಂಸ್ಥಾನದಲ್ಲೂ ಮತ್ತು ಹೊರಗಡೆಯೂ ನಾನಾ ರೀತಿಯಲ್ಲಿ 
ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ನೀರಾವರಿ ಮತ್ತು ದೀಪಗಳಿಗೆ ವಿದ್ಯುಚ್ಛಕ್ತಿ ವಿಚಾರ 
ಚರ್ಚೆಯಾಗಿದೆ ಎಂದು ಕೇಳಿದರೂ ಕೂಡ ಈ ಸಂದರ್ಭದಲ್ಲಿ ಅನಿವಾರ್ಯಮಾಗಿ ಸಂಬಂಧಪಟ್ಟ 
ಮತ್ತೊಂದು ಅಂಶವನ್ನು ಹೇಳಬೇಕಾಗಿದೆ. ನಮ್ಮ ದೇಶದಲ್ಲಿರುವ ಆಹಾರದ ಅಭಾವವನ್ನು 
ನೀಗುವಂತೆ ಭಾವಿಗಳನ್ನು ತೋಡಿಸಿಕೊಂಡು ಹೆಚ್ಚು ಬೆಳೆ ಬೆಳೆಯಲು ಸರ್ಕಾರದವರು ಹಣವನ್ನು 
ಸಾಲದ ರೂಪವಾಗಿ ಕೊಟ್ಟಿದ್ದಾರೆ. ಅಲ್ಲದೆ ವಿದ್ಯುಚ್ಛಕ್ತಿಯನ್ನು ಒದಗಿಸಿ ಪಂಪುಗಳನ್ನು ಹಾಕಿಕೊಂಡು 
ನೀರು ಹಾಯಿಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಸೌಕರ್ಯ ಒದಗಿಸಿಕೊಟ್ಟು 
ಆಹಾರದ ಅಭಾವವು ನೀಗಿ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ 
ಈ ಸಂಬಂಧವಾಗಿ ಸಾಲ ಪಡೆದವರು ಬಜೆ, ಬಾಳೆ, ಕಬ್ಬು ಮುಂತಾದವುಗಳನ್ನು ಬೆಳೆದು 
ಆಹಾರಧಾನ್ಯಗಳ ಅಭಾವವು ಅಳಿಯದಂತೆ ಮಾಡಿದ್ದಾರೆ. ಆದ್ದರಿಂದ ವಿದ್ಯುಚ್ಛಕ್ತಿಯನ್ನು 
ಕೊಡುವಾಗ ತೆಗೆದುಕೊಂಡವರು ಅದನ್ನು ಬೇರೆ ರೂಪದಲ್ಲಿ ಉಪಯೋಗಿಸದಂತೆ ಎಚ್ಚರಿಕೆಯಿಂದ 
ನೋಡಿಕೊಳ್ಳಬೇಕಾದ ಪ್ರಮೇಯ ಈಗ ಇದ. 


ಸಂಸ್ಥಾನದಲ್ಲಿ ವಿದ್ಯುಚ್ಛಕ್ತಿಗೆ ಡಿಮ್ಮಾಂಡ್‌ ಯಾವ ವಿಧದಲ್ಲೂ ಕಡಿಮೆಯಾಗುವುದಕ್ಕೆ 
ಕಾರಣವಿಲ್ಲ ಎಂಬುದು ಸರ್ಕಾರದವರಿಗೆ ಗೊತಿದ್ದರೂ ಕೂಡ ಅನಿವಾರ್ಯವಾದ ಸಂದರ್ಭಗಳಲ್ಲಿ 
ಒಂದು ನಿಗದಿಯಾದ ಪ್ರಮಾಣದಲ್ಲೇ ಉತ್ಪನ್ನ ಮಾಡಬೇಕಾಗಿ ಬರುತ್ತದೆ. ಈ ರೂಪದಲ್ಲಿರತಕ್ಕೆ 
ನಿರ್ಣಯವನ್ನು ಅನುಮೋದಿಸುತ್ತಾ ನಮ್ಮ ಮಿತ್ರರು ತಂದಿರತಕ್ಕ ಈ ಸಲಹೆಯನ್ನು 
ಒಪ್ಪಿಕೊಳ್ಳುವುದು ಸೂಕ್ತ. ಸಂಸ್ಥಾನದಿಂದ ಹೊರಗೆ ಕೊಡುವ ವಿದ್ಧುಚ್ಛಕ್ತಿಯನ್ನು ಕೊಂಚ ಕಡಿಮೆ 
ಮಾಡಿ ನಮ್ಮದೇಶಕ್ಕೆ ಕಡಿಮೆಯಾಗಿರುವುದನ್ನು ಮೇಕಪ್‌ ಮಾಡಿ ಎಂಬ ಒಂದು ವಾಣಿಯನ್ನು 
ಎತ್ತಿದ್ದಾರೆ. ಆ ರೀತಿ ಈಗ ಮಾಡುವುದಕ್ಕೆ ಅವಕಾಶವಿಲ್ಲ. ಆದ್ದರಿಂದ ವಿದ್ಯುಚ್ಛಕ್ತಿ ಹೆಚ್ಚು ಉತ್ಪನ್ನ 
ಮಾಡುವುದಕ್ಕೆ ವರ್ಷೇ ವರ್ಷೇ ಯಾವ ವಿಧವಾದ ಅಡ್ಡಿಯನ್ನು ತಂದುಹಾಕೆದೆ ತೀವ್ರ ಕಾರ್ಯಕ್ರಮ 
ಕೈಗೊಳ್ಳಬೇಕು. ವಿದ್ಧುಚ್ಛಕ್ತಿಯ ವಿನಿಯೋಗದ ಬಗ್ಗೆ ಮೂರು ಮಾರ್ಗಗಳನ್ನು ಸೂಚನೆ ಮಾಡಿದ್ದಾರೆ. 
(0) ಸಣ್ಣಪುಟ್ಟ ಕೈಗಾರಿಕೆಗಳು :(1) ದೀಪ ಮತ್ತು (11) ನೀರಾವರಿ ಕೆಲಸಗಳು. ದೀಪಕ್ಕೆ 
ವಿದ್ಯುಚ್ಛಕ್ತಿ ಒದಗಿಸಿದಾಗ ಅದನ್ನು ಬೇರೆ ಬಾಬುಗಳಿಗೆ ವಿನಿಯೋಗಿಸತಕ್ಕ ಪ್ರಮೇಯವಿಲ್ಲ. 
ಪಂಪು ಮುಂತಾದ ನೀರಾವರಿ ಕೆಲಸಗಳಿಗೆ ಹೆಚ್ಚಾಗಿ ಕೊಡಬೇಕಾಗುತ್ತದೆ. ಆದರೆ ವಿದ್ಯುಚಕ್ತಿಯನ್ನು 
ತೆಗೆದುಕೊಂಡು ಕೆಲಸ ಮಾಡಿಸತಕ್ಕವರು ಸಾಮಾನ್ಯವಾಗಿ ಧನಿಕರಾಗಿರುತಾರೆ. ಬಡವರು 


144 ಟ.ಸಿದೆಲಿಂಗಯ್ಸ 


ವಿದ್ಯುಚ್ಛಕ್ತಿ ತೆಗೆದುಕೊಂಡು ಬೇಸಾಯವನ್ನಾಗಲಿ ಇತರ ಕೈಗಾರಿಕೆಯನ್ನಾಗಲಿ ನಡೆಸತಕ್ಕ 
ಸ್ಪಿತಿಯಲ್ಲಿರುವುದಿಲ್ಲ. ಆದ್ದರಿಂದ ಒಂದುಕಡೆ (1) ವಿದ್ಯುಚ್ಛಕ್ತಿಯನ್ನು ಹೆಚ್ಚಾಗಿ ಉತ್ಪನ್ನ ಮಾಡತಕ್ಕ 
ಪ್ರಮೇಯ (1) ಉತ್ಪನ್ನ ಮಾಡಿದುದನ್ನು ನ್ಯಾಯವಾಗಿ ಕೊಡತಕ್ಕ ಪ್ರಮೇಯ (111) ಕೊಟ್ಟಮೇಲೆ 
ಅದು ಸರಿಯಾಗಿ ವಿನಿಯೋಗವಾಗುತ್ತದೆಯೇ ಎಂಬುದನ್ನು ನೋಡಿಕೊಳ್ಳತಕ್ಕ ಪ್ರಮೇಯ - 
ಇವುಗಳನ್ನೆಲ್ಲ ಸರ್ಕಾರದವರು ಗಮನಿಸಬೇಕೆಂದು ಹೇಳಿ ಈ ನಿರ್ಣಯವನ್ನು ಅನುಮೋದಿಸುತ್ತಾ 
ನನ್ನ ಮಾತನ್ನು ಮುಗಿಸುತ್ತೇನೆ”. 


ನಿರ್ಣಯದ ಮೇಲಿನ ಚರ್ಚೆಗೆ ಕೈಗಾರಿಕಾ ಸಚಿವ ಸಿದ್ದಲಿಂಗಯನವರ ಸರಳ: 
ಪರಿಣಾಮಕಾರಿ ಉತ್ತರ: 


“ಪ್ರೀ ಟಿ. ಸಿದುಲಿಂಗಯ ನವರು :- ಅಧ್ಯಕ್ಷರೇ, ಈ ನಿರ್ಣಯದ ಮೂಲೋದ್ದೇಶದ 
ವಿಚಾರವಾಗಿ ಸಂದೇಹಕ್ಕೆ ಕಾರಣವೇ ಇಲ್ಲ. ಆ ದೃಷ್ಟಿಯಿಂದ ನೋಡುವುದಾದರೆ ಈ ನಿರ್ಣಯದ 
ಅವಶ್ಯಕತೆಯೇ ಇರಲಿಲ್ಲವೆಂಬುದನ್ನು ನಾನು ಹೇಳುತ್ತೇನೆ. ಏಕೆಂದರೆ, ಯಾರಿಗಾದರೂ ಸರಿಯೇ, 
ಮೃಸೂರು ದೇಶದ ಎಲೆಕ್ಟಿಕ್‌ ಪವರನ್ನು ಮೈಸೂರು ದೇಶದವರಿಗೆ ತಪ್ಪಿಸಿ ಹೊರಗೆ ಕೊಡಬೇಕೆಂದು 
ನೀವು ಉದ್ದೇಶವಿಟ್ಟುಕೊಂಡಿದ್ದೇವೆಂದು ಸಂದೇಹವೇಕೆ ಬಂತೆಂದು ವಾಮು ಕೇಳುತ್ತೇವೆ. ನಮ್ಮ 
ದೇಶಕ್ಕೆ ಬೇಕಾದಷ್ಟು ವಿದ್ಯುಚ್ಛಕ್ತಿ ಸರಬರಾಜು ಈಗಲೂ ಇದೆ. ಹೆಚ್ಚಾಗಿರುವುದನ್ನು ಮಾತ್ರ 
ಪರಪ್ರಾಂತ್ಯಗಳೆವರಿಗೆ ಮಾರುವುದರಿಂದ ಹೆಚ್ಚಿಗೆ ಲಾಭ ಬರುವ ಹಾಗಿದ್ದರೆ ಮಾರುತ್ತೇವೆಯೇ 
ಹೊರತು ಇಲ್ಲದಿದ್ದರೆ ಇಲ್ಲ. ಈಗ ಕೆಲವು ಕಡೆಗೆ ಸರಬರಾಜು ಮಾಡುವುದಕ್ಕೆ ರೆಫ್ಕೂಸ್‌ 
ಮಾಡಿದ್ದಾರೆಂದು ಹೇಳಿದ್ದಕ್ಕೆ ಹಿಂದೆಯೇ ಅನೇಕ ಸಾರಿ ಉತ್ತರ ಹೇಳಿದ್ದೇವೆ. ನಿಜ, ಬೆಂಗಳೂರು 
ಸಿಟಿಯಲ್ಲಿ ಕೆಲವು ಕೈಗಾರಿಕೆಗಳಿಗೆ ಪವರ್‌ ಕಟ್‌ ಮಾಡಿದ್ದೇವೆ, ಪವರ್‌ ಇಲ್ಲ ಎಂದು. ಇದಕ್ಕೆ 
ಕಾರಣ ಇಷ್ಟೆ. ನಮ್ಮಲ್ಲಿ 50 ಸೈಕಲ್‌ನಲ್ಲಿ ಈಗಲೂ ಬೇಕಾದಷ್ಟು ಪವರ್‌ ಇದೆ. ಆದರೆ ಈಗ 
ಬೇಕಾದ ಕನ್ಸ್‌ರ್ಲಿಂಗ್‌ ಆಪರೇಟಸ್‌ ಅಥವಾ ಮೋಟಾರುಗಳು ಸಿಕ್ಕುತ್ತಿಲ್ಲ. ಆದ್ದರಿಂದ ಶಿವನ 
ಸಮುದ್ರದಿಂದ ಬರುವ 25 ಸೈಕಲ್‌ ಪವರವನ್ನು ಕಟ್‌ ಮಾಡಬೇಕಾಗಿದೆ. ಈ 25 ಸೈಕಲ್‌ 
ಪವರ್‌ ಈಗ ಒದಗಿಸುತ್ತಿರುವುದು ಚಿನ್ನದ ಗಣಿ, ಬೆಂಗಳೂರಿನಲ್ಲಿರುವ ಅರ್ಧ ಮುಕ್ಕಾಲು 
ಯಂತ್ರ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿದೆ. ಇದನ್ನು 50 ಸೈಕಲ್‌ಗೆ ಕನ್‌ವರ್ಟ್‌ ಮಾಡಿದ್ದಾಗ್ಗೆ 
ನಗವು ಯಾವತ್ತಿಗೂ ಕಟ್‌ ಮಾಡಬೇಕಾಗಿರುವುದಿಲ್ಲವೆಂದು ಹೇಳಬಹುದು. ವಿದ್ಯುಚ್ಛಕ್ತಿ 
ಉತ್ಪತ್ರಿಯನ್ನು ಒಂದು ದೊಡ್ಡ ಕೈಗಾರಿಕೆಯೆಂದು ಬೇಕಾದರೂ ವಾವು ಭಾವಿಸಬಹುದು. ಅದೇ 
ನೀತಿಯನ್ನು ಸರ್ಕಾರದವರು ಈ ಬಗ್ಗೆ ಅನುಸರಿಸುತ್ತಿದ್ದಾರೆ. ಹೆಚ್ಚೆಚ್ಚು ವಿದ್ಯುಚ್ಛಕ್ತಿ ಉತ್ಪತ್ತಿ 
ಮಾಡಬೇಕೆಂದೇ ಹೊನ್ನೆ ಮರಡು, ಶಿಂಷಾ, ಮೇಕೆದಾಟು - ಇವುಗಳ ಕಾರ್ಯವನ್ನು 
ಕೈಗೊಳ್ಳಬೇಕೆಂದು ಸರ್ಕಾರದವರ ಉದ್ದೇಶವಾಗಿದೆ. ಆದ್ದರಿಂದ ಈ ಒಂದು ಸಂದೇಹವನ್ನು 
ಇನ್ನೂ ಯಾರು ಇಟ್ಟುಕೊಳ್ಳಬೇಕಾದ ಕಾರಣವಿಲ್ಲ. ಪ್ರತಿಯೊಬ್ಬ ಮೈಸೂರಿನವರ ಪವಿತ್ರ ಧೇಯವು 
ಇದೇ ಆಗಿದೆ. ಸರ್ಕಾರದವರಿಗೆ ಅಂಥಾ ಧ್ವೇಯ ಇಲ್ಲವೆಂದು ಹೇಳುವುದಕ್ಕೇಮು ಕಾರಣವಿಲ್ಲ. 
ಈ ದೃಷ್ಟಿಯಲ್ಲಿ ಈ ನಿರ್ಣಯವು ಅವಾವಶ್ಯಕವಾಗಿತ್ತೆಂದು ನಾನು ಭಾವಿಸುತ್ತೇನೆ. ಇದಕ್ಕಿಂತ 
ಹೆಚ್ಚಿಗೆ ಭರವಸೆಯನ್ನೇನೂ ಪಾನು ಹೇಳಬೇಕಾಗಿಲ್ಲವೆಂದು ಕಾಣುತ್ತದೆ. “ರಾಜ್ಯಕ್ಕೆ ಮೊದಲು, 
ನಂತರವೇ ಇತರರಿಗೆ” ಎಂಬ ಮೂಲ ತತ್ವವನ್ನು ನಾವೆಲ್ಲರೂ ಪಾಲಿಸುತ್ತೇವೆಂದು ಒಮತ್ರದಿಂದ 


ಪ್ರತಿಭಾವಂತ ಸಂಸದೀಯ ಹಟು 145 


ಒಪ್ಪೋಣ, ಎಂದು ಹೇಳಿ ಮಾನ್ಯ ಸದಸ್ಯರು ಈ ನಿರ್ಣಯವನ್ನು ವಾಷಸ್ತು ತೆಗೆದುಕೊಳ್ಳಬೇಕೆಂದು 
ಹೇಳುತ್ತೇನೆ. 

ಶ್ರೀ ಎಂ. ಹಳನಿಯಷ್ನನವರು - ಬಂದು ವಿಷಯ ತಿಳಿದುಕೊಳ್ಳಬೇಕು ಈಗ 
ಸರ್ಕಾರದವರು ಯಾವಯಾವ ಪ್ರಾಂತ್ಯಗಳಿಗೆ ವಿದ್ಯುಚ್ಛಕ್ತಿ ಒದಗಿಸುತ್ತಿದ್ದಾರೆಂಬುದನ್ನು 
ಹೇಳುತ್ತಾರೆಯೇ? 

ಶ್ರೀ ಸಿದ್ಧಲಿಂಗಯ್ಯನವರು :- ನಮಗೆ ಸರ್‌ಪುನ್‌ ಆಗಿದ್ದರೆ ಇತರರಿಗೆ ಮಾರುತ್ತೇವೆಯೇ 
ಹೊರತು ನಮಗೆ ಇಲ್ಲದ ಹಾಗೆ ಮಾಡಿಕೊಂಡು ಹೊರಗಡೆ ಮಾರುತ್ತಿಲ್ಲ. 

ಶ್ರೀ ಎಂ. ಹಳೆನಿಯಪ್ಪನವರು :- ಸರ್ಕಾರ ಈಗ ಮೈಸೂರು ರಾಜ್ಯದಿಂದ 

ಹೊರಗಿರುವ ಪ್ರದೇಶಗಳಿಗೂ ವಿದ್ಯುತ್‌ ಸರಬರಾಜು ಮಾಡುತ್ತಿದೆಯೋ ಎಂದು ನಾನು 
ತಿಳಿಯಬಯಸುತ್ತೇನೆ. 

ಶ್ರೀ ಟ. ಸಿದ್ದಲಿಂಗಯ್ಮ :- ಇದು ಪ್ರಸ್ತುತ ವಿಷಯದಲ್ಲಿ ಬರುವುದಿಲ್ಲ ಆದರೂ 
ಸಭಾಪತಿಯವರು ಆದೇಶಿಸಿದರೆ ನಾನು ಉತ್ತರ ಕೊಡುತ್ತೇನೆ. 

ಅಧಕ್ಸರು :- ಹಾಗೆಲ್ಲಾದರೂ ಕೊಟ್ಟಿದ್ದಾರೆಯೇ, ಇದ್ದರೆ ಹೇಳಬಹುದು. 

ಶ್ರೀ ಟಿ. ಸಿದ್ಧಲಿಂಗಯ್ಯನವರು :- ಈಗ ಹಿಂದೂಪುರಕ್ಕೆ ಕೊಳ್ಳೇಗಾಲಕ್ಕೆ ಕೊಟ್ಟಿದೆ. 
ಸೌತ್‌ ಕೆವರಾಕ್ಕೆ ಸರಬರಾಜು ಮಾಡುವಬಗ್ಗೆ ಅಗ್ರಿಮೆಂಟ್‌ ಇನ್ನೂ ಪೂರ್ತಿಯಾಗಿಲ್ಲ. 
[ಬೊಂಬಾಯಿಗೂ] ಅಷ್ಟೆ. ಇನ್ನೂ ಸ್ವಲ್ಪ ಕಾಲದಲ್ಲೇ ಅಗ್ರಿಮೆಂಟು ಫೈನಲೈೆಸ್‌ ಆಗಬಹುದು. 
ಕೊಡಗಿಗೆ ಕೊಡಬೆಳೆಂಬ ವಿಷಯವು ಪರ್ಮಾಯ ಪರ್ಯಾಲೋಚನೆಯಲ್ಲಿ ಇದೆ. ಇನ್ನೂ ಅಗ್ರಿಮೆಂಟು 
ಫೈನಲೈಸು ಆಗಿಲ್ಲ. 

ಶ್ರೀ ಎ. ಬಿ. ನರಸಿಂಹರೆಡ್ಡಿಯವರು :- ಮಾನ್ಯ ಮಂತ್ರಿಗಳು ಕೊಟ್ಟು ಭರವಸೆಯ 
ಮೇಲೆ ಈ ನಿರ್ಣಯವನ್ನು ವಾಪಸ್ಸು ಪಡೆಯಲು ಸಬೆಯ ಅನುಮತಿಯನ್ನು ಬೇಡುತ್ತೇನೆ”. 


(ನಿರ್ಣಯವನ್ನು ವಾಪಸ 


ಗು 


ಪಡೆಯಲಾಯಿತು) 
ರಾಜ್ಯದ ಎಲ್ಲಾ ಪೌರಸಮಿತಿಗಳಿಗೆ ವದ್ಗುಚ್ಛಿಕ್ತಿ ಒದಗಿಸುವ ಕುರಿತಾದ ಚರ್ಚೆ 


ಎಲ್ಲ ಅಭಿವೃದ್ದಿ ಕಾರ್ಯಗಳಿಗೂ ಮೂಲಭೂತ ಸೌಕೆರ್ಯವಾದ ವಿದ್ಯುಚ್ಛೆಕ್ತಿಗಾಗಿ 


[oe] 
NM ನ ಪೌ ವ್‌ 3 ನಾಮಿ pe ~ “೧ ಮಲ 
ಗಮ ವಿಶೆಯಲ್ಲಿದ್ದ ಅಪರಿಮಿತವಾದ ಬೇಡಿಕೆ ಅದನ್ನು ಒದಗಿನೆಲು ಸರ್ಕಾ`ರಕ್ಕಿಬ್ಬ 


ತಟ್ಟು pS ಜನ PE ಮ 
ಪ್ರೀ ದಿ. ಸೀಶಾರಾಮುಯುಬಬಿರಿ ಬ ಸ್ರಾಮು, ಬ 
ಲಿ py 


C3) 
¢ ಎನ ಸ E ¢ 4 -- R) ಲ ಮಾ 
ವಿದ್ಯುಚ್ಛಿಕ್ರಿಯನ್ನು ಒಡಗಿಸುವುದಕ್ಕೆ ಪ್ರಾರಂಭವಾಗಿ ಎಷ್ಟು ಎರ್ಷವಾಗಿರಬಹುದು? ನನಗೆ 


ತಿಳಿದಮಟ್ಟಿಗೆ 1902ರಿಂದಲೂ ಪ್ರಾರಂಭವಾಗಿರುತ್ತದೆಂದು ಹೇಳಿದರೆ ತಪ್ರಾಗಲಾರದಲ್ಲವೆ? 


146 ಟ.ಸಿದ್ದಲಿಂಗಯ್ಕ್ಮ 


ಶ್ರೀ ಟಿ. ಸಿದ್ದಲಿಂಗಯ್ಸನವರು :- ಪ್ರಶ್ನೆ ಮತ್ತು ಅದಕ್ಕೆ ಬೇಕಾದ ಉತ್ತರ, ಎರಡನ್ನೂ 
ಮಾನ್ಯ ಸದಸ್ಯರೇ ಕೊಟ್ಟಿದ್ದಾರೆ. 

ಶ್ರೀ ಪಿ. ಸೀತಾರಾಮಯ್ಸನವರು :- (ಸಿ) ಪ್ರಶ್ನೆಗೆ ಒದಗಿಸಿರತಕ್ಕ ಉತ್ತರದ ಪ್ರಕಾರ 
ತಾವೇಕೆ 24 ಟೌನ್‌ ಮುನ್ದಿಪಾಲಿಟಿಗಳಿಗೆ ಇನ್ನೂ ವಿದ್ಯುಚ್ಛಕ್ತಿಯನ್ನು ಒದಗಿಸಿಲ್ಲ. ಕಾರಣವೇನು? 

ಶ್ರೀ ಟ. ಸಿದ್ದಲಿಂಗಯ್ಸನವರು :- ಎಲ್ಲಾಕಡೆಗೂ ವಿದ್ಯುಚ್ಛಕ್ತಿಯನ್ನು ಹಾಕಬೇಕೆಂಬುದೇ 
ಸರ್ಕಾರದವರ ಉದ್ದೇಶ. ಬಹಳ ಉದಾರವಾಗಿ ಎಲ್ಲ ಕಡೆಗೂ ಕೊಡುತ್ತಿದ್ದೇವೆ. ಆದರೆ ಹಣದ 
ಅಭಾವದಿಂದ ಕೆಲಸಗಳನ್ನು ಮುಂದುವರೆಸಲು ಸಾಧ್ಯವಿಲ್ಲದೆ ಕ್ಕ ಬಿಡಲಾಗಿದೆ. 

ಶ್ರೀ ಪಿ. ಸೀತಾರಾಮಯ್ಯನವರು :- ಈ 82 ತಾಲ್ಲೂಕುಗಳಿಗೆ ಒದಗಿಸತಕ್ಕೆ ಸಂಬಂಧದಲ್ಲಿ 
ಮನೆಗಳಲ್ಲಿ ಬೆಳಕಿಗಾಗಿ ಕೊಟ್ಟಿರತಕ್ಕ ಬಗ್ಗೆ ಅದರಿಂದ ಲಾಭದಾಯವಾಗಿರುತ್ತದೆಯೇ? 

ಶ್ರೀ ಟಿ. ಸಿದ್ದಲಿಂಗಯ್ಯನವರು :- ಕೆಲವು ಕಡೆ ಲಾಭದಾಯಕವಾಗಿದೆ. ಇನ್ನು ಕೆಲವು 
ಕಡೆ ಲಾಭದಾಯಕವಾಗಿಲ್ಲ. 


ಶ್ರೀ ಪಿ. ಸೀತಾರಾಮಯ್ಯನವರು :- ಹೀಗೆ ಈ ಮನೆಗಳಿಗೆ ಬೆಳಕಿಗಾಗಿ ಒದಗಿಸುವ 
ಸಂದರ್ಭದಲ್ಲೇ ಕೆಲ ಕೆಲಪ್ರ ಕೈಗಾರಿಕೆಗಳಿಗೂ ವಿದ್ಯುಚ್ಛಕ್ತಿಯನ್ನು ಕೊಡಲಾಗಿದೆಯಲ್ಲವೇ? 


BNA) 
ಶ್ರೀ ಟಿ. ಸಿದ್ದೆಲಿಂಗಯ್ಸ್ಕನವರು :- ಅನೇಕ ಕಡೆ ಕೊಡಲಾಗಿದೆ. 
ಶ್ರೀ ಪಿ. ಸೀತಾರಾಮಯ್ಯನವರು :- ಆಅಗ್ರಿಕಲ್ಲರಲ್‌ ಪರ್‌ಪಸ್‌ಗೂ ಕೂಡ 
ಕೊಡಲಾಗುತ್ತಿದೆಯಲ್ಲವೇ? 


ಶ್ರೀ ಟಿ. ಸಿದ್ದಲಿಂಗಯ್ಮನವರು :- ವ್ಯವಸಾಯದ ಬಾಬಿನಲ್ಲಿ ಹೆಚ್ಚು ಆಹಾರ ಬೆಳೆಯ 
ಬೇಕೆಂಬ ಯೋಜನೆಯ ಸಂಬಂಧದಲ್ಲಿ ಹೆಚ್ಚು ಬೆಳೆ ಬೆಳೆಯುವುದಕ್ಕೆ ಕೂಡ ವಿದ್ಧುಚ್ಛಿಕ್ರಿಯನ್ನು 


ರಿಲು 


ಒದಗಿಸಿದ್ದೇವೆ. ಅಂತಹ ಸಂದರ್ಭಗಳಲ್ಲಿ ನಷ್ಟವಾದರೂ ಅದನ್ನು ಲೆಕ್ಕ ತೆಗೆದುಕೊಳ್ಳುತ್ತಿಲ್ಲ. 

ಶ್ರೀ ಪಿ. ಸೀತಾರಾಮಯ್ಸ್ದನವರು :- 57 ಲಕ್ಷ 87 ಸಾವಿರದ 500 ರೂಪಾಯಿಗಳಲ್ಲಿ 
ಅನೇಕ ಗ್ರಾಮ ಪಂಚಾಯತಿಗಳಿಗೆಲ್ಲ ಲೈಟನ್ನು ಕೊಡುವುದಕ್ಕಾಗುತ್ತದೆಯೇ? 

ಶ್ರೀ ಟ. ಸಿದ್ದಲಿಂಗಯ್ಯನವರು :- ಆದಷ್ಟು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಸ್ಥಳಗಳಿಗೆ ಈ 
ಲೈಟನ್ನು ಒದಗಿಸಬೇಕೆಂದು ಪರಿಶೀಲನೆ ಮಾಡುತ್ತಿದ್ದೇನೆ. | 

ಶ್ರೀ ಪಿ. ಸೀತಾರಾಮಯ್ಯನವರು :- ಈ ಪವರ್‌ ಉತ್ಪಶ್ರಿಯಲ್ಲೇನಾದರೂ ತೊಂದರೆ 
ಬಂದಿದೆಯೇ? 


ಶ್ರೀ ಟಿ. ಸಿದ್ದಲಿಂಗಯ್ಯನವರು :- ಅನೇಕ ಸ್ಥಳಗಳಿಗೆ ಕೊಡಬಹುದು. ಆದರೆ ಹಣದ 
ಅಭಾವದಿಂದ ಹಾಗೆ ಕೊಡಲು ಆಗಲಿಲ್ಲ. 


ಶ್ರೀ ಪಿ. ಸೀತಾರಾಮಯ್ಯನವರು :- ಈ ವಿದ್ಯುಚ್ಛಕ್ತಿಯನ್ನು ಕೊಡತಕ್ಕ ಸಂದರ್ಭಗಳಲ್ಲೆಲ್ಲ. 


ಶೇಕಡ ಹತ್ತರಂತೆ ಆದಾಯ ಬರಲೇಬೇಕೆಂದು ಮಾಡಿಕೊಂಡಿದ್ದ ನಿಯಮವನ್ನು ಈಗ ಮನ್ನಾ 
ಮಾಡಿದ್ದೀರಾ? 


ಪ್ರತಿಭಾವಂತ ಸಂಸದೀಯ ಪಟು . 147 


ಶ್ರೀ ಟ. ಸಿದ್ಧಲಿಂಗಯ್ಯನವರು :- ಹಾಗೆ 10.9 ಪರ್ಲೆಂಟ್‌ ಇರತಕ್ಕದ್ದನ್ನು ಗಮನಕ್ಕೆ 
ತೆಗೆದುಕೊಳ್ಳದೆ ಕೆಲವು ಕಡೆ ಎರಡು ಪಠ್ಲೆಂಟ್‌ ಆದಾಯ ಬರುತ್ತಿರುವ ಕಡೆಗಳಿಗೂ ಸಹ 
ಕೊಡಲಾಗಿದೆ. 


ಶ್ರೀ ಪಿ. ಸೀತಾರಾಮಯ್ದನವರು :- ಆ ರೀತಿ ರೂಲ್ಲಿನಲ್ಲಿ ಬದಲಾವಣೆಯಾಗಿದೆಯೇ? 


ಶ್ರೀ ಟ. ಸಿದ್ದಲಿಂಗಯ್ಕನವರು :- ಇರಿಗೇಶನ್‌ ಪರ್ಷಸಸ್‌ ಮಾತ್ರ ಈ ರಿಯಾಯತಿ 
ಕೊಡಬಹುದು. 


ಶ್ರೀ ಪಿ. ಸೀತಾರಾಮಯ್ಯನವರು :- ಸಾಲಿಗ್ರಾಮ ಮತ್ತು ಮಿಠ್ಲೆ ಇತ್ಕಾದಿ ಗ್ರಾಮಗಳಿಗೆ 
ಈ ವಿದ್ಯುಚ್ಛಕ್ತಿ ಸರಬರಾಯಿ ಬಗ್ಗೆ ಸರ್ಕಾರಕ್ಕೆ ಮನವಿಗಳೇನಾದರೂ ಬಂದಿರುತ್ತದೆಯೇ? 


ಶ್ರೀ ಟಿ. ಸಿದ್ದಲಿಂಗಯ್ಯನವರು :- ಬಂದಿರಬಹುದು. 


ಶ್ರೀ ಪಿ. ಸೀತಾರಾಮಯ್ಸನವರು :- ಆದಷ್ಟು ಬೇಗ ಈಗ ತಯಾರಾಗಿರುವ 
ಅಂದಾಜುಗಳನ್ನು ಮಂಜೂರು ಮಾಡಲಾಗುತ್ತದೆಯೇ? 


ಶ್ರೀ ಟಿ. ಸಿದ್ದಲಿಂಗಯ್ಕನವರು :- ಸಾಧ್ಯವಾದಷ್ಟು ಬೇಗ ಮಾಡಲಾಗುತ್ತೆ. 


ಶ್ರೀ ಪಿ. ಸೀತಾರಾಮಯನವರು - ಡೆವಲಪ್‌ಮೆಂಟ್‌ ಯೋಜನೆಗಳಲ್ಲಿ ಇದನ್ನು 
ಸೇರಿಸಿಕೊಡಲು ಸಾಧ್ಯವಿದೆಯೇ? 


ಶ್ರೀ ಟಿ. ಸಿದ್ದಲಿಂಗಯ್ಮನವರು :- ಕೇಂದ್ರ ಸರ್ಕಾರದವರೇವಾದರೂ ಸಹಾಯ 
ನೀಡಿದರೆ ಎಲ್ಲ ಕಡೆಗೂ ಈ ವಿದ್ಯುಚ್ಛಕ್ತಿಯನ್ನು ಒದಗಿಸಬೇಕೆಂದಿದ್ದೇವೆ. ಸರ್ಕಾರದವರ 
ಉದ್ದೇಶವೇ ಅದು. ಹಾಗೆ ನಮಗೆ ಹೊರಗಡೆಯಿಂದ ಸಹಾಯ ಬಾರದೇ ಹೋದ ಪಕ್ಸಕ್ಕೆ 
ನಾವು ನಮ್ಮಅನೇಕ ಕೆಲಸಗಳನ್ನು ನಿಲ್ಲಿಸಿಬಿಡಬೇಕಾಗುತ್ತದೆ. ಆದ್ದರಿಂದ ಈ ಬಗ್ಗೆ ಕೇಂದ್ರದವರ 


ಸಹಾಯ ಅಗತ್ತ ವಾಗಿದೆ. 


ಶ್ರೀ ಪಿ. ಸೀತಾರಾಮಯ್ಯನವರು :- (ಗ ಪ್ರಶ್ನೆಗೆ ಉತ್ತರದಲ್ಲಿ ತಿಳಿಸಿರುವ 82 ಟೌನ್‌ 
ಗಳಲ್ಲಿ (0) ಪ್ರಶ್ನೆಗೆ ಉತ್ತರದಲ್ಲಿ ಹೇಳಿರತಕ್ಕ 14 ಟೌನುಗಳು ಸೇರಿ ಒಟ್ಟು 82 ಟೌಮಗಳೆಂದು 
ತಾವು ತಿಳಿಸಿದ್ದೀರಾ. 

ಶ್ರೀ ಟ. ಸಿದ್ದೆಲಿಂಗಯ್ಕನವರು :- ಈ ಪ್ರಶ್ನೆಯಲ್ಲಿ ಅದು ಉದ್ಭವಿಸುವುದಿಲ್ಲ. 

ಶ್ರೀ ಪಿ. ಸೀತಾರಾಮಯ್ಯನವರು :- ಅದು ಅಷ್ಟು ಅಬ್ಬಿಯಸ್‌ ಆಗಿದೆಯೆಂದು ನನಗೆ 


ಕಾಣುತ್ತಿಲ್ಲ. ಕೆಲವು ಮಂಜೂರಾಗಿರಬಹುದು. ಆದ್ದರಿಂದ 3 ಹದಿನಾಲ್ಕು ಟೌನುಗಳು ಅದರಲ್ಲಿ 
ಸೇರಿರುತ್ತವೆಂದು ಭಾವಿಸಲು ಸಾಧ್ಯವಾಗುತ್ತದೆಯೇ? 


ಶ್ರೀ ಟ. ಸಿದ್ದಲಿಂಗಯ್ಯನವರು :- ಸ್ಪಷ್ಟವಾಗಿಯೇ ಇದೆ. 


AN; 


ekdks: 


ಶ್ರೀ ಎಸ್‌. ವೀರಬಸಷ್ಪನವರು (ನ್ನಾನೀಯ ಪ್ರಾಧೀಕಾರ ಕ್ಷೇತ) :- ಸ್ವಾಮಿ, 


ಇಂತಿಂಥ ಮುನ್ವಿಪಾಲಿಟಿಗೆ ವಿದ್ಯುಚ್ಛಿಕ್ತಿಯನ್ನು ಒದಗಿಸಲಾಗಿದೆಯೆಂಬುದರ ಬಗೆ ್ಸ ಸರ್ಕಾರದಲ್ಲಿ 


148 ಆ.ಸಿದ್ದಲಿಂಗಯ್ಸ 
ದಾಖಲೆಗಳೇನಾದರೂ ಇರುತ್ತವೆಯೇ? ಏತಕ್ಕಾಗಿ ನಾನು ಇದನ್ನು ಕೇಳುತ್ತಿದ್ದೇನೆಂದರೆ 
ತುರುವನೂರಿಗೆ ಈಗ ವಿದ್ಯುಚ್ಛಕ್ರಿಯನ್ನೊದಗಿಸಲಾಗಿದೆ. ಹಾಗಿದ್ದರೂ ಒದಗಿಸಿಲ್ಲದ ಪಟ್ಟಿಯಲ್ಲಿ 
ಈ ಗ್ರಾಮದ ಹೆಸರನ್ನು ಸೇರಿಸಿದ್ದರಾದ ಕಾರಣ ನಾನೇ ಪ್ರಶ್ನೆ ಕೇಳಬೇಕಾಯಿತು. 

ಶ್ರೀ ಟಿ. ಸಿದ್ಧಲಿಂಗಯ್ಮನವರು :- ಬಹುಶಃ ಅದು ಕೈದೋಷವಿರಬಹುದು. ಅದನ್ನು 
ಗಮನದಲ್ಲಿಟ್ಟುಕೊಂಡು ವಿಚಾರ ಮಾಡಿ ತಪ್ಪಿದ್ದರೆ ಸರಿಪಡಿಸಲಾಗುತ್ತದೆ. 

ಶ್ರೀ ಎಸ್‌. ವೀರಬಸಪ್ಪನವರು :- ಹೊಸದುರ್ಗಕ್ಕೆ ಈ ಲೈನನ್ನು ಯಾವ ಮಾರ್ಗವಾಗಿ 
ತರಲಾಗುತ್ತದೆಂಬುದನ್ನು ತಿಳೆಸುವುದಕ್ಕಾಗುತ್ತದೆಯೇ? 

ಶ್ರೀ ಟಿ. ಸಿದ್ಧಲಿಂಗಯ್ಯನವರು :- ಈಗಾಲೇ ಗೊತ್ತು ಮಾಡಲಾಗಿದ್ದ ಲೈನನ್ನು ತಪ್ಪಿಸಿ 
ಬೇರೆ ಮಾರ್ಗವಾಗಿ ಲೈನು ಹಾಕಬೇಕೆಂದು ಮನವಿಗಳು ಬಂದಿವೆ. ಹಾಗೆ ಮಾಡುವುದರಿಂದ 
ಇನ್ನೂ 5-6 ಹಳ್ಳಿಗಳಿಗೆ ಈಗ ಮಾಡುತ್ತಿರುವ 50 ಸಾವಿರ ರೂಪಾಯಿಗಳ ಖರ್ಚಿನಲ್ಲೇ ಪವರನ್ನು 
ಒದಗಿಸಲು ಸಾಧ್ಯವಾಗುತ್ತದೆಂದು ನೀರಿಕ್ತಿಸಲಾಗಿದೆ. 

ಶ್ರೀ ಎಸ್‌. ವೀರಭದ್ರಷ್ನನವರು - ಈ ಹೊಸ ರಸ್ತೆಯ ಮೂಲಕವೇ ಆ ಲೈನನ್ನು 
ಹಾಕೆಲು ಆದಷ್ಟು ಬೇಗ ಸರ್ಕಾರದವರು ಕಾರ್ಯವನ್ನು ಕೈಗೊಳ್ಳುವರೇ? 

ಶ್ರೀ ಟಿ. ಸಿದ್ಗಲಿಂಗಯನವರು - ಸಾಧ್ಯವಾಜಷ್ಟು ಹೇಗ ಮಾಡಲಾಗುತ್ತೆ. 

ಶ್ರೀ ಎನ್‌.ಪಿ. ಗೋವಿಂದ ಗೌಡರು (ನ್ನಾನೀಯ ಪಾಧಿಕಾರಿಕ್ಸೇತ) - ಈ 14 
ಅಂದಾಜುಗಳ ಪೈಕಿ ಎಷ್ಟು 1952-53ರಲ್ಲಿ ಮಂಜೂರಾಗಿ ಕೆಲಸವನ್ನು ಕೈಗೊಳ್ಳುವಂತೆ ಮಾಡಿದ್ದಾರೆ. 

ಶ್ರೀ ಟಿ. ಸಿದ್ಧಲಿಂಗಯ ನವರು :- ಹಣದ ಅಭಾವ ಕಡಿಮೆಯಾದಂತೆಲ್ಲಾ ಪ್ರತಿಯೊಂದು 
ಕಡೆಗೂ ಇದನ್ನು ಒದಗಿಸಬೇಕೆಂದು ಮಾಡಿದ್ದೇವೆ. 

ಶ್ರೀ ಎನ್‌.ಪಿ. ಗೋವಿಂದ ಗೌಡರು :- 1952-53ರಲ್ಲಿ ನೆಸಿಪಿಕ್‌ ಆಗಿ ಯಾವ 
ಲೈನು ತೆಗೆದುಕೊಳ್ಳಬೇಕೆಂದು ಮಂಜೂರು ಮಾಡಿದೆ ? 

ಶ್ರೀ ಟ. ಸಿದ್ಧಲಿಂಗಯ್ಕನವರು :- ಹಾಗೆ ವಾಗ್ದಾನ ಮಾಡುವುದಕ್ಕಾಗುವುದಿಲ್ಲ. 
ಆಗಲೇ ಅರಿಕೆ ಮಾಡಿದ ಪ್ರಕಾರ ಈಗ ಪೂರ್ತಿಯಾಗಿಲ್ಲದಿರುವುದನ್ನು ಪೂರೈೆಸುವುದಕ್ಕೇ ಇನ್ನೂ 
ಒಂದು ಕೋಟಿ ರೂಪಾಯಿಗಳು ಬೇಕಾಗುತ್ತದೆ. ಆದ್ದರಿಂದ ಈ ವರ್ಷ ಅಥವಾ ಇನ್ನೂ 
ಮುಂದಿನ ವರ್ಷ ಸಹ ಕೇಂದ್ರದಿಂದ ಸಾಲ ಜೊರೆಯುವವರೆಗೆ ಹೊಸ ವಿದ್ಯುಚ್ಛಕ್ತಿ ಕೆಲಸ 
ತೆಗೆದುಕೊಳ್ಳುವುದು ಬಹಳ ಅಸಾಧ್ಯ. 


ಶ್ರೀ ಎನ್‌.ಪಿ. ಗೋಮಂದ ಗೌಡರು :- ಕೊಪ್ಪ ನರಸಿಂಹರಾಜಪುರ ಈ ಸ್ಥಳಗಳಿಗೆ 
ವೆ 


5) 


ಇ 2. ೧ಫಿ f- ). § pO) ಸ ಯೇ ಶೌ ನ್‌್‌ ದೆಸಿ 
ಶ್ರೀ ಸಿ.ಜೆ. ದೇವನಾಥ್‌ (ನಾಮನಿರ್ದೇಶನು - ವಿದ್ದುಚಕ್ತಿ ಸರಟರಾಜೆನಲ್ಲಿ ಅದ್ವತೆಯನ್ನು 


ಯಾವ ಆಧಾರದ ಮೇಲೆ ನೀಡಲಾಗುತ್ತದೆ? 


ಪ್ರತಿಭಾವಂತ ಸಂಸದೀಯ ಪಟು 149 


ಶ್ರೀ ಟ. ಸಿದ್ಧಲಿಂಗಯ್ಯನವರು :- ಪ್ರದೇಶದ ಅವಶ್ಯಕತೆಯಂತೆ. 


ಶ್ರೀ ಸಿ.ಜೆ. ದೇವನಾಥ್‌ :- ಉತ್ತರ ಅಸ್ಪಷ್ಟವಾಗಿದೆಯೆಂದು ವಿನಂತಿಸಿಕೊಳ್ಳುತ್ತೇನೆ, 
ಸ್ವಾಮಿ, ಆಧ್ಯತೆ ಕೃಷಿ ಅವಶ್ಯಕತೆ ಅಥವಾ ಕೈಗಾರಿಕಾ ಅವಶ್ಯಕತೆ ಅಥವಾ ಪಟ್ಟಣ ಅವಶ್ಯಕೆತೆಯನ್ನು 
ಅನುಸರಿಸಿದೆಯೇ ಎನ್ನುವುದು ನನ್ನ ಪ್ರಶ್ನೆ. ಈ ಬಗ್ಗೆ ಸರ್ಕಾರ ಯಾವುದೇ ಕ್ರಮವಾದ ನೀತಿ 
ಹಾಕಿಕೊಂಡಿದೆಯೇ? 


ಪ್ರೀ ಟ. ಸಿದ್ದಲಿಂಗಯ್ಕನವರು :- ಎಲ್ಲಿಯೂ ಇದರ ಅವಶ್ಯಕತೆ ಇದೆಯೆಂದು 
ಹೇಳಿಬಿಟ್ಟರೆ ಅದು ಸಾರ್ವಜನಿಕರ ಅಭಿಪ್ರಾಯ. ಸರ್ಕಾರದವರು ಅದನ್ನು ಯೋಚನೆ ಮಾಡಿ 
ವ್ಯವಸಾಯಕ್ಕೂ ಸಹಾಯವಾಗಬೇಕು. ದೀಪಗಳಿಗೂ ಅನುಕೂಲವಾಗಬೇಕು. ಹಳ್ಳಿಯ 
ಕೈಗಾರಿಕೆಗಳಿಗೂ ಇದ್ದಿದ್ದರೆ ಒಳ್ಳೆಯದು ಎಂದು ತಿಳಿದು ಎಲ್ಲಿ ಹೆಚ್ಚು ಲಾಭದಾಯಕವಾಗಿ 
ಕಂಡುಬರುತ್ತದೆಯೊ ಅಂತಹ ಪ್ರತಿಯೊಂದು ಕಡೆಗೂ ಕೊಡಬೇಕೆಂಬುದು ಈಗ ಸರ್ಕಾರದಲ್ಲಿ 
ನೀತಿಯಾಗಿದೆ. 


pe 


`ಶ್ರೀ ಆರ್‌.ಪಿ. ರೇವಣ್ಣನವರು (ಸ್ಥಾನೀಯ ಪ್ರಾಧಿಕಾರಿ ಕ್ಷೇತ) :- ನಮ್ಮ ದೇಶಕ್ಕೆ 
ಪೂರ್ತಿಯಾಗಿ ವಿದ್ಯುಚ್ಛಕ್ತಿಯನ್ನು ಕೊಡದಿರುವಾಗ ಪರದೇಶಗಳಿಗೆ ಕೊಟ್ಟಿರುವುದಕ್ಕೆ ಕಾರಣವೇನು? 


ಶ್ರೀ ಟಿ. ಸಿದ್ದಲಿಂಗಯ್ಯನವರು :- ಪರದೇಶವೆಂದರೆ ಯಾವುದೆಂದು ನಿರ್ದಿಷ್ಟವಾಗಿ 
ಹೇಳಿದರೆ ಒಳ್ಳೆಯದು. 


ಶ್ರೀ ಆರ್‌.ಪಿ. ರೇವಣ್ಣನವರು :- ಮೈಸೂರು ಬಿಟ್ಟು ಕೊಳ್ಳೆಗಾಲ, ಬೊಂಬಾಯಿ 
ಇಂತಹಕಡೆಗೆ ಕೊಟ್ಟಿರುವುದಕ್ಕೆ ಕಾರಣವೇನು? 


ಶ್ರೀ ಟ. ಸಿದ್ದಲಿಂಗಯ್ಕನವರು :- ವಿದ್ಯುಚ್ಛಿಕಿಯು ಸ್ವಲ್ಪ ಮಟ್ಟಿಗೆ ಬಿಸಿನೆಸ್‌ ತರಹ 
ಇದೆ. ನಾವು ತಯಾರಿಸುವ ಸಾಮಾನುಗಳನ್ನು ಗಿರಾಕಿ ಇಲ್ಲದಾಗ ಹೊರಕ್ಕೆ ಯಾವರೀತಿ 
ಕೊಡುತ್ತೇವೋ ಅದೇ ರೀತಿಯಲ್ಲಿ ಹೆಚ್ಚಾಗಿರುವುದನ್ನು ಬೇರ ಕಡೆಗೆ ೭ ಸಾರುವುದು ವ್ಯಾಪಾರ 


ಬೀತಿ. 
ಶ್ರೀ ಆರ್‌.ಪಿ. ರೇವಣ್ಣನವರು - ಆ ನೀತಿ ಒಳ್ಳೆಯದೆ. ಆದರೆ ನಮಗೇ ಇಲ್ಲದೆ 
ಹೋಗಿಬೆ ಎಂದು ಹೇಳುವಾಗ ಹೊರಕ್ಕೆ ಯಾವ ರೀತಿಯಲ್ಲಿ ಕಳುಹಿಸಲು ಸಾದ್ಯವಾಗುತ್ತದೆ? 


KN 
"ರಿ 


ಶ್ರೀ ಟ. ಸಿದ್ದಲಿಂಗಯ್ಯನವರು :- ಇಲ್ಲಿ ಅವಶ್ಯಕತೆ ಇರುವುದಕ್ಕಿಂತ ಹೆಚ್ಚಾಗಿರುವುದನ್ನು 


ಫ್ರೀ ಸಿ.ಹೆಚ್‌. ದೆಂಕಟರಮಣಪ್ನನವರು :- ಅಂದಾಜು ಮಂಜೂರಾಗಿ ಆಗಲೇ 
ಒಂದೂವರೆ ವರ್ಷಗಳಾಗಿದೆ. ಹಾಗೆ ಆಗಿರುವ ಕಡೆಯಲ್ಲಿ ಕೆಲಸ ನಡೆಯುತ್ತದೆ ಇಲ್ಲಿ ಕೆಲಸ 
ನಿಂತಿರುವುದಕ್ಕೆ ಕಾರಣವೇನು? ಅಲ್ಲಿನ ಅವಶ್ಯಕತೆಯನ್ನು ನಮ್ಮಛೇರ್‌ ಮನ್ನರು ಮಂತ್ರಿಗಳಾಗಿದ್ದಾಗ 
ಅವರಿಗೆ, ಮುಖ್ಯಮಂತ್ರಿಗಳಿಗೂ ಹೇಳಿದರೂ ಇನ್ನೂ ಆಗದಿರುವುದಕ್ಕೆ ಕಾರಣವೇನು? 


/1- 2165 


150 ಟ.ಸಿದ್ದಲಂಗಯ್ದ 


ಶ್ರೀ ಟಿ. ಸಿದ್ದಲಿಂಗಯ್ಕನವರು :- ವಾನು ಈಗಾಗಲೇ ಸರ್ಕಾರದ ನೀತಿಯ 
ಸಷಟವಾಗಿ ವಿವರಿಸಿದ್ದೇನೆ. ಸರ್ಕಾರ ರಾಜ್ಯದ ಪ್ರತಿಯೊಂದು ಭಾಗಕ್ಕೂ ವಿದ್ಭುಚ್ಛಿಕ್ತಿ ಸರಬರಾ 
ಮಾಡುವ ಇಚ್ಛೆಯುಳ್ಳದ್ದಾಗಿದೆ. ಆದರೆ ಹೆಣ ಲಭ್ಯವಿಲ್ಲ. 

ಶ್ರೀ ವೆಂಕಟರಮದಣಪಷನವರು :- ಹಿಂದೆ ಅಂದಾಜಾಗಿರುವುದನ್ನು ಮುಂಚೆ 
ಕಾರ್ಯರೂಪಕ್ಕೆ ತಂದಿದ್ದೀರಿ. ಇಲ್ಲಿ ಅಂದಾಜಾಗಿ ಮಂಜೂರಾಗಿದ್ದರೂ ಏಕೆ ಕೆಲಸ ನಿಂತಿದೆ. 

ಶ್ರೀ ಟ. ಸಿದ್ದಲಿಂಗಯ್ಸನವರು :- ಅದಕ್ಕೆ ಆಗಲೇ ಜವಾಬು ಕೊಟ್ಟಿದೆ: 
ಮಂಜೂರು ಮಾಡಬೇಕಾದರೆ ಬಡ್ಜೆಟ್ಟಿನಲ್ಲಿ ಗ್ರಾಂಟನ್ನು ಒದಗಿನಿರಬೇಕು. ಅಂದಾಜು 


್ನಿ 
] pet) 3) ಫಿ ಟು NS ps DN 
ಮಂಜೂರಾದರೂ ಸರ್ಕಾರ ಅದನ್ನು ಜಾರಿಗೆ ತರಲು ಅಮುಮತಿ ಕೊಡಬೇಕಾದರೆ ಬಡ್ಡೆಬ್ರಿನಲ್ಲಿ 


ಹಣ ಒದಗಿಸಿರಬೇಕು. ಈ ವಿಚಾರದಲ್ಲಿ ಅನೇಕರು ತಪ್ಪು ಅಭಿಪ್ರಾಯವಿಟ್ಟುಕೊಳ್ಳುತ್ತಾರೆಂದು 
ಇದನ್ನು ಸ್ವಲ್ಪ ವಿವರಿಸಿದ್ದೇನೆ. ಬಜೆಟ್‌ನಲ್ಲಿ ಹಣ ಲಭ್ಯಗೊಳಿಸುವುದಕ್ಕೊಳ ಪೆಟ್ಟು 
ಮುಂದುವರೆಯಬೇಕು. ಅದಿಲ್ಲದಿದ್ದರೆ ಜಾರಿಗೆ ಕೊಡುವುದಿಲ್ಲ. 

ಶ್ರೀ ಜೆ. ದೇಷಯ್ಯನವರು - ನೀರು ಸಾಕಷ್ಟಿದ್ದರೆ ಪವರ್‌ ಉತ್ಸತ್ತಿಯಾಗುವು ದು. 
ಆದ್ದರಿಂದ ಎಲ್ಲಿಯವರೆಗೆ ನೀರಿದ್ದರೆ ಪವರ್‌ ಉತ್ಪತ್ತಿಯಾಗುತ್ತದೆ. 


ಶ್ರೀ ಟಿ. ಸಿಡೆಲಿಂಗಯ್ಸನವರು ;- ಈ ವಿಚಾರದಲ್ಲಿ ್ಲಿ ಮೈನೂರಿಗೂ ಮೆತ್ತು ಮದ್ರಾಸಿಗೂ 

ಒಂದು ಕರಾರಾಗಿದೆ. 1300 ಕ್ಕೂಸೆಕ್ಸ್‌ ನೀರಿದ್ದರೆ ಶಿವನಸಮುದ್ರದಲ್ಲಿ ಕೆಲಸ ಪಡೆಯುತ್ತದೆ. 

ಅದರಿಂದ ನಮಗೆ ಹದಿನೇಳು ಸಾವಿರ ಕಿಲೋ ವಾಟ್ಟ್‌ ನಷ್ಟು ಪವರ್‌ ಬರುತ್ತದೆ. ಕೃಷ್ಣರಾಜ 

ಸಾಗರದಲ್ಲಿ? 71 ಅದಿಗಳಿಗಿಂತೆ ಜಾಷಸಿಯಾಗಿ ಗಿ ನೀಡಿದ್ದರೆ ಶಿವನಸಮುದ್ದಕ್ಕೆ ಸಾಕಷ್ಟು ನಿ ನೀರೆ ಇದಗುತ್ತದೆ. 
ಇಲ್ಲದಿದ್ದರೆ ಇಲ್ಲ. 


ಶ್ರೀ ಜೆ. ದೇವಯ್ದನವರು :- ಈಗ ಎಷ್ಟಿದೆ? 
ಶ್ರೀ ಟ. ಸಿದ್ದಲಿಂಗಯ್ಯನವರು :- ಸುಮಾರು 7] ಆಡಿಗಳಿರಬುಯದು. 


ಶ್ರೀ ಜೆ. ದೇವಯ ನವರು :- ಅದಕಿಂತ ಕಡಿಮೆಯಾದರೆ ಪವರ್‌ಗೆ ಮುಂದೇಮ 
ಮಾಡುತೀರಿ? 


ಶ್ರೀ ಟಿ. ಸಿದ್ದಲಿಂಗಯ್ಗನವರು :- ಬೇರೆ ಎಕ್ಸ್‌ಪ್ಯಾವ್‌ಶವ್‌ ಸಶೋಜನ ಇದೆ. 
ಹೊನ್ನೆಮರಡು ಜೋಗ್‌ ಫಾಲ್ಡ್‌ ಬಳಿ ಮೂರನೆಯ ಸೆ ಸ್ಪೇಜಿನಲ್ಲಿದೆ. ಅದನ್ನು ಮಾಡುವುದಕ್ಕೆ 
ಸೊ 


[a 


30-35ಕೋಟಿ ರೂಪಾಯಿಗಳು ಬೇಕು. ಆದ್ದರಿಂದ ಅದನ್ನು ತೆಗೆದುಕೊಳುಪುದಕ್ಲೆ ಓಂದು 


ನ್‌ ಮಾಡಿ ಆಗಿದೆ. 


ಪ್ರತಿಭಾವಂತ ಸಂನವೀಯ ಪಟು 151 


ಶ್ರೀ ಜೆ. ದೇಷಯ್ಸನವರು :- ನಾಗಮಂಗಲ ತಾಲ್ಲೂಕಿನಲ್ಲಿ ಬೆಳ್ಳೂರು ಮುನಿಸಿಪಾಲಿಟಿಗೆ 
ಅಂದಾಜಾಗಿದೆಯೇ? ( y ಪ್ರಶ್ನೆಯ ಉತ್ತರದಲ್ಲಿ ಆ ಹೆಸರಿದೆ. 

ಶ್ರೀ ಟಿ. ಸಿದ್ದಲಿಂಗಯ್ಸನೆವರು :- ಇನ್ನೂ ಅಂದಾಜು ಅಗಿಲ್ಲ. 

ಪ್ರೀ ಟಿ. ಗೋಪಾಲಕೃಷ್ಣ ಶೆಟ್ಟಿ :- ಹಣ ಲಭ್ಯವಿದ್ದರೂ ಯೋಜನೆಗಳಿಗೆ ಬೇಕಾದ 
ಸಲಕರಣೆಗಳು ದೊರಕುವುದಿಲ್ಲವೆಂಬುದು ಸರಿಯಲ್ಲವೇ? 

ಶ್ರೀ ಟ. ಸಿದ್ದಲಿಂಗಯನವರು :- ಹೌದು, ಅನೇಕವೇಳೆ ಹಣವಿದ್ದರೂ ಬೇಕಾದ 

ಲಕೆರಣೆಗಳಿರುವುದಿಲ್ಲ. ಅದೊಂದು ಕಷ್ಟವಿದೆ. 

ಶ್ರೀ ಪ. ಗೋಷಾಲಕ್ಕಷ್ಣ ಶೆಟ್ಟಿಯವರು :- ಈ ನ್ಯೂನತೆಯನ್ನು ಸರಿಪಡಿಸಿಕೊಳ್ಳುವುದಕ್ಕೆ 
ಉಪಕರಣಗಳೇನು ಬೇಕೋ ಅವನ್ನು ತಯಾರು ಮಾಡಿಕೊಳ್ಳುವದಲ್ಕ ಸರ್ಕಾರದವರು ಸ 
ಪ್ರಯತ್ನ ಮಾಡಿದ್ದಾರೆಯೇ? 

ಶ್ರೀ ಟ. ಸಿದ್ದಲಿಂಗಯ್ಗನವರು :- ಈಗ ಸ್ವಲ್ಪ ಮಟ್ಟಿಗೆ ಉಪಕರಣಗಳು ಸಿಕ್ಕುಶಿವೆ. 
ಇನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕಾಗಿ ಸರ್ಕಾರದಲ್ಲಿ ಎಲೆಕ್ಟಿಕ್‌ ಫ್ಯಾಕ್ಟರಿ ಮತ್ತು ಫೊರ್ಸಿಲೈೆನ್‌ 
ಘ್ಯಾಕ್ಟೆರಿಗಳನ್ನು ವಿಸ್ತರಿಸಲು ವಿಸರಣಾ ಯೋಜನೆ ಮಾಡಬೇಕೆಂಬ ಆಲೋಚನೆ ಇದೆ. 


ಪ್ರೀ ಟಿ. ಗೋಷಹಾ ಿಲಕೃಷ್ಣ Ra - ಆ ಯೋಜನೆಯ ಪ್ರಕಾರ ಎಷ್ಟು 


[A 


ಪ್ರೀ ಟಿ, ಸಿದ್ದಭಿಂಗಯ್ಸನವರು :- ಎಷ್ಟು ಬೇಗ ಹಣ ಒದಗುತ್ತದೆಯೋ ಅಷ್ಟು 


Ke ಆ 
ಬೇಗ, ಸಾಕೆಷ್ಟು ಹಣವಿದ್ದರೆ ಸುಮಾರು ಎರಡು ವರ್ಷಗಳಲ್ಲಿ ಮಾಡಬಹುದು. 


ು ಗ: 
ಫ್ರೀ ಟಿ.ಎಸ್‌. ರಾಜಗೋಪಾಲ ಅಯ್ಯಂಗಾರ್‌ (ಪದವೀಧರ ಕ್ಲೇತ್ರ:- ಈಗಾಗಲೇ 
ಅವಶ್ಯವಿರುವ ಹಣದಿಂದ ತಕ್ಷಣದಲ್ಲಿ ಯಾವ ಯಾವ ಕಾಮಗಾರಿಗಳನ್ನು ಕೈಗೊಳ್ಳಲು ಸರ್ಕಾರ 
ಉದ್ದೇಶಿಸಿದೆ? 
ಶ್ರೀ ಟ. ಸಿಡ್ದೆಲಿಂಗಯ್ದ :- ನಾನಾಗಲೇ ಹೇಳಿದಂತ ಅಪೂರ್ಣವಾಗಿರುವ 
ಕಾಮಗಾರಿಗಳನ್ನು ಪೂರೈಸಲು ಅಂದರೆ ಈಗಾಗಲೇ ಪ್ರಾರಂಭಗೊಂಡು ಪೂರ್ಣವಾಗದೇ 
ass ಇದಕ್ಕೆ ಸುಮಾರು 2 ಒಂದುಕಾಲುಕೋಟಿ ಬೇಕಾಗುತ್ತದೆ. ಆದ್ದರಿಂದ ಯಾವುದೇ 
ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಹೆಚ್ಚಿನ ಅವಕಾಶಗಳಿಲ್ಲ. 
ಪ್ರೀ ಡಿ. ವೆಂಕಟರಾಮಯ್ಯ (ನಳೀಯ ಪ್ರಾಧಿಕಾರಿ ಕ್ಷೇತು:- ಈಗಿರುವ ಅಂದಾಜುಗಳು 
ಮಂಜೂರಾಗುವವರೆಗ ಹೂಸ ಅಂದಾಜುಗಳನ್ನು ನೀಡುವುದಿಲ್ಲವೆಂದು ತಿಳಿಯೋಣವೇ? 


ಶ್ರೀ ಟ. ಸಿದ್ದಲಿಂಗಯ್ಮ :- ಅಂದಾಜುಗಳನ್ನು ಮಾಡುತ್ತಲೇ ಹೋಗುತ್ತೇವೆ. ಆದರೆ 
ಅವುಗಳ ಪೂರೈಕೆಯೇ ಕಷ್ಟದ ಪ್ರಶ್ನೆ. 

ಶ್ರೀ ಡಿ. ವೆಂಕಟರಾಮಯ್ಯ :- ಪೂರೈಸದೇ ಇರುವಾಗ ಹೊಸ ಅಂದಾಜುಗಳನ್ನೇಕೆ 
ಮಾಡುತ್ತೀರಿ” 


ಶ್ರೀ ಟಿ. ಸಿದ್ದಲಿಂಗಯ್ಮೆ - ನಾವ ಆಶಾವಾದಿಗಳು. 
ಶ್ರೀ ದಿ. ವೆಂಕಟರಾಮಯ್ಯ :- ಯಾವೊಂದು ಭರವಸೆಯು ಈಡೇರದಿರುವಾಗ 
ಉದ್ದಿಪ್ನರಾಗಬೇಕೇಕೆ?” 


ಸದನದಲ್ಲಿ ಆತ್ಲೀಯತೆ:- 


ಸದನದಲ್ಲಿ ಉಪ ಸಬಾಧ್ಯಕ್ಷರಿಗೆ ಅಭಿನಂದನೆ ಸೂಚಿಸುವ ಒಂದು ಸಂದರ್ಭದಲ್ಲಿ 
ಸಿದ್ದಲಿಂಗಯ್ಯನವರು ಉಪಾಧ್ಯಕ್ಷರನ್ನು ಕುರಿತು "ನನ್ನ ಪ್ರಿಯ ಮಿತ್ರರು' ಸಂಭೋಧಿಸಿದರು. 
ಜನಾಬ್‌ ಮಹಮದ್‌ ಇಮಾಮ್‌ ರವರು, "ಉಪಾಧ್ಯಕ್ಷರಾಗಿ ಆ 
ಯಾರೊಬ್ಬರಿಗೂ ಪ್ರಿಯರಾಗಿರುವಂತಿಲ್ಲ' ವೆಂದು ಲಘು ಹಾಸ್ಯದ ಆಕ್ಷೇಪವೆತ್ತಿದರು. ಆದಕ್ಕೆ 
ಸಿದ್ದಲಿಂಗಯ್ಯನವರ ಚುರುಕು ಉತ್ತರ: 

“ಅದು (ಪ್ರಿಯರು ಎನ್ನುವುದು) ಒಂದು ಆತ್ಮೀಯತೆಯ ಸಂಭೋದನೆಯೂ ಆಗಿದೆ. 
ನಾಮ ಆತ್ಮೀಯತೆಯನ್ನು ಸದನದಿಂದ ಹೊರಹಾಕದಿರೋಣ. ಅದರಲ್ಲಿ 
ಆಕ್ಷೇಪಾರ್ಹವಾಬುದೇನೂ ಇಲ್ಲ. ನಾನು ನನ್ನ ಮಿತ್ರರಾದ ಆರ್‌. ಚೆನ್ದಿಗರಾಮಯ್ಯವವರ 
ಹೆಸರನ್ನು ಹೇಳಿದೆ. ಅವರ ಹೆನರು ಮತ್ತು ಅವರೂ ಸಹ ನಮಗೆಲ್ಲರಿಗೂ ಪ್ರಿಯವೆಂದೇ 
ನಾನು ಬಾವಿಸುತ್ತೇನೆ......” 


ಪುತಿಭಾವಂತ ಸಂಸದೀಯ ಪಟು 153 


ರಾಜ್ಯಸಭೆ ಸೆದಸ್ಮರಾಗಿ ಸಿದ್ದಲಿಂಗಯ್ಯ 


ಸಿದ್ದಲಿಂಗಯ್ಯನವರು ಮೇ 1967ರಲ್ಲಿ ರಾಜ್ಯ ಸಭೆಗೆ ಚುನಾಯಿತರಾದರು. ಈ ಸ್ಥಾನ 
ಸಿ.ಎಂ. ಪೂಣಚ್ಞೆ ರವರು ಇಂದಿರಾಗಾಂಧಿಯವರ ಮಂತ್ರಿಮಂಡಲ ಸೇರಿದ ಕಾರಣ ತೆರವಾಗಿತ್ತು. 
ಉತ್ತರಾರ್ಧದ ಅವಧಿಗೆ ಪ್ರೀ ಕಾಮರಾಜ ನಾಡಾರ್‌ ರವರ ಪ್ರೇರಣೆ ಮೇರೆಗೆ 
ಸಿದ್ದಲಿಂಗಯ್ಯನವರು ಈ ಸ್ಥಾವಕ್ಕೆ ಸ್ಪರ್ಧಿಸಿ ಆರಿಸಿ ಬಂದಿದ್ದರು. 


ಈ ಸ್ಪರ್ಧೆ ಏರ್ಪಟ್ಟ ಬಗೆಯೂ ವಿಶಿಷ್ಟವಾಗಿದೆ. ಆ ಸ್ಥಾನಕ್ಕೆ ಕಾಂಗ್ರೆಸ್‌ನಿಂದ ಉತ್ತರ 
ಭಾಗದವರಾಬದ ಶ್ರೀ ದುಬೆಯವರನ್ನು ಸ್ಪರ್ಧೆಗೆ ಇಳಿಸಲಾಗಿತ್ತು. ಸಿದ್ದಲಿಂಗಯ ನವರು ಆ ಸ್ಥಾನಕ್ಕೆ 
ಹುರಿಯಾಳಾಗಿ ನಿಲ್ಲಿನುವ ಸೂಚನೆಗಳು ಬಂದಾಗ ಅಂದಿನ ಮುಖ್ಯಮಂತಿಗಳು ಈ ರಾಜ್ಯ 
ಸಬಾ ಸ್ಥಾನಕ್ಕೆ ಸಿದ್ದಲಿಂಗಯ್ಯನವರು ಆರಿಸಿಬರುವ ಬಗ್ಗೆ ಶಂಕೆ ವೃಕ್ತಪಡಿಸಿದರಾದರೂ ಕಾಂಗ್ರೆಸ್‌ 
ಕಾರ್ಯಕರ್ತರ ಅಭಿಪ್ರಾಯದ ಮೇಲೆ ದುಬೆ ರವರ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಂಡು 
ಸಿದ್ದಲಿಂಗಯ್ಯನವರನ್ನು ಆ ಸ್ನಾನಕ್ಕೆ ಸ್ಪರ್ಧೆಸುವ ವ್ಯವಸ್ಥೆ ಮಾಡಿದುದನ್ನು ಸಿದ್ದಲಿಂಗಯ್ಯನವರ 
ವಿಕಟಿವರ್ತಿಗಳಾದ ದೊಡ್ಡೆಬಿಳ್ಳಾಪುರದ ಎಂ.ಎಸ್‌ ಶರಭಣ್ಣನವರು ಸಧಿಸಿಕೊಳ್ಳುತ್ತಾರೆ 
ಮಾತ್ರವಲ್ಲ ಆ ಚುನಾವಣೆಯಲ್ಲಿ ಕಾಂಗೆಸ್ಸಿನ ಎಲ್ಲಾ ಸ ಜೊತೆಗೆ ವಾಲ್ಕಾದು ವಿರೋಧಪಕ್ಷದ 
ಓಟುಗಳೂ ಸಿದ್ದಲಿಂಗಯ್ಯನವರ ಪರವಾಗಿ ಬಿದ್ದು ಸಿದ್ದಲಿಂಗಯ್ಯನವರು ಆರಿಸಿ ಬಂದುದು 
ಸಿದ್ದಲಿಂಗಯ್ಯನವರ ಜನಪ್ರಿಯತೆಯ ನಿದರ್ಶನವಾಗಿತ್ತೆಂದೂ ಮೆಚ್ಚುಗೆಯ ನುಡಿಗಳನ್ನಾಡುತ್ತಾರೆ. 

ಪಕ್ಷ ರಾಜಕಾರಣ ಕಂಡರಿಯದ ರೀತಿಯಲ್ಲಿ ಭಾರತ ರಾಷ್ಟ್ರಾ ಧ್ಯೃಕ್ಷರ ಚುನಾವಣೆ ನಡೆದದ್ದು 
ಇದೇ ಅವಧಿಯಲ್ಲೇ. ಕಾಂಪ್ರೆಸ್‌ ಪಕ್ಷದ ಅಧಿಕೃತ RR ಶ್ರೀ ಎನ್‌. ಸಂಜೀವ 
ಿಯವರು ಪ್ರಧಾನ ಮಂತ್ರಿ ಇಂದಿರಾಗಾಂಧಿಯವರು ಬೆಂಬಲಿಸಿದ ಶ್ರೀ ವಿ.ವಿ. ಗಿರಿಯವರಿಗೆ 
ಸೋತದ್ದು ರಾಜಕೀಯ ವಲಯಗಳನ್ನು ತಲ್ಲಣಗೊಳಿಸಿತ್ತು. 


[ed 


ಇದರ ಬೆಳವಣಿಗೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀ ಎಸ್‌. ನಿಜಲಿಂಗಪುಸವರ 
ನೇತೃತ್ವದಲ್ಲಿ ಕಾಂಗ್ರೆಸ್‌ ಪಕ್ಷೆ ಸಬೆ ನಡೆಸಿ ಶ್ರೀಮತಿ ಇಂದಿರಾಗಾಂಧಿಯವರನ್ನು ಪಕ್ಷದಿಂದ 
ಹೊರಹಾಕುವ ಪರ್ಯಾಲೋಚನೆಯಲ್ಲಿದ್ದಾಗ ಸಿದ್ದಲಿಂಗಯ್ಯನವರು ಅಂದಿನ ಪರಿಸ್ಲಿಶಿಯಲ್ಲಿ 
ಅಂತಹ ಕ್ರಮ ಕಾಂಗ್ರೆಸ್‌ಗೆ ಶ್ರೇಯಸ್ಕಾರಿಯಾಗಲಾರದೆಂದು ನಿಜಲಿಂಗಪುನವರಿಗೆ "ಅಂದಿನ 
ರಾಜಕೀಯ ವಿದ್ಯಮಾನಗಳನ್ನು ವಿವರಿಸಿ ಸೂಚಿಸಿದ್ದರು. ಸಿದ್ದಲಿಂಗಯ್ಯನವರ ಚಿಂತನೆಯನ್ನು 
ನಿಜಲಿಂಗಪ್ಪನವರು ಗ್ರಹಿಸಿ ಒಪ್ಪದರಾದರೂ 19-10-69ರಂದು ಬೆಂಗಳೂರಿನ ಲಾಲ್‌ಬಾಗ್‌ನಲ್ಲಿ 
ನಡೆದ ಕಾಂಗ್ರೆಸ್‌ ಸಮಾವೇಶ ಸದಸ್ಯರ ಬಹುಮತದ ಅಭಿಪ್ರಾಯದ ಮೇರೆಗೆ 
ಇಂದಿರಾಗಾಂಧಿಯನ್ನು ಹೊರಗೆ ಹಾಕುವ ನಿರ್ಣಯ ಕೈಗೊಂಡಿತು. ತತ್ಪರಿಣಾಮವಾಗಿ ಕಾಂಗೆಸ್‌ 
ಇಬ್ಭಾಗವಾಯಿತು. ಇದಾಗಿರದಿದ್ದರೆ ಕರ್ನಾಟಕದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ 
ಭವಿಷ್ಯ ಇಂದಿಗಿಂತಲೂ ಉತ್ತಮವಾಗಿರಬಹುದಾಗಿತೆಂದು ಸಿದ್ದಲಿಂಗಯ್ಯ ಅಭಿಪ್ರಾಯಪಟ್ಟಿದ್ದಾರೆ. 

ಸಿದಲಿಂಗಯ್ಯನವರು ರಾಜ್ಕಸಬಾ ಸದಸ್ಯರಾಗಿರುವ ಅವಧಿಯಲ್ಲಿ ವಿಶೇಷವಾಗಿ ಸೂಕ್ಷ್ಮ 
ಸಂಗತಿಗಳನ್ನು ಸರ್ಕಾರದ ಚಿಂತನೆಗೆ ಒಳಪಡಿಸುವ ಕಾರ್ಯದಲ್ಲಿ ಆಸಕ್ತರಾಗಿದ್ದರು. ಇದಕ್ಕೆ 


154 ಟಿ.ಸಿದ್ದಲಿೀಗಯ್ಯ 


ke 


ಅವರು ಪ್ರಶ್ನೋತ್ತರಗಳ ಸಮಯದ ಸದುಪಯೋಗ ಮಾಡಿಕೊಳ್ಳುತ್ತಿದ್ದರು. ಪ್ರಶ್ನೆಗಳ ಮೂಲ 
ಇವರು ಎತುತ್ತಿದ್ದ ವಿಷಯಗಳು ವಿಶಿಷ್ಠವಾಗಿರುತ್ತಿದ್ದವು. ಇಂತಹ ವಿಷಯಗಳ ಬಗ್ಗೆ ಮಾಹಿ 
ಸಾರ್ವಜನಿಕರಿಗೆ ಲಭ್ಯವಾಗಬೇಕೆನ್ನುವುದರ ಜೊತೆಗೆ ಸರ್ಕಾರ ತನ್ನ ಕಾರ್ಯಾಚರಣೆಯ 
ಅಪ್ರಜ್ಞಾಪೂರ್ವಕವಾಗಿ ಆಗಿರಬಹುದಾದ ಲೋಪದೋಷಗಳನ್ನು ತಿದ್ದಿ ಸರಿಪಡಿಸಿಕೊಳ್ಳಲು 


ಡಿಸಿ 
ಸರ್ಕಾರಕ್ಕೆ ಅವಕಾಶ ಕಲ್ಪಿಸುವುದು ಇವರ ಪ್ರಶ್ನೆಗಳ ಮೂಲೊದ್ದೇಶವಾಗಿರುತ್ತಿತ್ತು. ಇಂತತ 
ಒಂದೆರಡು ಪ್ರಸಂಗಗಳನ್ನು ಉದಾಹರಣಾರ್ಥ ಇಲ್ಲಿ ನೀಡೆಲಾಗಿದೆ. 


ಯುಕ್ತ ಅನುಮತಿ ಇಲ್ಲದೆ ಹೊಸ ದೆಹಲಿ ಪುರಸಭೆ ನಗರದ ಆನೇಕ ಬಾಗಗಳಲ್ಲಿ 
ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದು ಇದರ ಬಗ್ಗೆ ಸರ್ಕಾರದ ನಿರ್ಲಿಪ್ತ ಢೋಟಣೆ 
ಸಾರ್ವಜನಿಕ ಕುತೂಹಲವನ್ನು ಕೆರಳಿಸಿತ್ತು. ಪುರಸಬೆ ನಿರಂಕುಪ ಪಾಗಿ ವರ್ತಿಸುತ್ತದೆಯೇ? 
ಸರ್ಕಾರಕ್ಕೆ ಕಾನೊಮ ವೈವಸ್ಥೆಯನ್ನು ಸ ಸಾಧಿಸುವ ಮನನ್ಸಿಲ್ಲವೇ? - ಮುಂತಾದ 
ಆತಂಕಕ್ಕೆ ರೂಪುಕೊಟ್ಟ ಸಿದ್ದಲಿಂಗಯ್ಯನವರು ಈ ಬಗೆಗಿನ ಎಲ್ಲ ವಿಪ ನ ಮಃ 
ಕೈಗೊಂಡ ಕ್ರಮಗಳನ್ನು ಒದಗಿಸಲು ಕೂರ ಪ್ರಶ್ನಾವಳಿಯನ್ನು ರೂಢಿಸಿದ್ದ 


ಖಳ 


[CT 


KE 


ಇದರಿಂದ ಸಾರ್ವತ್ರಿಕ ಆಡಳಿತ ವ್ಯವಸ್ಥೆ ಸಹಜವಾಗಿ ಎದುರಿಸುತ್ತಿದ್ದ ಕೆಲವು ಸಮಸ್ಯೆಗಳು 


ಬೆಳಕಿಗೆ ಬಂದವು. ಅವೆಂದರೆ : ಸ್ಪಳೀಯ ಪ್ರಾಧಿಕಾರಿಗಳಿಗೆ ನಿರ್ದಿಷ್ಟ : ಮ ನರ್ಕಾ 
ಭೂಮಿಯನ್ನು ಕೊಡಮಾಡುವುದು ಸರ್ಕಾರದ ಧೋರಣೆ. ಇವರಿಂದ ನಾದಿನ ಗ 
ಸಾಧ್ಯ ವಾಗುತ್ತಿತ್ತು. ಆದರೆ ಸರಹದ್ದುಗಳು ವ ಮತು ತ್ತು ಅಳೆಮಾವಗಳನ್ನು [e) yy 
ಗೊಂದಲಗಳಿದ್ದಕಾರಣ "ಒತ್ತುವರಿ' ಬಾಗಗಳೆನ್ನು ML ಸನದ ನ 
ಗೊಂದಲಗಳಿಗೆ ಕಾನೂನಿನೆ ನಿರ್ಣಾಯಕ ಪರಿಕ್ರಮಗಳು ಸವ y 
ಅದರಿಂದ ಅಭಿವೃದ್ದಿ ಕಾರ್ಯಗಳು ಸ್ನಗಿತಗೊಳ್ಳು ವ ಇಲ್ಲವೆ 
ಇಂತಹ ವಿಣಾ ಭ್‌ ಪರಿಕ್ರಮಗಳೆನ್ನು ಕೈಗೊೋ ಳ್ಳುವುದಾ 
ಸಮಯ ಹಿಡಿಯಬಹುಬಾಗಿದ್ದು "ಒತ್ತುವರಿ? ಗಳನ್ನು ವಿಯಂತ್ರಿಸಬೇ 
ಇದು ವೃರ್ಥಕಾರ್ಯವೆನಿಸುತ್ತದೆ. 


£2 [Se 


| 4 
> 


3 4 
Fal 
p 
{tL 
RY) 


ಸಮರ್ಥಿಸಿಕೊಳ್ಳುವುದರ ಜೊತೆಗೆ ಕುತೂಹಲ ಅಧವಾ ಶಂಕಾಪೂೊೂರಿತೆ ಸುರ್ಪ್ವತ್ರಿಕ 
ನಡವಳಿಕೆಯನ್ನು ಶಾಸಕಾಂಗ ಕ್ರಮದಿಂದ ನಿವಾರಿಸಿಕೊಂಡ ಲಾಭ ಉಂಟಾಯಿತು. ಇಂತಹ 
ಅವೇಕ ಮಹತ್ತದ ಸಂಗತಿಗಳ ಪ್ಯಕ್ತೆ ಮತ್ತು ಅಪ್ಯಕ್ತ ಮುಖಗಳನ್ನು ತೋರಗೊಡುವುದರಲ್ಲಿ 


ಸಿದಲಿಂಗಯ್ದನವರು ಸಮರ್ಥರಾಗಿದ್ದಾದೆ. 
; ್ಥ ವ 


ಇಂತಹದೇ ಇನ್ನೊಂದು ನಿದರ್ಶನ ನಾಗರೀಕ ಪೇಬೆಗಳಲ್ಲಿ ಸಳೀಯ ಅಭ್ಯರ್ಥಿಗಳಿಗೆ 
ಪದೋನ್ನತಿ ನೀಡುವಲ್ಲಿ ಸೇವಾ ಜೇಷ್ಠತೆಗಿಂತ ಅರ್ಹತೆಯನ್ನು 
ಆಧಾರವಾಗಿಟ್ಟುಕೊಳ್ಳಬೇಕೆಂಬುದು ಪ್ರಧಾನ ಮಂತಿ ಇಂದಿರಾಗಾಂಧಿಯವರ ನಿಲುವ ಎಂಬ 


ಬಗ್ಗೆ ಸರ್ಕಾರಿ ವಲಯಗಳಲ್ಲಿ ಊೂಹಾಪೋಹಗಳೇಳತೂಡಗಿದವು. ಸ 


ಸ 


ಹುರುಪಿನಿಂದ ಕೆಲನ ಮಾಡುವ ಸೂಕ್ಷ ಮತಿಗಳು ಇರಬೇಕಾದುದು ಸಾರ್ವಜನಿಕ 


ಪುತಿಬಾವಂತ ಸಂಸದೀಯ ಪಟು 155 


ಮ ಸರಿಯಾದ ನೀಶಿಯಾದರೂ ಇಂತಹ ಕ್ರಮ ಸೇವಾ ಹಿರಿತನವುಳ್ಳ 
ಮಾಣಿಕರನ್ನು ಬದಿಗೊತ್ತಿ 'ಅರ್ಹತೆ' ಎಂಬ ಗಣನೆಯ ಮೇಲೆ ಸರ್ಕಾರ ತನಗೆ ಬೇಕಾದವರನ್ನು 


PR 


ದ ದ್ದೆಗಳಿಗೆ ನೇಮಿಸಲಿಬೆ ಎಂಬ ಆತಂಕ ಸ್ವಾಭಾವಿಕವಾಗಿ ಉದ್ಭವಿಸಿತು. ಇದರ 
ಪ್ರನುರತೆಯಸ್ನರಿತ ಸಿದ್ದಲಿಂಗಯ್ಯನವರು ಈ ಬಗ್ಗೆ ಸರ್ಕಾರದ ನೀತಿ ಧೋರಣೆಗಳನ್ನು ಮತ್ತು 
ಇಂತಹ ಖೀಅಿಯನು ಕಾರ್ಯಗತಗೂಳಿಸುವತ್ತ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು 
ವಿವರಿಸುವಂತೆ ಸರ್ಕಾರೆಚನ್ನು ಕೇಳಿ ಪ್ರಶ್ನೆ ಮಂಡಿಸಿದರು. ಇದಕ್ಕೆ ಉತ್ತರವಾಗಿ ಸರ್ಕಾರ 
ನಾಗರೀಕ : ಾವಿಗಳೆ್ಲಿ ಸ್ಥೂಲವಾಗಿ ವಿಂಗಡಿಸಿರುವ ನಾಲ್ಕು ಪ್ರಭೇದಗಳನ್ನು - ಅಂದರೆ 


ರ್ರ 
ಜೇೇಷ್ನತೆಯಸ್ನೆ ಬಂದು ಪದ ಬೆರವನ್ನಾಗಿಟ್ಟು ಕೊಂಡು ಪದೋನ್ನತಿಯನ್ನು ನೀಡಲಾಗುವ ಹುಬ್ದೆಗಳ 


[5] Oi Ko} ಯ್ಹು 
ಐತಿ ಪ್ರಧಾನವಾಗಿ ಅರ್ಹತೆಯೇ ಪ್ರಮುಖ ಆಧಾರವಾಗಿರಬೇಕಾದ ಆಯ್ಕೆ 


ರ್ದಿಷ್ಟೆ ಗುಂಪು. ಕೆಲವು ವೈಜ್ಞಾನಿಕ ಮತ್ತು ತಾಂತ್ರಿಕ ಹುದ್ದೆಗಳಲ್ಲಿ ಹೆಚ್ಚಿನ ಪರಿಣತಿ 


Re ಲಗಾ” 


AWK ಆಂತಕು ಪರಿಣತಿಂಯಾಧುರದ ಮೇಲೆ 


4. 


ದೋವ್ಯಿ 'ಅದವಾ ಮುಂಗಡವಾಗಿ 
ಖಡಲಿರುವ ವಿಶೇಷ ಯೋಜನೆಯ ಹುದ್ದೆಗಳು ಮತ್ತು ಸಳೀಯ ಅಭ್ಯರ್ಥಿಗಳಾಗಿ 


tl 


] 
re ದ ನೌಕರರಿಗೆ ಸ್ಪರ್ಧಾತ್ಮಕ ಪರೀಕೆಗಳನ್ನು ಕಟ್ರ ತೇರ್ಗಡೆ ಹೊಂದಿದಾಗ 
೨ ಆಬಾರಬ ಬಲೆ ಪಡೋನ್ನತಿ ನೀಪಬಹುದಾದ ಹ ಗುಂಪು. ಈ ರೀತಿ ಇರುವ 


ಪ್ರಟೇಧಗಳನ್ನು ವಿಂಗಡಿಸಿ ಜೇಷ್ಠತೆಯೆೇ ಆದಾರವಾಗುವ ಹುದ್ದೆಗಳಲ್ಲೂ ಅನರ್ಹರಿಗೆ 
ಮುಂಬಡಿಂಿನ್ನು ತಿರಸ್ಕರಿಸ ಬಹುದಾದ ಸಂದರ್ಬೆಗಳ ಸಂಪೂರ್ಣ ಮಾಹಿತಿಯ ಯನ್ನು ಸ ಸರ್ಕಾರಕ್ಕೆ 


ದಿಂದ ಅರ್ಷತೆಯನ್ನೇ ಆಧರಿಸಿ ಪಬೋಸ್ನತಿ ನೀಡುವ ನರ್ಕಾರ ನ 3 ಭಿ. ತಸಾನತೇಮು 


ಪರಿಣಜುಮವಾಗಿ ನರ್ಕರೆದ ಬೀತಿಯೆ ಬಿಗ್ಗೆ ಸಾರ್ನೆಜನಿಕರಿಗಿಲ್ದ ಸಂದೇಹ ಮ ಜೊತೆಗೆ 


Ke) 
ಸರ್ಕಾರಕ್ಕೆ ಕಾರ್ಯಕ್ಷಮತೆಯನ್ನು ವೆನಪಿಸುವಿ ಎರಡೂ € ುದ್ದೇಶೆಗಳು ಏಕಕಾಲಕ್ತಿ 5 ಸಾಧಿತವಾದವು. 
1968ರಲ್ಲಿ ಅಡಳಿತ ಸುದಾುರಣಾ ಸಮಿತಿ ಸಕಾರಕ್ಕೆ ಸಲ್ಲಿಸಿದ ಮಹತ್ವದ ಪರದಿಯೊಂದ ಮ್ನ 


ಅಂಗೀಕರಿಸುವಲ್ಲಿ ಉಂಟಾಗಿಬ್ಬ ವಿಳಂಬವನ್ನು ಇದೇ ರೀತಿ ಸರ್ಕಾರದ ತಿಳುವಳಿಕೆಗೆ ೨ರ 


ಮುಂದಿನ ನೀಪ್ರಗೊಳ್ಳಲು ಕಾರಣೀಬೂತರಾದ ಕೀರ್ತಿ ಸಿದ್ದಲಿಂಗಯ್ಕವವರಿಗೆ ಸಲ್ಲುತ್ತದೆ. 
ತ ಕರು ಶಾಸಕಾಂಗ ಚಟುವಟಿಕೆಗಳಲ್ಲಿ ಜಾಣ್ಣೆಯಿಂಬ ಪೈವಹರಿಸುವುದೆರಿಂದ 


 ದಿನೆಪ್ತತಿ ಸಾಧಿತವಾಗಬಹುದಾಗಿವೆ. ಇಂತಹ ಪ್ರಜ್ಞಾವಂತ 


156 ಟ.ಸಿದ್ದಲಿಂಗಯ್ಸ 


ಸಿದ್ದಲಿಂಗಯ್ಸನವರ ನಿರ್ದಿಷ್ಟ ಸಾಧನೆಗಳು 


[ey 


[3 


ಸಿದ್ದಲಿಂಗಯ್ಯನವರು ಶಾಸಕೀಯ ಪಟುವಾಗಿ ಸದನಗಳಲ್ಲಿ ತಮ್ಮ ಪ್ರೌಡಿಮೆಯನ್ನೂ 
ಘನತೆಯನ್ನೂ ಮೆರೆದ ರೀತಿಯನ್ನು ಈವರೆಗೆ ನೋಡಿದೆವು. ಈಗ ಅವರು pg ಸ್ಥಾನದಿಂದ 
ಸಾಧಿಸಿದ ನಿರ್ದಿಷ್ಟ ಕಾರ್ಯಗಳತ್ತ ಸ್ವಲ್ಪ ಗಮನ ಹರಿಸೋಣ. ಶ್ರೀಯುತದು ಸಚಿವರಾಗಿದ್ದ 
ಕೇವಲ ಹತ್ತು-ಹೆತ್ತು ತಿಂಗಳುಗಳ ಎರಡು ಅತ್ಮಲ್ಪ ಅವಧಿಗಳಲ್ಲಿ ಅವರು ಮಾಡಿದ ಸಾಭನೆಗಳು 
ಎದ್ದು ತೋರುವಂತಹವಲ್ಲದಿದ್ದರೂ ಗೌಣವೂ : ಅಲ್ಲ. ಒಂದೇ ಮಾತಿನಲ್ಲಿ ಹೇಳುವುದಾದರೆ 
ಅವನ್ನು ತಮ್ಮ ವಿಚಾರವಂತಿಕೆಯಿಂದಷ್ಟೇ ಅಲ್ಲದೆ ಆಚರಣೆಯಲ್ಲೂ ಸಾರ್ವಜನಿಕ 
ಸ್ಥಾನಗಳನ್ನೆಲಂಕರಿಸುವವರಿಗೆಲ್ಲ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. 


ಸಿದ್ದಲಿಂಗಯ್ಯನವರು ಯಾವತ್ತೂ ತಮ್ಮ ಸಾಧನೆಗಳನ್ನು ಎಣಿಕೆ ಮಾಡಿದವರಲ್ಲ. ಅವರ 
ಕಾರ್ಯ ಸಾಧನೆಯ ಬಗ್ಗೆ ಅವರೇ ಎಲ್ಲೂ ಏನನ್ನೂ ಹೇಳಿಕೊಂಡಿಲ್ಲ. ಇವರ ಹಿರಿಮೆಯನ್ನು 


5 


ಗುರ್ತಿಸಿ ದಾಖಲಿಸುವ ಪ್ರಯತ್ನ ಮಾಡಿದವರಲ್ಲಿ ಮಾನ್ಯ ಕೆಂಗಲ್‌ ಹನುಮಂತಯ್ಯನವರೇ 
ಮೊದಲಿಗರೂ ಕೊನೆಯವರೂ ಆದಂತಿದೆ. ಇವರ ನೇತೃತ್ವದಲ್ಲಿ 1978ರಲ್ಲಿ ಏರ್ಪಟ್ಟ 
“ಸಿದ್ದಲಿಂಗಯ್ಯ ಸನ್ಮಾವ ಸಮಿತಿ” ಸಿದ್ದಲಿಂಗಯ್ಯನವರ ತಾಗದ ಪ್ರತೀರವಾಗಿದಿಲ್ಲುವಂತೆ 
ಶಿವಪುರದಲ್ಲಿ ವೀರಸೌಭವನ್ನು ನಿರ್ಮಿಸಿದೆ. ಇದರೊಂದಿಗೆ ರಾಜಕೀಯದಲ್ಲಿ ಬೆರೆತು ಮುರಿತ 
ಅನೇಕ ಸ್ವಾತಂತ್ರ, ಹೋರಾಟಗಾರರು, ದೇಶಾಬಿಮಾನಿಗಳು ಸಿದ್ದಲಿಂಗಯ್ಯನವರ ಬಗೆಗಿವ 
ಮಾಣಿಕ 


ತಮ್ಮಪ್ರಾಮಾಣಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಹಾವೇದಿಕೆಯೊಂದನ್ನು ನಿರ್ಮಿಸಿದ್ದು 


ಈ ಸಮಿತಿ ಸ್ಮರಣ ಇ ಸಂಚಿಕೆಯೊಂದನ್ನು ಹೊರತಂದಿದೆ. ಈ ಕೆಲನ ಗಳಾಗದಿದ್ದರ ಬಹುಷಃ 


[4 
[219 


ಸಿದ್ದಲಿಂಗಯ್ಯನವರು ಇತಿಹಾಸದ ಪುಟಗಳಿಂದ ಹೊರಗೇ ಉಳಿದುಬಿಡುತ್ತಿದ್ದರೇನೊ ! ಈ 
ಸರಣ ಸಂಚಿಕೆಯ ಪುಟಗಳಿಂದ ಆಯ್ದ ಕೆಲವು ಸಂಗತಿಗಳನ್ನು ಕ್ರೋಢೀಕರಿಸಿ ಇಲ್ಲಿ 
ಉಲ್ಲೇಖಿಸಲಾಗಿದೆ. 


ಇ 


ಭದ್ರಾವತಿಯ ಮೈಸೂರು ಐರನ್‌ ಅಂಡ್‌ 


ಟಾ 


(ಇದು ಈಗ ವಿಶ್ವೇಶ್ವರಯ್ಯ ಐರವ್‌ ಅಂಡ್‌ ಸ್ಟೀಲ್‌ ಲಿಮಿಟೆಡ್‌ ಎಂದು ಪ್ರಖ್ಧಾತೆವಾಗಿದೆ) 
ಮದ್ರಾಸಿನ ಓರ್ವ ಜಂಕ್‌ ವ್ಯಾಪಾರಿಯೊಂದಿಗೆ ವ್ಯವಹರಿಸುವಲ್ಲಿ ಈ ಸಂಸ್ಥೆ ಒಂದು ತೊಡಕಿಗೆ 


ಸೆ 
ಸಿಲುಕಿಕೊಂಡಿತು. ಈ ವಹಿವಾಟು ಗೊಂದಲ ಪಾ ಗಿ ಸುಮಾರು ೧5 
ಸಂಸ್ಥೆಯ ಆರೋಗ್ಯಕರ ವಾತಾವರಣ ROARS ಸಿದ್ದಲಿಂಗಯ್ಯನವರು ರಾಜ್ಯದ 
ಕೈಗಾರಿಕಾ ಮಂತ್ರಿಯಾಗಿ ನೇಮಕಗೊಂಡಾಗ ಅವರ ಕೌಶಲಕ್ಕೆ ಇದೊಂದು ಸವಾಲಾಗಿ 
ಪರಿಣಮಿಸಿತು. ಸಿದ್ದಲಿಂಗಯ್ಯನವರು ಎದೆಗುಂದಲಿಲ್ಲ, ಸಃ ುಸ್ಯೆಯ ಆಮೂಲಾಗ್ರ ಅಧ್ಯಯನ 
ಮಾಡಿಕೊಂಡರು. ನಂತರ ಕಂಪನಿಯ ಮೇನೇಜಿಂಗ್‌ ಗ್‌ ಡೈರೆಕ್ಟರರನ್ನೂ ವಹಿವಾಟಿನ : ಇನ್ನೊಬ್ಬ 
ಪಕ್ಷಕಾರನಾದ ಮದ್ರಾಸಿನ ವ್ಯಾಪಾರಿಯನ್ನೂ ತಮ್ಮ ಸಚಿವ ಕೋಣೆಗೆ ಬರಮಾಡಿಕೊಂಡರು 
ಅವರುಗಳೊಂದಿಗೆ ನಾಲ್ಕೈದು ಗಂಟೆಗಳ ಕಾಲ ಸಮಾಲೋಚಿಸುವುದರಲ್ಲಿ ಸಮಸ್ಯೆಗೆ ಪರಿಹಾಸ 
ಕಂಡುಹಿಡಿದರು. ಇದರಿಂದಾಗಿ ಕಂಪನಿ ಮತ್ತೆ ನೆಮ್ಮದಿಯ ಉಪಿರಾಡುವಂತಾದುದಕ್ಕೆ ಅದರ 


< oR PA) ps 
gre p 7 
pes PA Y ES 
9 p 5 ps 

ನ hol 


ತೆ. 


ಭಾ 
ತ್ರಿ 
fl 
ಳಿ 
ವಾದ ಘಟವಿಯನ್ನು, 
ಲಸ 


[a ls ೧ ಈ 5 ಫೀ 
5% 14 K 4 5k 
Y 3 ಖಿ 3 6! 
KE 3 le 4 2 
೨ ) 1 2 % 
9S ogHh A ಜ್ರ 
£) ೨ C [3 2 [ಈ] 
4 SCE f. 8 (CD 
RN Haku “ಗೆ ಪ 
© BNE 3 
A nC 33 ; ಫು 
op KA s) ಇ 4 
[3 4) Ke (3 pe ಮ್‌ po 17 
py J 7 s Yi 72 y |e ೫ 
2 gg ಥ್‌ 
RW i ಖು WE 4 & HR Rg 
p 3 ಸ ಮಿ) ಇ £ 
3) RB 3 15 ನ 3 p ಡ್‌ KE ಈ 7 2 ie 3 ಸ ಖು ವೆ ೧ 
4 5m ಿ ಗ್ಗ Yc 13 DED Dn ಕ್‌ 
HS ORL ENTBY PHA BEPSNDIE 
np Grass 
pS) K% @ ( BR ಬ pd [ರ £ Wu 2 ಸ ಗ 
4 ಸ $e ಪಾ U Fe ) H ne ೪ - 
565% pe Ry RS RS ) 0 x8 I 
A ಡನಿಪ £ “5 
ke 2 53 ICN ೫ pe » ¢ 
ರಿಂ Yd kK 103 me - 
po k UB} Ye [ad a 7% pa 
ಖ್‌ gp a & x ; 3 de 4 § 4 
|- ಇ a3 sce ©, ಗ 
Jk sk ENSEENSG ಗ 
NA vA OR ಸ ¥ . Ve fo 
5 g [9 (್‌ (2 p . 0 I ER «» f 3 [3 
s “EHSAN ER ಸತ್ತೆ a Wd dd wW 
te 5D 0 RS ET 
ಜಾ, B® TP 9 3 HN 0 £0 pO © 
2 ¥ 5 Cp dT J Wy 
We Ban ES BS CD 
> ¥ SE ) ಲ್ಲೆ ce K % 
#3 ME SANA MT UR Ie] 43 3 
$0 BULBS pSHET BSE 
Hb BANA TNHE RH WMG 


[a 


pl 


pe 
“ke 
ಗಿಬ್ದಾಗೆ ತೆಮ್ಮ 


ಸರ್ಕಾರದಿಂದ 
ವರಿಗೆ 
ಸ್ನ ಮಾಡಿದೂ ಉಂಟು. 


pU 


ಪನ ಮಾ 


ಸಖ 
| 


Ks 


] 
ಅಡೋಗ್ಗ ಮಂ 


ಡಿದ ಸಿದ್ದೆಲಿಂಗೆಯ 
ನರುಅ 


[5 
} 


ಬ 


ವ ಸಾಧೀಪ 


ಉ 
ಟೂ 


[a] 
pe 


(] 
Ne 


ಲ 


ಧಿ 


ಠಿ 


mo 
DN 
[8 


ವಿರ 


ಲೆ 


ಇದನ್ನು 


ಇ 
) ೭ 


೨ 


| ನೀಡುವಂತೆ ವಿ 


— 


ದ) 


[ವೆ 


ತ 


ತೆಗ 


«) 


ದೋಗಿಗೆ ತುರ್ತಾಗಿ ಚಿಕಿ 


ನ 


ಲಿ ಕಂಡ ರೋಗಿಗಳನ್ನು ತಾ 


ವಿಂಗಯ್ಯ ನವರ 


.) 


್ಸ 

ಖಿ: 

ಜಿ 
b 


ಬ 


ಇದಾ 
ಸ್ಲಿತಿಯೆ 
ರಿ 


Jat ಸಿ 


ನತಿರದ ಆಸ 


[# 


[ee 


ಎವ 


¥N] 
ವಾ 


ತಾವು ಪುಮಹೋಗುನ ಕೆಡೆಗ 


AN) 
ey 


pe 


ಣಿ 


ಲು 


KN] 


ಬಿ 


ಯಾಣಿಕರನ್ನೂ ಮ 


೨ನಹಾಯುಕ 


Ke; 


A 


ಕಾರಿನಲ್ಲೇ 


ಹಾಗ 
pe 
ಬ 


p] 


ಎ 


[ 
yl 
[ou 


ಗ 


[OUST STN 


ಸ 

RB 

arn 
—_—) 


Ke] 
ದ್‌ 


ಜು 
ರತರ 


Rae 


4 
v 


೧ 
we) 
ಸಿ 
RON 
ನಿರ್‌ 
pO 
5 InP 


7] 


ತೆಗೂ, 


ರ 


7 ರಿ 


— 


ಪರ 
ತ್ರ 
Ke 
| 
ಮ್‌ 
ale 
[AND 


[oe 
Ry) 
2 
Rv 


ಎ 
ನ ೦ದT. 


ಯು 
) 
ನಿ 


“et 


೨/ಎ 


ಸಿ 
ಎ 

Us 

ಸಿಟ್‌; 
ಲ್‌ 
421 


ಶ 
ಮ 


ಈ 
» 


CE 


Ns 


PN 
ನಿಜ 
<. 
ರಿ 
eek) 
pS 
ಸ 
A) 


[3 


Tk 


3 


[) 
ಮ, 


7 


— 


[SC 


ಬೂ 


5 ಐಲ 
5) 


kas) 


೨ 


ನಿ 


FN 


ರ ಬಟ 


fe 
A) 


೨ 


PON 
ಇ. 


ಸಮಿ 
ಎ 
ಕತ: 


ತ, 
೧ 
ಬೇಳ 


ನ 


ಸಯ 


ಭನಾಗಿ 


ಸಲ 


ಮೃದು 


ರಾ 
Hue 


3 


a! 


೨ರು 


2: 


ಇವೆ 


ಮ 
ಭಲ. 


ಪಾಧ್ಮಾ೧ 


ಬು 


ASL 


( 
p< 
ವಿ 
p4 


ನ 


ಬ 
£ 
ನ 


ಸಿಂ 


ಸಿಸು 3 


py 
[oe] 


12 


SS 
೩ 
A 
ಆನ್ನ 
pa 
1% 
ನ KJ 
ಸಸಿ ಗಂ 
ಸಾ 
i 
ಇ) ೫ 
ey oy 
ಬ 
ti UW 


Ny 
KN 


ಸ್ಯ ಲ್ಲ 
ತ್ರೆ 
©. 


4 


ವಾ ಣೆ 


US 


0) 


py 


AY] 


ಭಂ 
ಮಿ 


ತ್ತಿ 
ಒಣ 


ಲ 


SS 


Ke" 


ಇ PORN 
SRE) 


CADE 


l 
G 
™ 
% 
Kl 
N 


[as 


ಇ 
q 
4 


Ree) 


i 
ಸಂಸದೀಯ ಪಟ 1 


1M 
2 


ನಿದ್ಣಲಿಂಗಯುನವರು ಗಣತಂತ್ರ ಸರ್ಕುರದಲ್ಲ ಸಮ್ಮ 
ಕನಲ್ಲಿ ಒಂಯಿ ದೂಡ್ಡ 


ತ್ರಿಕ ಜಬಿಪಾಯವನ್ನೂ ಗಣ್ಣರ ಅನಿಸಿಕೆಗಳನೂ 


ರಿ [A 


ಭಾಸವಂತರಿಸಿ ಮೆರುಗಿಮೋಪಾದಿಯಲ್ಲಿ ಕೃತಿಯ ಜಸ 


(20-2-1953ುರ ಸಂಪಾದಕೀಯ 


el ಔಯ 


ಹಾ ಮ್‌ 
ದೆನ್‌ 
EN OISTeBTS 


EE EON ಸಜೆ 
ಬಡಿಸ 


is 
ಮದಾ: ಲಃ 


ಮ ಜೆ 


ದ್ರ 


> ಸ pS RN 
ನನಿಯೊಚಿಯು; 3 ಬದ ಸಬಲ 


ವ ಸಭ್ಯ ಗೈ 4 po ಖಿ 
ಬಲಗ ಶುಮೆದುನ ಆ £ ET 


ಮುಖದ 
ಮಬ 


PRE i 
ಜದ ಬಗೆಗೆದ ಮಾಶುಗ 


K Ke) ಠೌ 13 v NA 2 te ey 
IS gyn ಮ f 
1) dE DHNESNWMWhH SDE yp e) 
lei 5 ಔ 6 SE ENO k* ly 
prs Opi DH's ೫H ೫ 
3 ml mgs ROSY 5 
ನ «0 2 3S BAM © FP) 
f ARLEN £4) WD (3 Y 
3 y4 ವ 5 Bs EN A 
ಡು DS BN 
a 3 5A hy E) 9 B tk 
ER I ty A A Cy Wl Wa) pe 
1 X Wy Hy 3 SC WW 2 
p: PULSE pi 42S RHLD 
ಸ ERY RT tp KG “ 
5D BDH SPT 
13 ಮು > Op 0 Ky > 
ಥಿ | EE 
ಥಕ ge GAD 
ರಖಾ K: | [EM [Py 1 [e 2 
B 1 ) ie) pas A pA lb 4 We ಲ 
Fe Ws 486 A 
FRA a Pm %) ೫ 
- 4 ps [A po > H 1 3; pe) 
4 15 ib J. 13 [p) ° 
aE 2 K 6; WE 12 
pi H3] 2 [10] * wy) 
Bu ke » 595 iy ವೀ 
0 3 B 2 [9 ಲ" 42 
*% \e ಈ fon 2 BL 
eo € ” ೫ A 
MO iy ) wy 
SSDS WS Es 
355A ೫ KWRAG 
|S ie Ke | ಬೆ 13 (ನ | Oo ೫ f 1 
2 Bp ~ (2 ೫ & 
| $5 & f ೧ 14 2 
CS ಸಿ 3 Jo 
4 4.2 c ೫ನ ” ನ : 
2 ye ERE “AID 
[es 2 4 [9 [A 2 ಡೆ 3 v2 
3 ನ Bo oR ke 
ಸ AN Hy 5 4) K ಸಂ 
v) ನ ಸ್ರ 1ನ va (&N 5 A) f Y Fe: 
re ೫ Te v We W 2 
| 2 4B. % ba 
ps [s. O “ನ py |] ಬಿ pe 
ಇದಿ p XC pe 3 eT Ki ಬ 
C ) ಗಾಂ \a > 4 
¥ (ಫಿ Ye WW es Ve 9 


pe ಗಾ ವ್‌ ಲ್‌ ಫು, pe - “2 
ಹ್ರತಿಬಾಬಂತ ಸನಿಸದೀಯ ಹಟು i6l 


ಕಾಯಲು ಉತ್ತಮ ಸಾಧನ ಎನ್ನುವುದರಲ್ಲಿ ಸಂಶಯವಿಲ್ಲ. ಆದರೆ ಸೇವಾ ಮನೋಬಾವಸಪಿಳ್ಳ 
ಸಾರ್ವಜನಿಕ ವ್ಯಕ್ತಿಗಳಿಗೆ ಮ ಅಧಿಕಾರವಿಣ್ಲವಾದಾಗ ಕಡಿಮೆಯಾಗುತ್ತವೆ ಎನ್ನುವಂತಿಲ್ಲ. 
ಸದನಗಳಲ್ಲಿ ಪಕ್ಷದ ಪೈವಸ್ತೆಯಲ್ಲಿ ಮತ್ತು ನಾಡಿನಲ್ಲಿ ಪಾಮಾಣಿಕವಾದ, ಸ್ಫಜನಾತತ್ರ ಕೆಲಸಗಳ 


ಮಾಡಬೇಕೆನ್ನು ವವರಿಗೆ ಇಂತಹ ಅವಕಾಶಗಳು ಕ ಆಧಿಕಾರ 
ವಿಹೀನರಾಗುವುದನ್ನೂ ಚುನಾವಣೆಗಳಲ್ಲಿ ಸೊೋಲುವುದನ್ನೂ ದುಖ ಕರಕವೆಂದು ಪರಿಗಣಿಸುವ, 


ತಮೊಫಗೇ ಕೊರಗಿ 'ಸಶವಾ ವ ಇಲ್ಲವೇ ಸಾರ್ಬತ್ರಿಕವಾಗಿ ಎಲ್ಲರ ವಿರುದ್ಧ ವಿಷಕಾರುವ, 


2 
ಕಹಿಯಾಗಿ ಮಾತನಾಡುವ ಮತ್ತು ಪರಿಸ್ತಿತಿ ಏನೆೇ ಇದ್ದರೂ ಅಧಿಕಾರಕ್ಕೆ ಅಂಟಿಕೊಳ್ಳುವ 


ವ್ಯಕ್ತಿಗಳಾರೂ ಖ್ಯಾತಿಯನ್ನು ಗಳಿಸಲಾರರು. ಇತರರಿಗೆ ಮೇಲಂಕಿಯಾಗಲಾರರು. ಕಾಂಗ್ರೆಸ್ಸಿನ 


b 
$ 
[) 


ಜ್‌ ಬ್‌ J 

, WN 8 AN ೨: Ee 

ಒಳಗಾಗಿ ಹೊರಗಾಗಲಿ ಶೀ ಸಿದಲಿಂಗಯನವರಂತಹ ವ್ಹಕಿಗಳು ನಮಲಿ ಹೆಚು ಜನರಿದಪಹ.ೂ 
ಮಃ [= My) ನಂ ೬ pe ಬಬ 


ಭವಿಷ್ಯತ್ತಿನಲ್ಲಿ ಪ್ರಜಾಪ್ರಬುತ್ತ ಈ ನಾಡಿನಲ್ಲಿ ಯಶಸ್ವಿಯಾಗಿ ರೂಪುಗೊಳ್ಳುವುದೆಂಬ 


pe ವ 
ಆಶಾವಾದವನ್ನು ನಾವು ಹೊಂದಿರಬಹುಬಾಗಿಜಿ.” 


ಉಪ ರಾಪ್ಪಕಪಿ ಜಾ! ಎನ್‌. ರಾಧಾಕೈಷ್ಠನ್‌ರಷರು ರಾಜ್ಯದ ಮುಖ್ಯಮಂತ್ರಿ ಶ್ರೀ ಕೆ. 
ಹನುಮಂ ತೆಯೃನವರಿಗಿ ದಿವಾಂಕ 21-2-1955ರಂದು ಬರೆದ ಹತ್ರ ಭಾಗದ ಅನುಮಾದ 
(ಗ್ರಂಹಕರ್ತರಿಂದು 


Ko pe 
ವಂಬವೆಗಳು. ಸಿದ್ದಲಿಂಗಯ್ಯ ನವರ ರಾಜಿನಾಮೆಯಲ್ಲಿ ಕೆ: ಕೊನೆಗೊಂಡ iil ಪವುಗೆ 
ನಿಜವಾನಿಶಿ ನೋವು ) ವಿರುತ್ಪಾರ ಚು 
ಇನ್ನಿತರ ಅವಕಾಶಗಳು ದೊರೆಯುವುದೆಂದು ಭಾವಿಸುತ್ತೇನೆ. ಮ ಅವರೊಬ್ಬ 
ಘಾ ಕ ಮತ್ತು ಸಮರ್ಧ ಸಮಾಜ ಕುರ್ಯಕರ್ತರಾಗಿದ್ದಾದೆ. 

ಆದರಗಳೊಂದಿಗೆ, 


ಎಸ್‌. ರಾಧಾಕೃಷ್ಣನ್‌. ಈ 


ಸ 


ಬಿಹಾರದ ರಾಜ್ಯಪಾಲರಾಗಿದ್ದ ಸ್ಥಾತಂತ್ರ , ಹೋರಾಟಗಾರ ಆರ್‌.ಆರ್‌. ದಿವಾಕರವರ 


KO 


ಒಂಡು ಪತ್ರದ ಅನುವಾದ (ಗ್ರಂಥಕರ್ತರಿಂದು : 


ನೀವು ರಾಜಿವಾಮೆ ನೀಡಿದುದನ್ನು ಮತ್ತು ಅದು ಅಂಗೀಕಾರವಾದುದನ್ನು ದಿನಪತ್ರಿಕೆಗಳಲ್ಲಿ 
ಓದಿ ನನೆಗೆ ನೋವಾಯಿತು. 


[AVS 
kL 0 ಭ್ಯ 
Y5 ಘಿ [OR aw ಮ 
V2 ಘು HR Kp 4 ; 5 RB ಎ 
fd 3 5 ) Re) i 73 
್ಞ ಎಜು py ”} ನ ps W 4 
Pe ಮ್‌ V2 po 2 ಸ [) 
bs pl 413 _ ನ KS 3 
7) [ ಗ _ Ce [a : [ 
& ನಟಿ ¥) i ನಂ pS (3 
¥ & BO 8 
% 1 45 ಹ KK 1 
f ps RE (: 3 K) i 
| § CE ( ಲಿ % 
3 12 [ ¥ In ನಿ 1 ನ 
1 ನು pa R ) 
Ke [E, ps) ಪ್ರ ಡೆ Be Ks 
ಸ yy) [XN ( ಧಂ 3 
fy pr 2 A 44 ki 
5) ಇ H ಚ H ಟಿ 
Q pe 3 ¢ < [o) 
ಜೆ 13 2 J&B 5 
po ] A PE 4) (೫ 
£) 15 4 ಗ್ವಿ WB © } 
A ps 4} dw BH [0] Fi 
pd ವಿ G MS (A [ 
fy) pel ಇಲ ಲ / 6 
4 j a7 WU ಸ } 
೨ : ky © wdny i (4 
[ y 2 s) { / 
> KN G@ 4) (3 A 3 
Fe ೪% 1 ಸಾ ಇ K bid % - py ¥ 
BE PB ಸ fg. 
PRN aN § We ey 
Hie ೫ ಬ y 3 ಖಿ 
n 3 B05 % pe pic, [3 Gh ನ [ F 
% ೫ ೦೫ KR sD Ne ೫ k 
ಸಿ [#2 ಸ 3 [3 J V3 Kl I) > ನ KN ps 
ಕ್‌ ೦ ನ pe Ky 4) Tp pe ಪಮ ರಿ 
ಖರೆಫಿಟ್ಟ 5 ಜ್ಯ a 
೧ನ wm 1 ACO 
. Ee Bp ಸ 54೮0 
4 NS ಲ ~ ] [e3 x py) 
A) 5 [El 81 WwW ೨ 
[oR Pork Ie. p 1 iy f 
7 BD ) g EE ay 
WE As OW Be no Kk 
> ೨ als We 2 p 
ಇ) 3%. Oe fA ನ ಸ R [3 9 42 
ApS & oy Brg 
VA $4 MO fp wn 2) 
್ಗ re 1 Uy ಖೇ n 
YA 1 ‘ry ha 
[3] Ww § 


Fl 
ಸಿ 

ದೆ 
೧% 


ಉಮ್‌ 


ಕಿ 
[a 


ಸಜ್ಜೆ 

pe 
[9 
pS) 


= ೫. 1 Hy 
WD yl 4 
I 'D 


ಎ)? 
ಸಾರಿ 


ಲ: 


[d 


ಖಾಲ 


ಆಲ 


ಗೂ 


ne 
We) 


Fon 
. ಬೌ 


ಈ 
p 


103 


ಯ 


[a 


pe ದಾ 
ಈ ಸಂಸ 


Fe ್‌ Ry 
f, f 
ಹ 


ಪರಿಸರ ಸಾವ 


ಆದರ ಸ 


ಬ್ಲ 
[2 
“ 


1 


7 5 
ಸ 
5 5D 
g% 

3 

ವಿ 
(LY 


[G4 
ot ಬ್ಯ 
ಖು 
NR 
ey 
ವ 
° wy 
“1 ಈ 
ಮಿ 
I$ 3 


ರವಾಗಿ ರೂ 


Gy 

Ne) 
“5 KH 
ಸ 
ಆ 
Ka ಇ 
WH ey 
“2 0 
Wa 

NIG 
Ry 


ಖ 
ಣ್ಣ 


ಪಗಳ 


ತವಾಗುವಲ್ಲಿ ಅನುಬ 


ರಾಮ 


ರ 


ಬಿಲ್ಲ. ಪರಿಸರದಿಂದ ಪ್ರ 


ಅವಬಂಬಿಸುವು 


ನ 
pe 
co 
[OM 


ಬಲ್‌ 
A} 


Ki 
“ ಮ o 
© 1 
ರ 
p 
BE 


[3 
ವ 


ಫಿ 
pe 
ಚು 


8 
f: [es 
3 KC 
ಖಲ 
J 
=: 
ಇಡ 
a ku, 
pl 6) 
yw 
೫ 
ER 
ಡಿ 
ನ p 
EAE 
ND) [a 
ಛೀ ೫ 
Lh 3 
ದಬ 
ಬಿ ಬ 
ಟೆ ಹ 


pe] 
i 


ಬದಿಂ 


ee! 


3) 


ಗಲ್ಲ 


[3 


ಎ ಬೆದೆ ನಿಸರ್ಗದಲ್ಲಿ 


2 
Ko) 


93 


ವಾಗಿರೆ 


wer 


ಗದಿದ್ದರೆ 


Re 
ಶಲ 


ಲ 


ಗಲೂ ವಿಚೆ 


Bye) 
ಖಲ 


ಮಿ 


ನಾಯಯ 


ರಿಸದೆ ಕ 


೨ 
3) 


ಖಾಗಿಮು ಚೆ: 
[5°] 


ಖು 
AM. 


ನಾವಧಾನಿ 


ದಾ 


pe 
[a 


ಬಾಗದಿದ್ದ 


ಬ 


ಮ 
ಜಿ 


ರೆ 


ಳ ದಾ 


- 


ಹನ 
Bri 


J) 
© 
64) ೨ 
A 4 
ps 
ಸು ಸ 
KT 
eke 
2 W 

[3 
an3 3 
ae) 
8: 
ce] 
J 
12 Ye 


\ 


ವೆಯಾದರೆ 
ಇ 


pL] ಲ. 
, ತಾಳಿಕೊಳ, 


ಡಿದ 


ದಮ ವಿ: 


ಸಿ 
Hl 
ವೆದ ಸಲ 


el 
ಣಾ 


4 
ಮಃ 


ಒಂದೇ ಹಿಡಿ ಮಾಡಿ 


ಹ 
ಸಮು 


£ 
p 


ಯಾದರೆ 


jl 
ಟಿ 


ತಕ್ಕೆ ದೂರ ಬಿಸುಡಿಬಿ 


ಒಂದೇ ಎಸೆ 


7೧ 


(4 


ರಾದರೆ 


ಹೆಯ 


ುತ್ರಶೀಲವಾಗು 


pe 
NAA 


ಸ ವಾನ್‌ 


p 

14 

p 

fe 

pV 

% 

[0 

¢ 

[0] 
3 

ಖಗ 

y | 
ಸ “0 
Ka 0) 
13 [A 
( i 
) 

1 
Ac 
13 
Ye [WN 
V3 AD) 
Ap Te 
RR K 
[) 2 
KN 
1 
ಸ 
N 

[ED 
4] Fu [£4 


[4 

1) Oo 
Ya 
೫ 3೫ 


ಪತಿಭಾವಂತ ಸೆಂಸದೀಯ ಪಟು 165 


ಗ್ರಂಥ ಹಣ 


1. ಶುದ್ದನೇವೆಯ ಸಿದ್ದಲಿಂಗಯ್ಯ (ನಂ : ಎನ್‌.ಎಸ್‌. ಹೆರ್ಡೀಕೆರ್‌) 
(ಸಿ ಸಿದ್ದಲಿ ೦ಗಯ್ಸ ್ಯಿ ಸನ್ಮಾನ ಸಮಿತಿ) (1975) 


2. Karnataka Through the Ages 


(Government of Karnataka) (1968) 


3. ಕರ್ನಾಟಕ ಚರಿತ್ರೆ (ನಂಪುಟ - 7 
(ಕನ್ನಡ ವಿಶ್ವವಿದ್ಯಾಲಯ) 


4. ಕರ್ನಾಟಕ ಏಕೀಕರಣ ಇತಿಹಾಸ - ಹೆಚ್‌.ಎನ್‌. ಗೋಪಾಲರಾವ್‌ 


5.  Anniebeasant Birth Centenery Book 
{The Beasant Centenery Celebration) (1947) 


6. ನಗರ್ತ ಜನಾಂಗದ ಅದ್ಯಯನ - ಶ್ರೀಮತಿ ಇಂದಿರಾ ಶಿವಣ್ಣ 


7.  ಬಿ.ಎ.ಎಸ್‌.ವಿ. ಶತಮಾನೋತ್ಸವ ಸಂಚಿಕೆ 
(ಶತಮಾನೋತ್ಸವ ಸಮಿತಿ) (1984) 


KARNATAKA LEGISLATURE 


166 FE 
ವಿಧಾನ ಮಂಡಲಬಚ ಗ್ರಂಥಾಲಯ ಉಪ ಸಮಿತಿ 
(1998-1999) 

ಶ್ರೀಯತರುಗಳಾದ 

1. ಬಿ. ಬಿ. ಶಿವಪ್ಪ ಅಧ್ಯಕ್ಷರು 
ವಿಧಾನಸಬಾ ಸದಸ್ಯ ದು 

2. ್ರೀರಂಗಜೇವರಾಯಲು ಸದಸ್ಯರು 
ವಿಧಾನಸಭಾ ಸದಸ್ಯರು 

3 ವಸಂತ ಕೆಮಲಾಳರ ಅಸ್ನೋಟಕರ ಸದಸ್ಯರು 
ವಿಧಾನಸಬಾ ಸದಸ್ಯೆರು 

4. ಪಹಿಲ್‌. ಜಿ. ನಮೋಶಿ ಸದಸ್ಯರು 
ವಿಧಾನ ಪರಿಷತ್‌ ಸದಸ್ಯ ರು 

5, ಚಾ!! ಮಹಾದೇವ aE ಸಬಸ್ಯರು 
ವಿಧಾನ ಪರಿಷತ್‌ ಸದಸ್ಯರು 

6. ಕೆ. ೩. ಪುಟ್ಟಸಿದ್ಧಶೆಟ್ಟ ಸದಸ್ಯರು 
ವಿಧಾನ ಪರಿಷತ್‌ ಸದಸ್ಯ ರು 

೫ | $e 
iW | 
nd 

ಶ್ರೀಯತರುಗಳಾದ : 

1. ಬಿ. ಬ. ಶಿವಪ್ಪ ಅಧ್ಯಕ್ಷರು 
ವಿಧಾನಸಭಾ ಸದಸ್ಯರು 

9: ಕಾಕಾನಾಹೇಬ ಜಾಂ. ಪಾಟೀಲ ಸದಸ್ಯರು 
ವಿಧಾನಸಭಾ ಸದಸ್ಯರು 

3 ಸಿರಾಜ್‌ ಶೇಖ್‌ ಸದಸ್ಯರು 
ವಿಧಾನಸಭಾ ಸದಸ್ಯರು 

4. ಪಿ. ಎಂ. ರಂಗನಾಥ್‌ ಸದಸ್ಯರು 
ವಿಧಾನಸಭಾ ಸದಸ್ಯರು 

5, ಎನ್‌. ಸಂಪಂಗಿ ಸದಸ್ಯರು 
ವಿಧಾಸಸಭಾ ಸದಸ್ಯರು 

6. ಡಾ!! ವಿ.ಎನ್‌. ಆಚಾರ್ಯ ಸರಸ 


ವಿಧಾನ ಪರಿಷತ್‌ ಸದಸ್ಯರು 
K 923.209 54 sID 


7. ಡಾ!॥ ಎಚ್‌. ಬಲ್‌. ನಾಗೇ ಗೌಡ ದ ೫ 
ವಿಧಾನ ಪರಿಷತ್‌ ಸದಸ್ಯರು | | I Il li I} iii: [ 

8. ತೆ. ೩. ಪುಟ್ಟಸಿದ್ಧರೆಟ್ಟ I) 
Nl ಬ್‌ ¥ '™ 


ವಿಧಾನ ಪರಿಷತ್‌ ಸದಸ್ಯರು 


ಮುದ್ದಹನು : ನಿರ್ದೇಶೆಕೆರು, ಮು, ಲೇಖನೆ ಸಹವಾಗಿ ಮುತ್ತು ಪ್ರತಟಣಿಗಳ ಇಲುಪಿ ರದಿ ಮುದೇಕುಲಿಯ, ಬಂಗಳೂದು, ಕಾಸೊ-ಪಿ-2165 ಪಿ.1ಖ.4 
1 A ಫಾ 


